1 ಶ್ರೀರಾಮಶ್ರೀ ॥ 
11 ಶ್ರೀವೇದವ್ಯಾಸೋ ವಿಜಯತೇ ॥ 


ಭಗವಾನ್‌ ಶ್ರೀವೇದವ್ಯಾಸ ಪ್ರಣೀತ 


ಮಹಾಭಾರತ 
ಭಾಗ-೧೭ 
ದ್ರೋಣಪರ್ವ 


ಸಮಗ್ರ ಶ್ಲೋಕಗಳ ಕನ್ನಡಾನುವಾದ 
(ಶ್ರೀಮದಾನಂದತೀರ್ಥರ ತಾತ್ತರ್ಯನಿರ್ಣಯ ಶ್ರೀವಾದಿರಾಜಗುರುಸಾರ್ವಭೌಮರ 


ಲಕ್ಷಾಲಂಕಾರದೊಂದಿಗೆ) 
CY 


ಅನುಗ್ರಹ: 
ಹ ಹ 
ಪರಮಪೂಜ್ಯ ಶ್ರೀ ಶ್ರೀ ವಿದ್ಯಾಧೀಶತೀರ್ಥ ಶ್ರೀಪಾದರು 
ಶ್ರೀಹೃಷೀಕೇಶತೀರ್ಥಸಂಸ್ಥಾನಂ, ಪಲಿಮಾರು ಮಠ, ಉಡುಪಿ 


ಅನುವಾದಕರು : 
ಪಿ. ಎಸ್‌. ಶೇಷಗಿರಿ ಆಚಾರ್ಯ, ಮೈಸೂರು. 


ಪ್ರಕಾಶಕರು: 
ತತ್ತಸಂಶೋಧನಸಂಸತ್‌ (ರಿ.) 
ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಮಾನ್ಯತೆ ಪಡೆದಿದೆ 
ಶ್ರೀಪಲಿಮಾರು ಮಠ, ಉಡುಪಿ. 


ದ್‌ೆ 


ಮಹಾಭಾರತ ದ್ರೋಣಪರ್ವ- -ಭಾರತತಾತ್ರರ್ಯ:,ರ್ಣಯ- ಲಕ್ಟಾಲಂಕಾರ ಕನ್ನ ಸುಮಾ 


ನನ ie ಯ ಈ ಕೃತಿಯು ತೈಲೋಕ್ಯಾಚಾರ್ಯ ಶ್ರೀಮದಾನಂದಶೀರ್ಥ 
ಶ್ರೀ ಶ್ರೀವಿದ್ಯಾಧೀಶೋರ್ಥ ಸೂ ದ್ವಿತೀಯ ಚ Da ಯದ ಶುಭಸಂದರ್ಭದಲ್ಲಿ ಅನೇಕ 
ಪೀಠಾಧಿಪತಿಗಳ ಮತ್ತು ಸಾಧಕರ ಸಮಕ್ಷಮದಲ್ಲಿಅನಾವರಣಗೊಂಡಿತು 
ದ್ರೋಣಪರ್ವ - a ೧೭ 
© ತತ್ವಸಂಶೋಧನ ಸಂಸತ್‌ (ರಿ.), ಪಲಿಮಾರು ಮಠ, ಉಡುಪಿ. 
ISBN : 978-93-81807-74-3 


ಈ ಗ್ರಂಥವು ಕರ್ನಾಟಕ ಸರ್ಕಾರದ ಆರ್ಥಿಕ ನೆರವಿನಿಂದ ಮುದ್ರಿತವಾಗಿದೆ 


ಪುಟಗಳು - X+498=508 

ಮುದ್ರಿತ ಪ್ರತಿಗಳು - 1000 

ಬೆಲೆ - ರೂ. 425/- 

ಅನುವಾದಕರು ಎ. ಪಿದಾನ್‌ ಪಿ.ಎಸ್‌. ಶೇಷಗಿರಿ ಆಚಾರ್ಯ, 
ಮೈಸೂರು. 

ಪ್ರಕಾಶಕರು ಎ ತತ್ವಸ ಸಂಶೋಧನಸಂಸತ್‌, ಪಲಿಮಾರು ಮಠ, 
ಉಡುಪ. 


ಸಂಸ್ಕತ ಶ್ಲೋಕ ಲಿಪ್ಯಂತರ - ಪ್ರಹ್ಲಾದ ದೇಶಪಾಂಡೆ ಹಾಗೂ ಎಂ. ಶರತ್‌ ಚಂದ್ರ 
ಪುಟ ಸಂಯೋಜನೆ ಮತ್ತು - ಎಂ. ಶರತ್‌ ಚಂದ್ರ, ಪವನ್‌ ಗ್ರಾಫಿಕ್ಸ್‌ ಮತ್ತು ಪ್ರಿಂಟರ್ಸ್‌ 
ಅಕ್ಷರ ಜೋಡಣೆ ಮೈಸೂರು. 
ಮುದ್ರಕರು - ಹದಸ್‌ ಪ್ರಿಂಟರ್ಸ್‌, ಬೆ೦ಗಳೂರು-18 

ಮೊಬೈಲ್‌ : 9666469131 


ಗ್ರಂಥಪ್ರಾಪ್ತಿ - ಪಲಿಮಾರು ಮಠ, ಉಡುಪಿ. 


ನವನವಗುಣಸಾಂದ್ರಂ ನೌಮಿ ಮಧ್ವಾಖ್ಯಚಂದ್ರಮ್‌ 


ಶ್ರೀಮದ್ದಾದಿರಾಜಕೇಸರಿಣೇ ನಮಃ 


69. 


70. 


71. 


72. 
73. 


74. 


75. 


76. 


ವಿಷಯಾನುಕ್ರಮಣಿಕೆ 


ಮಹಾಭಾರತ - ಭಾಗ-೧೭ 
ದ್ರೋಣಪರ್ವ 


ಪ್ರತಿಜ್ಞಾಪರ್ವ 
ಅಭಿಮನ್ಯುವಿನ ವಿಷಯದಲ್ಲಿ ಅರ್ಜುನನ ಶಂಕೆ. 
ಯುಧಿಷ್ಠಿರನಿಂದ ಅವನ ವಧೆಯ ೬ ತಿಳಿದು 
ಜಯದ್ರಥ ವಧೆಯ ಶಪಥಪೂರ್ವಕ ಪ್ರ 


ಅರ್ಜುನ ಪ್ರತಿಜ್ಞೆಯನ್ನು ಕೇಳಿ ಚಕಿತನಾದ ಸೆ ಸ್ಫಂಧವನಿಗೆ 
ದ್ರೋಣ- ದುರ್ಯೋಧರಿಂದ ಆಶ್ವಾಸನೆ. 


ಕೃಷ್ಣನಿಂದ ಅರ್ಜುನನಿಗೆ ಜಯದ್ರಥನಿಗೆ ದ್ರೋಣಾದಿಗಳ 
ಆಶ್ವಾಸನೆಯ ಕಥನ ಮತ್ತು ಅರ್ಜುನನಿಂದ ತನ್ನ ಸಾಮರ್ಥ್ಯದ ಕಥನ 


ಕೃಷ್ಣನಿಂದ ಸುಭದ್ರೆಯ ಸಮಾಶ್ವಾಸನೆ 


ಕೃಷ್ಣನ ಮಾತುಗಳನ್ನು ಕೇಳಿ ಸುಭದ್ರೆಯ ವಿಲಾಪ. ಕೃಷ್ಣನ ಸಮಾಧಾನ. 


ರಾತ್ರಿಯಲ್ಲಿ ಅರ್ಜುನನಿಂದ ಶಿವಪೂಜೆ, ಕೃಷ್ಣ-ದಾರುಕ ಸಂಭಾಷಣೆ 


ಸ್ವಪ್ನದಲ್ಲಿ ಕೃಷ್ಣನು ಅರ್ಜುನನನ್ನು ಕೈಲಾಸಕ್ಕೆ ಕರೆದುಕೊಂಡು ಹೋಗಿ 
ಶಿವನಿಂದ ಪಾಶುಪತಾಸ್ತ್ರ ಕೊಡಿಸುವುದು. 


ಪ್ರಾತಃಆಹ್ನಿಕವನ್ನು ಪೂರೈಸಿದ ಯುಧಿಷ್ಠಿರನ ಬಳಿಗೆ ಕೃಷ್ಣನ ಆಗಮನ 
ಮತ್ತು ಜಯದ್ರ ್ರಥನ ವಧೆಯ ವಿಷಯದಲ್ಲಿ ಅವನಿಗೆ ಸಮಾಶ್ನಾಸನ. 


ಸೈಂಧವನ ಬಳಿ ಹೋಗುವ ಅರ್ಜುನನಿಂದ ಸಾತ್ಯಕಿಯನ್ನು ಕುರಿತು 
ಯುಧಿಷ್ಠಿರನ ರಕ್ಷಣೆಯ ಆದೇಶ 


ಜಿ. ಜಯದ್ರಥವಧಪರ್ವ 


78. 


7. ಧೃತರಾಷ್ಟ್ರನ ವಿಲಾಪ ಮತ್ತು ಮುಂದಿನ ಯುದ್ಧಕಥನ ಪ್ರಾರ್ಥನೆ 


ಸಂಜಯನಿಂದ ಧೃತರಾಷ್ಟ್ರ ನಿಂದಾಪೂರ್ವಕವಾಗಿ ಯುದ್ಧ ಕಥನ 
ದ್ರೋಣರಿಂದ ಪದ್ಧಗರ್ಭವುಳ್ಳ ಶಕಟವ್ಯೂಹ ರಚನೆ 


01 


33 


40 


53 


59 


78 


97 


109 


127 


138 


vil ಮಹಾಭಾರತ 


79. ಅರ್ಜುನನ ರಣರಂಗ ಪ್ರವೇಶ ಮತ್ತು ಅವನ ಯುದ್ಧದ ವರ್ಣನೆ 149 
80. ಅರ್ಜುನನಿಂದ ದುಶ್ಶಾಸನನ ಪರಾಜಯ. ದ್ರೋಣರ ಜೊತೆಯಲ್ಲಿಸ್ವಲ್ಪ 

ಯುದ್ಧವನ್ನು ಮಾಡಿ ಅನಂತರ ಅರ್ಜುನನ ವ್ಯೂಹ ಪ್ರವೇಶ. 162 
81. ಅರ್ಜುನನಿಂದ ಶ್ರುತಾಯುಧ ಮತ್ತು ಸುದಕ್ಷಿಣರ ವಧೆ 180 
82. ಅರ್ಜುನನಿಂದ ಶ್ರುತಾಯು ಮೊದಲಾದವರ ವಧೆ 196 
83. ದುರ್ಯೋಧನನಿಂದ ದ್ರೋಣರ ನಿಂದನೆ. 

ದ್ರೋಣರಿಂದ ದುರ್ಯೋಧನನಿಗೆ ಕವಚಧಾರಣೆ 210 
84. ರಾಜರ ದಂದ್ಲಯುದಗಳು 227 

ವವ ಆ್‌ 

85. ದ್ರೋಣ-ಧೃಷ್ಟದ್ಯುಮ್ನರ ಯುದ್ಧ ದ್ರೋಣರಿಂದ ತಮ್ಮ ರಥಕ್ಕೆ 

ಬಂದ ಧೃಷ್ಟದ್ಯುಮ್ನನ ಉಚ್ಚಾಟನೆ. 244 
86. ದ್ರೋಣ-ಸಾತ್ಯಕಿಯರ ಯುದ್ಧ. ಬಾಯಾರಿದ ಅಶ್ವಗಳಿಗಾಗಿ 

ಅರ್ಜುನನಿಂದ ಸರೋವರ ನಿರ್ಮಾಣ 251 


87. ಅಶ್ವಗಳನ್ನು ಬಿಚ್ಚಿ, ನೀರನ್ನು ಕುಡಿಸಿ, ಸಮಾಧಾನ ಮಾಡಿ 
ಕೃಷ್ಣನಿಂದ ಸೈಂಧವನ ಕಡೆಗೆ ರಥದ ಪ್ರಯಾಣ 274 
88. ಜಯದ್ರಥನ ಕಡೆಗೆ ಸಾಗುವ ಅರ್ಜುನನಿಗೆ ದುರ್ಯೋಧನನಿಂದ ತಡೆ 283 


89. ದುರ್ಯೋಧನನು ತಡೆಯುತ್ತಿರಲು ಕೃಷ್ಣನಿಂದ ಅರ್ಜುನನಿಗೆ 
ಅವನ ದುಷ್ಕ ತ್ಯಗಳ ಜ್ಞಾಪನೆ. ಅರ್ಜುನನನ್ನು ಕುರಿತು 


ದುರ್ಯೋಧನನ ವಿಯೋಚನ 292 
90. ಅರ್ಜುನನಿಂದ ದುರ್ಯೋಧನನ ಪರಾಜಯ ಮತ್ತು 

ಸೈಂಧವನ ಕಡೆಗೆ ಅರ್ಜುನನ ಗಮನ 300 
91. ಭೂರಿಶ್ರವ ಮೊದಲಾದ ಎಂಟು ಮಹಾರಥರ ಜೊತೆಯಲ್ಲಿ 

ಅರ್ಜುನನ ಯುದ್ಧ 310 
92. ಸಂಜಯನಿಂದ ಸೈನ್ಯದ ರಥ-ಧ್ವಜಗಳ ವರ್ಣನೆ 317 


93. ದ್ರೋಣ-ಯುಧಿಷ್ಠಿರರ ಯುದ್ಧ. ದ್ರೋಣರಿಂದ ಯುಧಿಷ್ಠಿರನ ಪರಾಜಯ 325 


ದ್ರೋಣಪರ್ವ 


94. 


95. 


96, 


97. 


98. 


99. 


100. 


101. 


ಸಂಕುಲ ಯುದ್ಧ. ಬೃಹತ್ಮ ತ್ರನಿಂದ ಕ್ಷೇಮಧೂರ್ತಿಯ ವಧೆ 


ದ್ರೌಪದಿಯ ಪುತ್ರರಿಂದ ಶಲನ ವಧೆ ಮತ್ತು ಭೀಮಸೇನನಿಂದ 
ಅಲಂಬುಸನ ಪರಾಜಯ 

ಘಟೋತ್ಕಚನಿಂದ ಅಲಂಬುಸನ ವಧೆ 

ಅರ್ಜುನನ ಜೀವಿತ ವಿಷಯದಲ್ಲಿ ಸಂಶಯವನ್ನು ಹೊಂದಿದ 
ಯುಧಿಷ್ಠಿರನಿಂದ ಅವನ ಸಹಾಯಕ್ಕಾಗಿ ಹೋಗಲು ಸಾತ್ಯಕಿಗೆ ಒತ್ತಾಯ 
ಯುಧಿಷ್ಠಿರನ ಮಾತಿಗೆ ಸಾತ್ಯಕಿಯ ಉತ್ತರ. ಭೀಮಾದ್ಯರಿಂದ ತನ್ನ 
ರಕ್ಷಣೆಯನ್ನು ಹೇಳಿ ಪುನಃ ಯುಧಿಷ್ಠಿರನಿಂದ ಒತ್ತಾಯ 
ಸಂಕುಲಯುದ್ಧ 

ಅರ್ಜುನನ ಬಳಿಗೆ ಹೋಗುತ್ತಾ ಕೃತವರ್ಮನ ಜೊತೆಯಲ್ಲಿ 

ಸಾತ್ಯಕಿಯ ಯುದ್ಧ ತ 

ತನ್ನ ಸೈನ್ಯದ ಪರಾಜಯವನ್ನು ಕೇಳಿ ಧೃತರಾಷ್ಟನ ಶೋಕ. 

ಅವನನ್ನು ನಿಂದಿಸಿ ಸಂಜಯನಿಂದ ಕೃತವರ್ಮರ ಪರಾಕ್ರಮದ ವರ್ಣನೆ 
ಸಾತ್ಯಕಿಯ ಜಲಸಂಧನ ವಧೆ. 


LR 


351 


369 


391 


402 


419 


434 


486 


ಮಹಾಭಾರತ 


ದ್ರೋಣಪರ್ವ 


೪. ಪ್ರತಿಜಾಪರ್ವ 
ಇ 


ಅರವತ್ತೊಂಬತ್ತನೆಯ ಅಧ್ಯಾಯ 
ಅಭಿಮನ್ಯುವಿನ ವಿಷಯದಲ್ಲಿ ಅರ್ಜುನನ ಶಂಕೆ. ಯುಧಿಷ್ಠಿರನಿಂದ ಅವನ 
ವಧೆಯ ಪ್ರಕಾರವನ್ನು ತಿಳಿದು ಜಯದ್ರಥವಧೆಯ ಶಪಥಪೂರ್ವಕ ಪ್ರತಿಜ್ಞೆ. 
ಧೃತರಾಷ್ಟ್ರ 
ಅಥ ಸಂಶಪ್ರಕೈ: ಸಾರ್ಧಂ ಯುದ್ಧಮಾನೇ ಧನಂಜಯೇ । 
ಅಭಿಮನ್ಯೌ ಹತೇ ಚಾಪಿ ಬಾಲೇ ಬಲವತಾಂ ವರೇ 11 ೧ ॥ 


ಮಹರ್ಷಿಸತ್ತಮೇ ಯಾತೇ ಯುಧಿಷ್ಠಿರಪುರೋಗಮಾಃ । 
ಪಾಂಡವಾಃ ಕಿಮಥಾಠಕಾರ್ಷುಃ ಶೋಕೇನ ಹತಚೇತಸಃ 11 ೨ ॥| 


ಧೃತರಾಷ್ಟ್ರ: ಅರ್ಜುನನು ಸಂಶಪ್ತಕರ ಜೊತೆಯಲ್ಲಿ ಯುದ್ಧವನ್ನು 
ಮಾಡುತ್ತಿರುವಾಗ, ಬಲಿಷ್ಠರಲ್ಲಿ ಶ್ರೇಷ್ಠನಾದ, ಬಾಲಕನಾದ ಅಭಿಮನ್ಯುವು ಹತನಾಗಿ, 


-2- ಮಹಾಭಾರತ ದ್ರೋಣಪರ್ವ 


ಮಹರ್ಷಿ ಶ್ರೇಷ್ಠರಾದ ವ್ಯಾಸರು ಹೊರಟುಹೋಗುತ್ತಿರಲು, ಶೋಕದಿಂದ ಕೂಡಿದ 
ಮನಸ್ಸುಳ್ಳ ಯುಧಿಷ್ಠಿರ ಮೊದಲಾದ ಪಾಂಡವರು ಅನಂತರ ಏನು ಮಾಡಿದರು? 
ಕಥಂ ಸಂಶಪ್ತಕೇಭ್ಯೋ ವಾ ನಿವೃತ್ತೋ ವಾನರಧ್ವಜಃ | 
ಕೇನ ವಾ ಕಥಿತಸ್ತಸ್ಯ ಪ್ರಶಾಂತಃ ಸುತಪಾವಕಃ । 
ಏತನ್ಮೇ ಶಂಸ ತತ್ತ್ವೇನ ಸರ್ವಮೇವೇಹ ಸಂಜಯ 11 ೩॥ 
ಕಪಿಧ್ದಜನಾದ ಅರ್ಜುನನು ಸಂಶಪ್ತಕರಿಂದ ಹೇಗೆ ಹಿಂದಿರುಗಿದನು? ಅವನ 


ಪುತ್ರನೆಂಬ ಅಗ್ನಿಯು ಶಾಂತವಾಯಿತು ಎಂದು ಅವನಿಗೆ ಯಾರು ಹೇಳಿದರು? ಎಲೈ 
ಸಂಜಯನೇ, ಇದೆಲ್ಲವನ್ನೂ ನನಗೆ ಯಥಾರ್ಥವಾಗಿ ಹೇಳು. 


ಸಂಜಯಃ 
ಶೃಣು ರಾಜನ್‌ ಯಥಾ ತೇಭ್ಯೋ ನಿವೃತ್ತಃ ಕೃಷ್ಣಸಾರಥಿಃ । 
ತತಃ ಸರ್ವಾಣಿ ಸೈನ್ಯಾನಿ ದಹನ್‌ ಕೃಷ್ಣಗತಿರ್ಯಥಾ 11 ೪ ॥ 


ಸಂಜಯ- ಎಲೈ ರಾಜನೇ, ಕೃಷ್ಣಸಾರಥಿಯಾದ ಅರ್ಜುನನು ಅಗ್ನಿಯಂತೆ ಎಲ್ಲ 
ಸೈನ್ಯವನ್ನುಸುಡುತ್ತಾ ಹೇಗೆ ಹಿಂದಿರುಗಿದನೆಂದು ಕೇಳು. 


ಸಂಪ್ರಯಾತೇತಸ್ತಮಾದಿತ್ಯೇ ಸಂಧ್ಯಾಕಾಲ ಉಪಸ್ಥಿತೇ । 


ಆಯಾಂತಮಾತ್ಮಶಿಬಿರಂ ನಿಮಿತ್ರೈರಘಶಂಸಿಭಿಃ 11 ೫ 1 
ಯಚ್ಛಾಸೀನ್ನಾನಸಂ ತಸ್ಯ ಯಚ್ಚ ಕೃಷ್ಣೇನ ಭಾಷಿತಮ್‌ । 

ಯಥಾ ಚ ಕಥಿತಸ್ತಸ್ಯ ನಿಹತಃ ಸುತಪಾವಕಃ Ht 
ವಿಸ್ತರೇಣೈವ ಮೇ ಸರ್ವಂ ಬ್ರುವತಃ ಶೃಣು ಮಾರಿಷ 1 ೭ ॥ 


ಸೂರ್ಯನು ಅಸ್ತಪರ್ವತದ ಕಡೆಯಲ್ಲಿ ಹೋಗುತ್ತಾ, ಸಂಧ್ಯಾಕಾಲವು 
ಸಮೀಪಿಸುತ್ತಿರಲು, ತನ್ನಶಿಬಿರಕ್ಕೆ ಹಿಂದಿರುಗುವ ಅರ್ಜುನನಿಗೆ ಪಾಪ ಸೂಚಕವಾದ 
ಅಪಶಕುನಗಳನ್ನುನೋಡಿ ಮನಸಿನಲ್ಲಿ ಏನಾಯಿತು? ಕೃಷ್ಣನು ಏನು ಮಾತನಾಡಿದನು? 
ತನ್ನ ಸುತನೆಂಬ ಅಗ್ನಿಯು ಹತನಾದನೆಂದು ಹೇಗೆ ಕೇಳಿದನು? ಎಲೈ ಪೂಜ್ಯನೇ, 
ಇವೆಲ್ಲವನ್ನೂವಿಸ್ತಾರವಾಗಿ ಹೇಳುವೆನು, ಅದನ್ನು ಕೇಳು. 


ಪ್ರತಿಜ್ಞಾಪರ್ವ -3- 


ತಸ್ಥಿನಹನಿ ನಿರ್ವತ್ತೇ ಘೋರೇ ಪ್ರಾಣಭೃತಾಂ ಕ್ಷಯೇ । 
ಆದಿತ್ಯೇತಸ್ತಂ ಗತೇ ಶ್ರೀಮಾನ್‌ ಸಂಧ್ಯಾಕಾಲ ಉಪಸ್ಥಿತೇ 1 ೮ ॥ 


ವ್ಯಪಯಾತೇಷು ಸೈನ್ಯೇಷು ವಾಸಾಯ ಭರತರ್ಷಭ: । 

ಹತ್ವಾ ಸಂಶಪ್ತಕವ್ರಾತಾನ್‌ ದಿವ್ಯೈರಸ್ತೈಃ ಕಪಿದ್ದಜಃ । 

ಆಯಾತ್‌ ಸ್ಪಶಿಬಿರಂ ಜಿಷ್ಣುರ್ಜೈತ್ರಮಾಸ್ಥಾಯ ತಂ ರಥಮ್‌ ॥ ೯॥ 
ಗಚ್ಛನ್ನೇವ ಚ ಗೋವಿಂದಂ ಸನ್ನಕಂಶೋತಭ್ಯಭಾಷತ HW ೧೦ ॥ 


ದೇಹಧಾರಿಗಳು ವಿನಾಶವನ್ನು ಹೊಂದಿದ ಆ ಹಗಲು ಸಂಪನ್ನಗೊಂಡು, ಆದಿತ್ಯನು 
ಅಸ್ತಂಗತನಾಗಿ, ಕಾಂತಿಯುಕ್ತವಾದ ಸಂಧ್ಯಾಕಾಲವು ಉಪಸ್ಥಿತವಾಗಿರಲು ಎಲ್ಲ 
ಸೈನ್ಯಗಳೂ ವಿಶ್ರಾಂತಿಗಾಗಿ ಹಿಂದಿರುಗಿದವು. ಭರತಶ್ರೇಷ್ಠನಾದ, ಕಪಿಧ್ದಜನಾದ 
ಅರ್ಜುನನು ತನ್ನ ದಿವ್ಯಾಸ್ತಗಳಿಂದ ಸಂಶಪ್ರಕಗಣಗಳನ್ನು ಕೊಂದು ಜೈತ್ರರಥವನ್ನು 
ಏರಿ ತನ್ನಶಿಬಿರದ ಕಡೆಗೆ ಬಂದನು. ಶಿಬಿರದ ಕಡೆಗೆ ಹೋಗುತ್ತಲೇ ಅವನು ಉಡುಗಿ 
ಹೋದ ಕಂಠದಿಂದ ಕೃಷ್ಣನ ಜೊತೆಗೆ ಮಾತನಾಡಿದನು. 

ಕಿನ್ನು ಮೇ ಹೃದಯಂ ತ್ರಸ್ತಂ ವಾಕ್ಯಂ ಸಜ್ಜತಿ ಕೇಶವ । 

ಸ್ಪಂದಂತೇಶಂಗಾನ್ಯನಿಷ್ಟಾನಿ ಗಾತ್ರೈಃ ಸೀದಾಮಿ ಚಾಚ್ಯುತ 11 ೧೧ ॥ 

ಅನಿಷ್ಟಂ ಚೈವ ಮೇ ಶ್ಲಿಷ್ಪು ಹೃದಯಾನ್ನಾಪಸರ್ಪತಿ । 

ಭೂಮ್ಯಾಂ ದಿವಿ ತಥಾತತ್ಯುಗ್ರಾ ಉತ್ಪಾತಾಸ್ವಾಪಯಂತಿ ಮಾಮ್‌ । 

ಬಹುಪ್ರಕಾರಾ ದೃಶ್ಯ ತೇ ಸರ್ವ ಏವಾಘಶಂಸಿನಃ H ೧೨ ॥ 


ಅಪಿ ಸಸ್ತಿ ಭವೇದ್‌ ರಾಜ್ಞಃ ಸಾಮಾತೃಸ್ಥ ್ಯ ಗುರೋರ್ಮಮ 10೧೩ ॥ 


ಎಲೈ ಕೇಶವನೇ, ಏಕೆ ನನ್ನದ್ಧನಿಯು ಗಾಬರಿಗೊಂಡಿದೆ? ಮಾತು ಏಕೆ ಉಡುಗಿ 
ಹೋಗುತ್ತಿದೆ? ಅಂಗಗಳು ಏಕೆ ಅದರುತ್ತಿವೆ? ಅಚ್ಯುತನೇ, ಎಲ್ಲ ದೇಹವೂ 
ಕುಸಿಯುತ್ತಿದೆ. ನನ್ನ ಮನಸ್ಸನ್ನು ಅಂಟಿಕೊಂಡಿರುವ ಅನಿಷ್ಟ ಭಾವನೆಗಳು ನನ್ನನ್ನು ಬಿಟ್ಟು 
ಹೋಗುತ್ತಿಲ್ಲ. ಭೂಮಿಯಲ್ಲಿ ಮತ್ತು ಅಂತರಿಕ್ಷದಲ್ಲಿ ಕಾಣುವ ಕ್ರೂರವಾದ 
ಅಪಶಕುನಗಳು ನನಗೆ ಭಯವನ್ನುಂಟು ಮಾಡುತ್ತಿವೆ. ಅವೆಲ್ಲವೂ ದೊಡ್ಡ 
ಅಪಚಾರವನ್ನು ಬಹುವಿಧವಾಗಿ ಸೂಚಿಸುತ್ತಿವೆ. ನನ್ನ ಹಿರಿಯನಾದ, 
ಅಮಾತ್ಯಸಹಿತನಾದ ಧರ್ಮರಾಜನಿಗೆ ಕ್ಷೇಮವಷ್ಟೆ ) 


-4- ಮಹಾಭಾರತ ದ್ರೋಣಪರ್ವ 


ವಾಸುದೇವಃ 
ವ್ಯಕ್ತಂ ಶಿವಂ ಸಹಭ್ರಾತುಃ ಸಾಮಾತೃಸ್ಯ ಭವಿಷ್ಯತಿ । 
ಮಾ ಶುಚಃ ಕಿಂಚಿದೇವಾನ್ಯತ್‌ ತತ್ರಾನಿಷ್ಟಂ ಭವಿಷ್ಯತಿ | ೧೪ ॥ 
ವಾಸುದೇವ- ಅಮಾತ್ಯರಿಂದ ಮತ್ತು ತಮ್ಮಂದಿರಿಂದ ಒಡಗೂಡಿದ ನಿನ್ನ ಅಣ್ಣನಿಗೆ 
ಖಂಡಿತವಾಗಿ ಮಂಗಳವಾಗುವುದು. ಶೋಕಪಡಬೇಡ. ಬೇರೆ ಯಾವುದೋ 
ಅಲ್ಲವಾದ ಅನಿಷ್ಠವು ಸಂಭವಿಸಿದೆ. 
ಸಂಜಯಃ 
ತತಃ ಸಂಧ್ಯಾಮುಪಾಸ್ಯೆವ ವೀರೌ ವೀರಾವಸಾದನೇ । 
ಕಥಯಂತೌ ರಣೇ ವೃತ್ತಂ ಪ್ರಯಾತೌ ರಥಮಾಸ್ಥಿತೌ 11 ೧೫ 1 


ಸಂಜಯ- ಅನಂತರ ಶತ್ರುವೀರರನ್ನು ವಿನಾಶಪಡಿಸಿದ ಅವರಿಬ್ಬರೂ 
ಸಂಧ್ಯೋಪಾಸನೆಯನ್ನುಮಾಡಿ, ಯುದ್ಧದಲ್ಲಿನಡೆದ ವೃತ್ತಾಂತವನ್ನು ಹೇಳಿಕೊಳ್ಳುತ್ತಾ 
ರಥವನ್ನೇರಿ ಹೊರಟರು. 


ತತಃ ಸಶಿಬಿರಂ ಪ್ರಾಪ್ತೌ ಹತಾಮಿತ್ರೌ ಹತದ್ದಿಹೌ । 
ವಾಸುದೇವಾರ್ಜುನೌ ಚೈವ ಕೃತ್ವಾ ಕರ್ಮ ಸುದುಷ್ಕರಮ್‌ 11 ೧೬ 1 


ವಾಸುದೇವಾರ್ಜುನರು ಅತ್ಯಂತ ದುಷರವಾದ ಕರ್ಮವನ್ನು ಮಾಡಿ ತಮ್ಮ 
ಶತ್ರುಗಳನ್ನೂಮತ್ತು ದ್ವೇಷಿಗಳನ್ನೂಕೊಂದು ತಮ್ಮ ಶಿಬಿರವನ್ನು ಸೇರಿದರು. 


ಧ್ವಸ್ತಾಕಾರಂ ಸಮಾಲಕ್ಷ್ಯ ಸಂವೀಕ್ಷ್ಯ ಪರವೀರಹಾ ।ಟ 

ಬೀಭತ್ತುರಬ್ರವೀತ್‌ ಕೃಷ್ಣಮಸ್ಪಸ್ನಹೃದಯಸ್ತದಾ 11 ೧೭ ॥ 

ಆಗ ಪರವೀರಘಾತಕನಾದ ಅರ್ಜುನನು ಕಾಂತಿಹೀನವಾಗಿದ್ದ ತನ್ನ ಶಿಬಿರವನ್ನು 
ಗಮನಿಸಿ ಚೆನ್ನಾಗಿ ನೋಡಿ ಅಸ್ಪಸ್ಥವಾದ ಮನಸುಳ್ಳವನಾಗಿ ಕೃಷ್ಣನನ್ನು ಕುರಿತು ಹೇಳಿದನು. 


ನಾದ್ಯ ನರ್ದಂತಿ ತೂರ್ಯಾಣಿ ಮಂಗಲಾನಿ ಜನಾರ್ದನ । 
ಮಿಶ್ರಾ ದುಂದುಭಿನಿರ್ಫೋಖಷೈೆ: ಶಂಖಾ ಆಡಂಬರೈ: ಸಹ ಟಟ ೧೮ ॥ 


ಪ್ರತಿಜ್ಞಾಪರ್ವ -5- 
| 


ಎಲೈ ಜನಾರ್ದನನೇ, ಈ ದಿವಸ ಶಂಖಧ್ವನಿಗಳಿಂದ ಮಿಶ್ರಿತವಾದ, ದುಂದುಭಿ 
ಘೋಷಗಳಿಂದಲೂ ಮಿಶ್ರಿತವಾದ ಮಂಗಳವಾದ್ಯಗಳು ಮೊಳಗುತ್ತಿಲ್ಲ. 


ವೀಣಾ ನ ಸಾಧು ವಾದ್ಯಂತೇ ಶಮ್ಯಾತಾಳರವೈ: ಸಹ । 
ಮಂಗಲಾನಿ ಚ ಗೀತಾನಿ ನಾದ್ಯ ಗಾಂತಿ ಪಠಂತಿ ಚ 11 ೧೯ ॥ 


ತಾಳಶಬ್ದಗಳ ಜೊತೆಯಲ್ಲಿವೀಣೆಗಳು ಸರಿಯಾಗಿ ನುಡಿಸಲ್ಪಡುತ್ತಿಲ್ಲ. ಮಂಗಳ 
ಗೀತೆಗಳನ್ನು ಯಾರೂ ಹಾಡುತ್ತಿಲ್ಲಮತ್ತು ಪಠಿಸುತ್ತಿಲ್ಲ. 

ಸ್ತುತಿಮಂಗಲಸಂಯುಕ್ತಾ ಮಮಾನೀಕೇಷು ವಂದಿನಃ । 

ಯೋಧಾಶ್ಚಾಪಿ ಚ ಮಾಂ ದೃಷ್ಟ್ವಾ ನಿವರ್ತಂತೇ ಹೃಧೋಮುಖಾಃ । 

ಕರ್ಮಾಣಿ ಚ ಯಥಾಪೂರ್ವಂ ಕೃತ್ವಾ ನಾಭಿವದಂತಿ ಮಾಮ್‌ ॥। ೨೦ ॥ 

ನನ್ನ ಸೈನ್ಯದಲ್ಲಿರುವ ಮಂಗಳಸಹಿತವಾದ ಸ್ತುತಿಗಳನ್ನು ಮಾಡುವ ವಂಧಿಗಳು 
ಮತ್ತು ಯೋಧರೂ ಸಹ ನನ್ನನ್ನು ನೋಡಿ ಮುಖವನ್ನು ತಗ್ಗಿಸಿ ಹೊರಟು 
ಹೋಗುತ್ತಿದ್ದಾರೆ. ಮೊದಲಿನಂತೆ ಕರ್ಮಗಳನ್ನುಮಾಡಿ ನನ್ನನ್ನು ಮಾತನಾಡಿಸುತ್ತಿಲ್ಲ. 
ಭವೇದದ್ಯ ಭ್ರಾತ್ವಭ್ಯೋ ಮಮ ಮಾಧವ ॥| ೨೧ 1 


ನ ಹಿ ಶುದ್ಧತಿ ಮೇ ಭಾವೋ ದೃಷ್ಟ್ವಾ ಸ್ವಜನಮಾಕುಲಮ್‌ । 
ಅಪಿ ಪಾಂಚಾಲರಾಜಸ್ಯ ವಿರಾಟಸ್ಯ ಚ ಮಾನದ । 
ಸರ್ವೇಷಾಂ ಚೈವ ಯೋಧಾನಾಂ ಸಾಮಗ್ರ್ಯಂ ಸ್ಯಾನ್ಫಮಾಚ್ಯುತ 11೨೨11 


ಅಪಿ ಸಸಿ 
ವ್‌ 
ಶು 


ಎಲೈ ಮಾಧವನೇ, ಈ ದಿವಸ ನನ್ನ ಸಹೋದರರಿಗೆ ಕ್ಷೇಮವಪ್ಪೆ? ಸ್ವಜನರು 
ದುಃಖಾತುರರಾಗಿರುವುದನ್ನು ನೋಡಿ ನನ್ನ ಮನಸ್ಸಿಗೆ ಸಮಾಧಾನವಾಗುತ್ತಿಲ್ಲ. ಎಲ್ಫೆ 
ಅಚ್ಯುತನೇ, ಮಾನದನೇ, ಪಾಂಚಾಲರಾಜನಿಗೆ, ವಿರಾಟರಾಜನಿಗೆ ಮತ್ತು ಎಲ್ಲ 
ಯೋಧರಿಗೆ ಕ್ಷೇಮವಷ್ಟೆ? (ಯಾವ ಹಾನಿಯೂ ಆಗಿಲ್ಲವಷ್ಟೆ?) 

ನ ಚ ಮಾಠ€ಭ್ಯೇತಿ ಸೌಭದ್ರ: ಪ್ರಹೃಷ್ಟೆ ಕೈರ್ಭರ್ತ್ಯಭಿ: ಸಹ । 

ರಣಾದಾಯಾಂತಮುಚಿತಂ ಪ್ರತ್ಯುದ್ಯಾತಿ ಹಸನ್ನಿವ I ೨೩ ॥ 


-6- ಮಹಾಭಾರತ ದ್ರೋಣಪರ್ವ 
ಯುದ್ಧದಿಂದ ಹಿಂದಿರುಗಿದ ನನ್ನನ್ನು ಎದುರುಗೊಳ್ಳಲು ಯೋಗ್ಯವಾದ ರೀತಿಯಲ್ಲಿ 
ಮುಗುಳ್ನಗುತ್ತಾ ಸಹೋದರರ ಜೊತೆಯಲ್ಲಿ ಈ ದಿನ ಅಭಿಮನ್ಯುವು ನನ್ನೆಡೆಗೆ ಬರುತ್ತಿಲ್ಲ. 
ಸಂಜಯಃ 
ಏವಂ ಸಂಕಥಯಂತೌ ತೌ ಪ್ರವಿಷ್ಟೌ ಶಿಬಿರಂ ಸಮ್‌ । 
ದದ್ಭಶಾತೇ ಭೃಶಾಸ್ಟಸ್ನಾನ್‌ ಪಾಂಡವಾನ್‌ ನಷ್ಟಚೇತಸ: 1 ೨೪ ॥ 


ಸಂಜಯ- ಹೀಗೆ ಮಾತನಾಡಿಕೊಳ್ಳುತ್ತಾ ಅವರು ತಮ್ಮ ಶಿಬಿರಕ್ಕೆ ಬಂದು, ಬಹಳ 
ಅಸಸ್ಥರಾಗಿ ನಷ್ಟಪ್ರಜ್ಞರಾಗಿದ್ದಪಾಂಡವರನ್ನುನೋಡಿದರು. 


ದೃಷ್ಟ್ವಾ ಭ್ರಾತ್ಮಂಶ್ಚ ಪುತ್ರಾಂಶ್ಚ ವಿಮನಾ ವಾನರಧ್ವಜಃ । 
ಅಪಶ್ಯಂಸ್ತತ್ರ ಸೌಭದ್ರಮಿದಂ ವಚನಮಬ್ರವೀತ್‌ 1 ೨೫ ॥ 
ಕಪಿಧ್ವಜನಾದ ಅರ್ಜುನನು ಸಹೋದರರನ್ನೂ ಮತ್ತು ಪುತ್ರರನ್ನೂ ನೋಡಿ 


ಅಭಿಮನ್ಯುವನ್ನುಕಾಣದೆ ಖೇದದಿಂದ ಕೂಡಿದ ಮನಸ್ಸಿನಿಂದ ಅಲ್ಲಿ ಈ ಮಾತನ್ನು 
ಆಡಿದನು. 


ಮುಖವರ್ಣೋ ಪ್ರಸನ್ನೋ ವಃ ಸರ್ವೇಷಾಮೇವ ದೃಶ್ಯತೇ । 
ನ ಚಾಭಿಮನ್ಯುಂ ಪಶ್ಯಾಮಿ ನಚ ಮಾಮಭಿನಂದಥ 11 ೨೬ ॥ 


ನಿಮ್ಮೆಲ್ಲರ ಮುಖಕಾಂತಿಯು ಕುಂದಿಹೋಗಿರುವುದು ಕಂಡು ಬರುತ್ತಿದೆ. 
ಅಭಿಮನ್ಯುವನ್ನು ನಾನು ಕಾಣುತ್ತಿಲ್ಲಮತ್ತು ನೀವು ನನ್ನನ್ನು ಅಭಿನಂದಿಸುತ್ತಿಲ್ಲ. 

ಶ್ರುತೋ ಯಥಾ ಮೇ ದ್ರೋಣೇನ ಪದ್ಮವ್ಯೂಹೋ ವಿನಿರ್ಮಿತಃ । 

ನ ಚ ವಸ್ತಸ್ಯ ಭೇತ್ತಾರಸ್ತಿ ಅಭಿಮನ್ಯುಮೃತೇ ಶಿಶುಮ್‌ ॥| ೨೭ ॥ 


ದ್ರೋಣರು ಪದ್ಧವ್ಯೂಹವನ್ನು ರಚಿಸಿದ್ದಾರೆಂದು ನಾನು ಕೇಳಿದೆನು. ಮಗುವಾದ 
ಅಭಿಮನ್ಯುವೊಬ್ಬನನ್ನು ಬಿಟ್ಟುಅದನ್ನು ಭೇದಿಸುವವರು ನಿಮ್ಮಲ್ಲಿಯಾರೂ ಇಲ್ಲ. 


ನೋಪದಿಷ್ಟಶ್ಚ ಮೇ ತಸ್ಯ ಭಿತ್ತಾ೨ನೀಕಸ್ಯ ನಿರ್ಗಮ: । 
ಕಚ್ಚನ್ನ ಬಾಲೋ ಯುಷ್ಠಾಭಿಃ ಪರಾನೀಕಂ ಪ್ರವೇಶಿತ: W ೨೮ ॥ 


ಪ್ರತಿಜ್ಞಾಪರ್ವ -7- 


ನಾನು ಅವನಿಗೆ ಪದ್ಧವ್ಯೂಹವನ್ನು ಭೇದಿಸಿ ಹೊರಗೆ ಬರುವ ರೀತಿಯನ್ನು 
ಉಪದೇಶಿಸಿಲ್ಲ. ನೀವೆಲ್ಲರೂ ಸೇರಿ ಆ ಬಾಲಕನನ್ನು ಶತ್ರುಸೈನ್ಯವನ್ನು ಪ್ರವೇಶ 
ಮಾಡುವಂತೆ ಮಾಡಿಲ್ಲವಷ್ಟೆ? 


ಭಿತ್ತಾ5ನೀಕಂ ನರವ್ಯಾಘ್ರ: ಪರೇಷಾಂ ಬಹುಭಿರ್ಯುಧಿ । 
ಕಚ್ಚಿನ್ನ ನಿಹತಃ ಶೇತೇ ಸೌಭದ್ರಃ ಪರವೀರಹಾ || ೨೯ 1 


ನರವ್ಯಾಪ್ರನೂ, ಪರವೀರಘಾತಕನೂ ಆದ ಅಭಿಮನ್ಯುವು ಶತ್ರುಗಳ ವ್ಯೂಹವನ್ನು 
ಭೇದಿಸಿ, ಬಹಳ ಯೋಧರಿಂದ ಸುತ್ತುವರಿಯಲ್ಪಟ್ಟುಹತನಾಗಿ ಮಲಗಿಲ್ಲವಷ್ಟೆ? 


ಲೋಹಿತಾಕ್ಷಂ ಮಹಾಬಾಹುಂ ಜಾತಂ ಸಿಂಹಮಿವಾದ್ರಿಷು । 
ಉಪೇಂದ್ರಸದ್ಧಶಂ ಬ್ರೂತ ಕಥಮಾಯೋಧನೇ ಹತ: || ೩೦ ॥ 


ಆರುಣಾಕ್ಷನೂ, ಮಹಾಬಾಹುವೂ, ಪರ್ವತದಲ್ಲಿಸಿಂಹದಂತೆ ಜನಿಸಿದವನೂ, 
ಕೃಷ್ಣಸದೃಶನೂ ಆದ ಅವನು ಯುದ್ಧದಲ್ಲಿಹೇಗೆ ಹತನಾದನು ಎಂದು ಹೇಳಿ. 


ಸುಕುಮಾರಂ ಮಹೋತ್ಸಾಹಂ ವಾಸವಸ್ಯಾತ್ಮಜಾತ್ಮಜಮ್‌ | 

ಸದಾ ಮಮ ಪ್ರಿಯಂ ಬ್ರೂತ ಕಥಮಾಯೋಧನೇ ಹತಃ (೩೧ ॥ 

ಸುಕುಮಾರನೂ, ಮಹೋತ್ಸಾಹವುಳ್ಳವನೂ, ಇಂದ್ರನ ಪುತ್ರನ ಪುತ್ರನೂ, ನನಗೆ 
ಯಾವಾಗಲೂ ಪ್ರಿಯನಾದವನೂ ಆದ ಅವನು ಹೇಗೆ ಯುದ್ಧದಲ್ಲಿ ಹತನಾದನು 
ಎಂದು ಹೇಳಿ. 


ವಾರ್ಷ್ಣೆಯದಯಿತಂ ಶೂರಂ ಮಯಾ ಸತತಲಾಲಿತಮ್‌ । 
ಅಂಬಾಯಾಶ್ಚ ಪ್ರಿಯಂ ನಿತ್ಯಂ ಕೋತವಧೀತ್‌ ಕಾಲಚೋದಿತ: ॥೩೨॥ 


ಕೃಷ್ಣಗೆ ಬಹಳ ಪ್ರಿಯನಾದ, ಶೂರನಾದ, ನನ್ನಿಂದ ಯಾವಾಗಲೂ ಲಾಲಿಸಲ್ಪಟ್ಟ, 
ತಾಯಿಗೂ ಪ್ರಿಯನಾದ ಅವನನ್ನುಮೃತ್ಯುಗ್ರಸ್ತನಾದ ಯಾವನು ಸಂಹರಿಸಿದನು? 


ಸದೃಶೋ ವೃಷ್ಟಿಸಿಂಹಸ್ಯ ಕೇಶವಸ್ಯ ಮಹಾತ್ಮನಃ | 
ವಿಕ್ರಮಶ್ರುತಮಾಹಾತ್ಮೆ sol ಕಥಮಾಯೋಧನೇ ಹತಃ || ೩೩ ॥ 


-8- ಮಹಾಭಾರತ ದ್ರೋಣಪರ್ವ 


ಪರಾಕ್ರಮ, ವಿದ್ಯೆ ಮತ್ತು ಮಹಿಮೆಗಳಲ್ಲಿ ಮಹಾತ್ಮನಾದ, ವೃಷ್ಟಿಸಿಂಹನಾದ 
ಕೇಶವನಿಗೆ ಸದೃಶನಾದ ಅವನು ಯುದ್ಧದಲ್ಲಿಹೇಗೆ ಕೊಲ್ಲಲ್ಪಟ್ಟನು? 


ಸುಭದ್ರಾಯಾಃ ಪ್ರಿಯಂ ನಿತ್ಯಂ ದ್ರೌಪದ್ಯಾ: ಕೇಶವಸ್ಯ ಚ । 
ಯದಿ ಪುತ್ರಂ ನ ಪಶ್ಯಾಮಿ ಯಾಸ್ಯಾಮಿ ಯಮಸಾದನಮ್‌ ॥ ೩೪ ॥ 


ಸುಭದ್ರೆಗೂ, ದ್ರೌಪದಿಗೂ, ಕೇಶವನಿಗೂ ಯಾವಾಗಲೂ ಪ್ರಿಯನಾದ ನನ್ನ 
ಪುತ್ರನನ್ನು ನೋಡದಿದ್ದರೆ ನಾನು ಯಮಪಟ್ಟಣಕ್ಕೆ ಹೋಗುವೆನು. 


ಮಹೋತ್ಸಾಹಂ ಮಹಾವೀರ್ಯಂ ದೀರ್ಥರಾಜೀವಲೋಚನಮ್‌ । 
ಯದಿ ಪುತ್ರಂ ನ ಪಶ್ಯಾಮಿ ಯಾಸ್ಯಾಮಿ ಯಮಸಾದನಮ್‌ ॥ ೩೫ ॥ 


ಮಹೋತ್ಸಾಹವುಳ್ಳವನೂ, ಮಹಾವೀರ್ಯನೂ, ದೀರ್ಫಪದ್ಧನೇತ್ರನೂ ಆದ 
ನನ್ನ ಪುತ್ರನನ್ನುನೋಡದಿದ್ದರೆ ನಾನು ಯಮಪಟ್ಟಣಕ್ಕೆ ಹೋಗುವೆನು. 


ಮೃದುಕುಂಚಿತಕೇಶಾಂತಂ ಬಾಲಂ ಬಾಲಮೃಗೇಕ್ಷಣಮ್‌ | 
ಮತ್ತದ್ದಿರದವಿಕ್ರಾಂತಂ ಸಾಲಪೋತಮಿವೋದ್ಧತಮ್‌ || ೩೬ I 


ಸ್ಥಿತಾಭಿಭಾಷಿಣಂ ದಾಂತಂ ಗುರುಪ್ರೇಷ್ಯಕರಂ ಸದಾ । 
ಬಾಲಂ ಚಾಬಾಲಕರ್ಮಾಣಂ ಪ್ರಿಯೋದ್ಯಂ ವೀತಮತ್ತರಮ್‌ ॥ ೩೭ ॥ 


ಭಕ್ತಾನುಕಂಪಿನಂ ದಾಂತಂ ನ ಚ ದೀನಾನುಸಾರಿಣಮ್‌ । 
ಕೃತಜ್ಞಂ ಜ್ಞಾನಸಂಪನಂ ಕೃತಾಸಮನಿವರ್ತಿನಮ್‌ 11 ೩೮ ॥ 
ಇ ೩ ಲ ಈ 


ಯುದ್ಧಾಭಿನಂದಿನಂ ನಿತ್ಯಂ ದ್ವಿಷಷಾಮಘವರ್ಧನಮ್‌ I 

ಸ್ಟೇಷಾಂ ಪ್ರಿಯಹಿತೇ ಯುಕ್ತಂ ಪಿತ್ವಣಾಂ ಜಯಗೃದ್ಧಿನಮ್‌ ॥ ೩೯ ॥ 

ನ ಚ ಪೂರ್ವಪ್ರಹರ್ತಾರಂ ಸಂಗ್ರಾಮೇ ನಷ್ಟಸಂಭ್ರಮಮ್‌ । 

ಯದಿ ಪುತ್ರಂ ನ ಪಶ್ಯಾಮಿ ಯಾಸ್ಯಾಮಿ ಯಮಸಾದನಮ್‌ ॥ ೪೦ ॥ 

ಮೃದುವಾದ ಗುಂಗರುಕೂದಲುಳ್ಳವನೂ, ಬಾಲನೂ, ಎಳೆಯ ಜಿಂಕೆಯ 
ಕಣ್ಣುಳವನೂ, ಮದಗಜದ ಪರಾಕ್ರಮವುಳ್ಳವನೂ, ಸಾಲವೃಕ್ಚದ ಮರಿಯಂತೆ 
ಎತ್ತರವಾಗಿದ್ದವನೂ, ಮಂದಹಾಸಪೂರ್ವಕವಾಗಿ ಮಾತನಾಡುವವನೂ, ಇಂದ್ರಿಯ 


ಪ್ರತಿಜ್ಞಾಪರ್ವ -9- 


ನಿಗ್ರಹವುಳ್ಳವನೂ, ಯಾವಾಗಲೂ ಹಿರಿಯರ ಮಾತನ್ನು ನಡೆಸಿಕೊಡುವವನೂ, 
ಬಾಲನಾಗಿದ್ದರೂ ಬಾಲರಿಗೆ ಮೀರಿದ ಕರ್ಮವನ್ನು ಮಾಡುವವನೂ, ಪ್ರಿಯವಾದ 
ಸಂಭಾಷಣೆಯುಳ್ಳವನೂ, ಮತ್ತರವನ್ನು ತೊರೆದವನೂ, ಭಕ್ತಾನುಕಂಪಿಯೂ, ದೀನರನ್ನು 
ಅನುಸರಿಸದವನೂ, ಕೃತಜ್ಞನಾದವನೂ, ಜ್ಞಾನಸಂಪನ್ನನಾದವನೂ, 
ಅಸ್ವಪಾರಂಗತನಾದವನೂ, ಯುದ್ಧದಲ್ಲಿ ಹಿಮ್ಮಟ್ಟದವನೂ, ಯಾವಾಗಲೂ ಯುದ್ಧವನ್ನು 
ಬಯಸುವವನೂ, ಶತ್ರುಗಳಿಗೆ ಮಹಾನಾಶವನ್ನು ಉಂಟುಮಾಡುವವನೂ, ತನ್ನವರಿಗೆ 
ಪ್ರಿಯಚಿತ್ತವನ್ನು ಮಾಡುವುದರಲ್ಲಿ ರತನಾದವನೂ, ಪಿತೃಗಳ ಜಯವನ್ನು 
ಬಯಸುವವನೂ, ಯುದ್ಧದಲ್ಲಿ ಮೊದಲು ಪ್ರಹಾರ ಮಾಡದಿದ್ದವನೂ, 
ಗಾಬರಿಗೊಳ್ಳದವನೂ ಆದ ನನ್ನ ಪುತ್ರನನ್ನು ನೋಡದಿದ್ದರೆ ನಾನು ಯಮಪಟ್ಟಣಕ್ಕೆ 
ಹೋಗುವೆನು. 


ಸುನಸಂ ಸುಲಲಾಟಂ ತಂ ಸುಭ್ವಕ್ಷಿದಶನಚ್ಛದಮ್‌ | 
ಅಪಶ್ಯತಸ್ತದ್ದದನಂ ಕಾ ಶಾಂತಿರ್ಹದಯಸ್ಯ ಮೇ | ೪೧ ॥ 


ಒಳ್ಳೆಯ ನಾಸಿಕವನ್ನೂ ಹಣೆಯನ್ನೂ , ಕಣ್ಣು. ಮತ್ತು ತುಟಿಗಳನ್ನು ಹೊಂದಿದವನೂ 
ಆದ ಅವನ ಮುಖವನ್ನುನೋಡದಿದ್ದರೆ ನನ್ನಮನಸ್ಸಿಗೆ ಹೇಗೆ ಶಾಂತಿಯಾದೀತು? 


ತಂತ್ರೀಸ್ವನಸುಖಂ ರಮ್ಯಂ ಪುಂಸ್ಥೋಕಿಲಸಮಧದ್ಧನಿಮ್‌ I 

ಅಶ್ಚಣ್ಣತಃ ಸ್ವನಂ ತಸ್ಯ ಕಾ ಶಾಂತಿರ್ಹದಯಸ್ಯ ಮೇ 1 ೪೨ ॥ 

ತಂತಿಯ ನಾದದಂತೆ ಸುಖಕರವಾದ ನಾದವುಳ್ಳವನೂ, ಮನೋಹರನಾದವನೂ, 
ಪುಂಸ್ಕೋಕಿಲಕ್ಕೆ ಸಮವಾದ ಧ್ವನಿಯುಳ್ಳವನೂ ಆದ ನನ್ನ ಪುತ್ರನ ಧ್ವನಿಯನ್ನು ಕೇಳದಿದ್ದರೆ 
ನನ್ನಹೃದಯಕ್ಕೆ ಹೇಗೆ ಶಾಂತಿಯಾದೀತು? 


ರೂಪಂ ಚಾಪ್ರತಿರೂಪಂ ತತ್‌ ತ್ರಿದಶೈರಪಿ ದುರ್ಲಭಮ್‌ । 
ಅಪಶ್ಯತೋ ಹಿ ವೀರಸ್ಯ ಕಾ ಶಾಂತಿರ್ಹದಯಸ್ಯ ಮೇ ET 


ದೇವತೆಗಳಿಗೂ ದುರ್ಲಭವಾದ ಅಪ್ರತಿಮವಾದ ರೂಪವನ್ನು ಹೊಂದಿದ್ದ 
ವೀರನಾದ ನನ್ನಪುತ್ರನನ್ನು ನೋಡದಿದ್ದರೆ ನನ್ನಷೃದಯಕ್ಕೆ ಹೇಗೆ ಶಾಂತಿಯಾದೀತು? 


-10- ಮಹಾಭಾರತ ದ್ರೋಣಪರ್ವ 


ಅಭಿವಾದನದಕ್ಷಂ ತಂ ಪಿತ್ಮಣಾಂ ವಚನೇ ರತಮ್‌ । 
ನಹ್ಯಹಂ ಯದಿ ಪಶ್ಯಾಮಿ ಕಾ ಶಾಂತಿರ್ಹದಯಸ್ಯ ಮೇ 11 ೪೪ I 


ಹಿರಿಯರನ್ನು ನಮಸ್ಕರಿಸುವುದರಲ್ಲಿ ಚತುರನಾದ, ಪಿತೃಗಳ ವಚನವನ್ನು 
ಪಾಲಿಸುವುದರಲ್ಲಿ ನಿರತನಾದ ಅವನನ್ನು ನೋಡದಿದ್ದರೆ ನನ್ನ ಹೃದಯಕ್ಕೆ ಹೇಗೆ 
ಶಾಂತಿಯಾದೀತು? 


ಸುಕುಮಾರ: ಸದಾ ವೀರೋ ಮಹಾರ್ಹಶಯನೋಚಿತಃ । 
ಭೂಮಾವನಾಥವಚ್ಚೇತೇ ನೂನಂ ನಾಥವತಾಂ ವರಃ || ೪೫ 1 


ಸುಕುಮಾರನೂ, ವೀರನೂ, ಯಾವಾಗಲೂ ಶ್ರೇಷ್ಠವಾದ ಶಯನಗಳಿಗೆ 
ಯೋಗ್ಯನಾದವನೂ, ಸನಾಥರಲ್ಲಿ ಶ್ರೇಷ್ಠನಾದವನೂ ಆದ ಅವನು ಈ ದಿನ 
ಭೂಮಿಯ ಮೇಲೆ ಅನಾಥನಾಗಿ ಬಿದ್ದಿದ್ದಾನೆ. 


ಶಯಾನಂ ಸಮುಪಾಸಂತೇ ಯಂ ಪುರಾ ಪರಮಸ್ವಿಯಃ । 
ತಮದ್ಯ ವಿಪ್ರವಿದ್ಧಾಂಗಮ್‌ ಉಪಾಸಂತೇಶಶಿವಾಃ ಶಿವಾಃ 1 ೪೬ ॥ 


ಯಾವನ ಶಯನವನ್ನು ಹಿಂದೆ ಸುಂದರಿಯರಾದ ಸ್ವೀಯರು ಸೇವಿಸುತ್ತಿದ್ದರೋ 
ಅಂತಹ ಅವನು ಈ ದಿನ ಅಂಗಗಳಲ್ಲಿಗಾಯಗೊಂಡು ಅಮಂಗಳವಾದ ನರಿಗಳಿಂದ 
ಉಪಾಸಿಸಲ್ಪಡುತ್ತಿದ್ದಾನೆ. 

ಯಃ ಪುರಾ ಬೋದ್ಧ ಚೇ ಸುಪಃ ಸೂತಮಾಗದವಂದಿಭಿಃ | 

ತಮದ್ಯ ಬೋಧಯಿಪ್ಯಂತಿ ಶ್ವಾಪದಾ ವಿಕೃತೈಃ ಸ್ಜರೈಃ 11 ೪೭ ॥ 

ಮಲಗಿ ನಿದ್ರಿಸುತ್ತಿದ್ದ ಯಾವ ಅವನನ್ನು ಸೂತ-ಮಾಗಧ-ವಂದಿಗಳು 


ಎಬ್ಬಿಸುತ್ತಿದ್ದರೋ ಅಂತಹ ಅವನು ಈ ದಿನ ಮಾಂಸಾಹಾರಿ ಪ್ರಾಣಿಗಳ ವಿಕೃತ 
ಸ್ವರಗಳಿಂದ ಎಚ್ಚರಿಸಲ್ಪಡುವನು. 


ಛತ್ರಚ್ಛಾಯಾಸಮುಚಿತಂ ತಸ್ಯ ತದ್‌ ವದನಂ ಶುಭಮ್‌ । 
ನೂನಮದ್ಯ ರಜೋಧ್ಯಶ್ತಂ ರಣೇ ರೇಣು: ಕರಿಷ್ಯತಿ 1 ೪೮ ॥ 


ಪ್ರತಿಜ್ಞಾಪರ್ವ -11- 
Go] 


ಛತ್ರಚ್ಛಾಯೆಗೆ ಯೋಗ್ಯವಾದ ಅವನ ಸುಂದರವಾದ ಮುಖವನ್ನು ಈ ದಿನ 
ಧೂಳುಗಳು ರಣರಂಗದಲ್ಲಿಮಲಿನವನ್ನಾಗಿ ಮಾಡುತ್ತವೆ. 


ಹಾ ಪುತ್ರಕಾವಿತೃಪ್ತಸ್ಯ ಸತತಂ ಪುತ್ರದರ್ಶನೇ । 

ಮಂದಪುಣ್ಯಸ್ಯ ಕಾಲೇನ ಯಥಾ ಮೇ ನೀಯಸೇ ಬಲಾತ್‌ ॥ ೪೯॥ 

ಅಯ್ಯೋ ಪುತ್ರನೇ, ನಿನ್ನದರ್ಶನದಲ್ಲಿತೃಷ್ಟಿಯನ್ನೇ ಹೊಂದದ ಮಂದಭಾಗ್ಯನಾದ 
ನನ್ನಿಂದ ಮೃತ್ಯುವು ನಿನ್ನನ್ನು ಬಲಾತ್ಕಾರದಿಂದ ಎಳೆದೊಯ್ಯುತ್ತಿದ್ದಾನೆ! 


ಸಾದ್ಯ ಸಂಯಮನೀ ನೂನಂ ಸತಾಂ ಸುಕೃತಿನಾಂ ಗತಿಃ । 
ಸ್ವಭಾಭಿರ್ಮಂಡಿತಾ ರಮ್ಯಾ ತ್ವಯಾsತ್ಯರ್ಥಂ ವಿರಾಜಿತಾ ॥ ೫೦ ॥ 


ಈ ದಿನ ನಿನ್ನ ಕಾಂತಿಯಿಂದ ಅಲಂಕೃತವಾಗಿ ಬಹಳವಾಗಿ ಶೋಭಿಸುವ 
ಮನೋಹರವಾದ ಯಮಪುರವಾದ ಸಂಯಮನಿಯು ಪುಣ್ಯವನ್ನು ಮಾಡಿದ 
ಸಜ್ಜನರಿಗೆ ಗತಿಯಾಗಿದೆ. 

ನೂನಂ ವೈವಸ್ಥತಶ್ವ ತ್ಹಾಂ ವರುಣಶ್ಚ ಪ್ರಿಯಾತಿಥಿಮ್‌ । 

ಶತಕ್ರತುರ್ಧನೇಶಶ್ಚ ಪ್ರಾಪ್ತಮರ್ಚಂತ್ಯಭೀರುಕಮ್‌ 11 ೫೧ ॥ 

ಖಂಡಿತವಾಗಿ ಪ್ರಿಯಾತಿಥಿಯಾಗಿ ಬಂದ ನಿರ್ಭಯನಾದ ನಿನ್ನನ್ನುಯಮನೂ, 
ವರುಣನೂ, ಇಂದ್ರನೂ, ಕುಬೇರನೂ ಅರ್ಚಿಸುತ್ತಾರೆ. 
ಸಂಜಯಃ 
ಏವಂ ವಿಲಪ್ಯ ಬಹುಲಂ ಭಿನ್ನಪೋತೋ ವಣಿಗ್‌ ಯಥಾ ಟ 
ದುಃಖೇನ ಮಹತಾಠ5ವಿಷ್ಟೋ ಯುಧಿಷ್ಠಿರಮಪೃಚ್ಛತ ।1 ೫೨ ॥ 


ಸಂಜಯ- ಹೀಗೆ ನಾವೆಯು ಒಡೆದುಹೋದ ವರ್ತಕನಂತೆ ಬಹಳವಾಗಿ 
ವಿಲಾಪವನ್ನು ಮಾಡಿ, ಬಹಳ ದುಃಖದಿಂದ ಕೂಡಿದವನಾಗಿ ಯುಧಿಷ್ಠಿರನನ್ನು ಪ್ರಶ್ನೆ 
ಮಾಡಿದನು. 


ಕಥಂ ತ್ವಯಿ ಚ ಭೀಮೇ ಚ ದೃಷ್ಟದ್ಯುಮ್ನೇ ಚ ಜೀವತಿ | 
ಸಾತ್ಯಕೇ ಶಕ್ರವಿಕ್ರಾಂತೇ ಸೌಭದ್ರೋ ನಿಹತಃ ಪರೈಃ | ೫೩ 1 


-12- ಮಹಾಭಾರತ ದ್ರೋಣಪರ್ವ 


ನೀನೂ, ಭೀಮನೂ, ಧೃಷ್ಟದ್ಯುಮನೂ, ಇಂದ್ರಪರಾಕ್ರ ಕ್ರಮವುಳ್ಳ ಸಾತ್ಯಕಿಯೂ 
ಜೀವಿಸಿರುವಾಗ ಅಭಿಮನ್ಯುವು ಶತ್ರುಗಳಿಂದ ಹೇಗೆ ಹತನಾದನು? 


ಕಂಚಿತ್‌ ಸ ಕದನಂ ಕೃತ್ವಾ ಪರೇಷಾಂ ಪಾಂಡುನಂದನ: । 
ಸ್ಪರ್ಗತೋತಭಿಮುಖಃ ಸಂಖೇ ಯುದ್ಧ ಸಮಾನೋ ಮಹಾರಥ್ಛೆಃ ॥೫೪॥ 


ಪಾಂಡುನಂದನನಾದ ಅವನು ರಣರಂಗದಲ್ಲಿ ಮಹಾರಥರ ಜೊತೆಯಲ್ಲಿ 
ಯುದ್ಧವನ್ನು ಮಾಡಿ, ಶತ್ರುಗಳಿಗೆ ಅಭಿಮುಖವಾಗಿಯೇ ಯುದ್ಧವನ್ನು ಮಾಡುತ್ತಾ 
ಸ್ವರ್ಗಕ್ಕೆ ಹೋದನಷ್ಟೆ? 


ಸ ನೂನಂ ಬಹುಭಿರ್ಯುಕೆಯುದ್ಧ *ಮಾನೋ ನರರ್ಷಭೈ: । 
ಅಸಹಾಯಃ ಸಹಾಯಾರ್ಥಂ ಮಾಮನುಧ್ಯಾತವಾನ್‌ ಧ್ರುವಮ್‌ ॥ 


ಖಂಡಿತವಾಗಿ ಅವನು ಅನೇಕ ನರಶ್ರೇಷ್ಠರಾದ ಶತ್ರುಗಳ ಜೊತೆಯಲ್ಲಿ 
ಅಸಹಾಯವಾಗಿ ಯುದ್ಧವನ್ನು ಮಾಡುತ್ತಾ, ಸಹಾಯವನ್ನು ಅಪೇಕ್ಟಿಸಿ ನನ್ನನ್ನು 
ಚಿಂತಿಸಿರುತ್ತಾನೆ. 


ಪೀಡ್ಕಮಾನಃ ಶರೈರ್ಬಾಲಃ ತಾತ ಸಾಧ್ವಭಿಧಾವ ಮಾಮ್‌ । 
ಇತಿ ವಿಪ್ರಲಪನ್‌ ಮನ್ಯೇ ನೃಶಂಸೈರ್ಬಹುಭಿರ್ಹತಃ IW ೫೬ ॥ 


ಶತ್ರುಗಳ ಬಾಣದಿಂದ ಪೀಡಿತನಾದ ಬಾಲಕನು ಅಪ್ಪ ನನ್ನ ಬಳಿಗೆ ಓಡಿ ಬಾ 
ಎಂದು ಕಿರುಚುತ್ತಿರುವಾಗಲೇ ಕ್ರೂರರಾದ ಅನೇಕರು ಸೇರಿ ಅವನನ್ನುಕೊಂದಿದ್ದಾರೆ 
ಎಂದು ತಿಳಿಯುತ್ತೇನೆ. 


ಅಥವಾ ಮತ್ಸಸೂತಶ್ವ ಸ್ಪಪ್ರೀಯೋ ಮಾಧವಸ್ಯ ಚ । 


ಸುಭದ್ರಾಯಾಂ ಚ ಸಂಭೂತಃ ಸ ನೈವಂ ವಕ್ತುಮರ್ಹತಿ 11 ೫೭ ॥ 


ಅಥವಾ ನನ್ನಿಂದ ಜನಿಸಿದ, ಕೃಷ್ಣನ ಸೋದರಳಿಯನಾದ, ಸುಭದ್ರೆಯ ಮಗನಾದ 
ಅವನು ಹಾಗೆ ಕಿರುಚಿರಲಾರ! 


ವಜ್ರಾಯಸಾಶ್ನಭಿಸ್ತುಲ್ಯಂ ಹೃದಯಂ ಸುದ್ಧಢಂ ಮಮ । 
ಅಪಶ್ಯತೋ ದೀರ್ಥಬಾಹುಂ ರಕ್ತಾಕ್ಷಂ ಯನ್ನ ದೀರ್ಯತೇ ॥ ೫೮ ॥ 


ಪ್ರತಿಜ್ಞಾಪರ್ವ -13- 


ದೀರ್ಪಬಾಹುವೂ, ರಕ್ತನೇತ್ರನೂ ಆದ ಅವನನ್ನು ನೋಡದೆ ಬಿರಿದು 
ಹೋಗದಿರುವ ನನ್ನಷ್ಟದಯವು ವಜ್ರದಂತೆ, ಕಬ್ಬಿಣದಂತೆ, ಕಲ್ಲುಬಂಡೆಯಂತೆ ಅತ್ಯಂತ 
ಕಠಿಣವಾದುದು. 


ಕಥಂ ಬಾಲೇ ಮಹೇಷ್ವಾಸೇ ನೃಶಂಸಾ ಮರ್ಮಭೇದಿನಃ | 
ಸಪ್ರೀಯೇ ವಾಸುದೇವಸ್ಯ ಮಮ ಪುತ್ರೇತಕ್ಷಿಪನ್‌ ಶರಾನ್‌ ॥। ೫೯ ॥ 


ನೃಶಂಸರೂ, ಮರ್ಮಭೇದಿಗಳೂ ಆದ ಶತ್ರುಗಳು ಬಾಲಕನೂ, ವಾಸುದೇವನ 
ಸೋದರಳಿಯನೂ ಆದ ನನ್ನ ಪುತ್ರನ ಮೇಲೆ ಹೇಗೆ ಬಾಣಪ್ರಯೋಗವನ್ನು 
ಮಾಡಿದರು? 


ಯೋ ಮಾಂ ನಿತ್ಯಮದೀನಾತ್ಮಾ ಪ್ರತ್ಯುದ್ಧಮ್ಯಾಭಿನಂದತಿ । 
ಉಪಯಾಂತಂ ರಿಪೂನ್‌ ಹತ್ವಾ ಸೋನದ್ಯಮಾಂ ಕಿಂ ನ ಪಶ್ಯತಿ॥೬೦॥ 


ಯಾವನು ಯುದ್ಧದಿಂದ ಹಿಂದಿರುಗುವ ನನ್ನನ್ನು ಸಂತೋಷದಿಂದ 
ಎದುರುಗೊಂಡು ಅಭಿನಂದಿಸುತ್ತಿದ್ದನೋ ಅಂತಹ ಅಭಿಮನ್ಯುವು ಶತ್ರುಗಳನ್ನು ಕೊಂದು 
ಹಿಂದಿರುಗುತ್ತಿರುವ ನನ್ನನ್ನು ಈ ದಿನ ಏಕೆ ನೋಡುತ್ತಿಲ್ಲ? 


ನೂನಂ ಸ ಪಾತಿತಃ ಶೇತೇ ಧರಣ್ಯಾಂ ರುಧಿರೋಕ್ಷಿತಃ । 
ಶೋಭಯನ್‌ ಮೇದಿನೀಂ ಗಾತ್ರೈಃ ಆದಿತ್ಯ ಇವ ಪಾತಿತಃ 11 ೬೧ ॥ 


ಈ ದಿನ ಅವನು ರಕ್ಕಸಿಕ್ತನಾಗಿ ಭೂಮಿಯ ಮೇಲೆ ಬಿದ್ದ ಸೂರ್ಯನಂತೆ ತನ್ನ 
ಶರೀರದಿಂದ ಭೂಮಿಗೆ ಕಾಂತಿಯನ್ನುನೀಡುತ್ತಾ ಭೂಮಿಯ ಮೇಲೆ ಬಿದ್ದಿದ್ದಾನೆ. 


ಸುಭದ್ರಾಮಭಿಶೋಚಾಮಿ ಯಾ ಪುತ್ರಮಪಲಾಯಿನಮ್‌ । 
ರಣೇ ವಿನಿಹತಂ ಶ್ರುತ್ವಾ ಶೋಕಾರ್ತಾ ಚಾತಿನಂಕ್ಷ್ಯತಿ I ೬೨ ॥ 


ಯುದ್ಧದಲ್ಲಿ ಹಿಮ್ಮೆಟ್ಟದಿರುವ ತನ್ನ ಪುತ್ರನು ಯುದ್ಧದಲ್ಲಿ ಹತನಾದನೆಂಬ 
ವಾರ್ತೆಯನ್ನು ಕೇಳಿ ಶೋಕಾರ್ತವಾಗಿ ಬಹಳವಾಗಿ ನಾಶವನ್ನು ಹೊಂದುವ 
ಸುಭದ್ರೆಯನ್ನುಕುರಿತು ನಾನು ಶೋಕಪಡುತ್ತೇನೆ. 


-14- ಮಹಾಭಾರತ ದ್ರೋಣಪರ್ವ 


ಶ್ರುತ್ವಾ ನಿಪತಿತಂ ಶೂರಮ್‌ ಅನಘಂ ಕೃತಲಾಘವಮ್‌ । 
ಸುಭದ್ರಾ ವಕ್ಷ್ಯತೇ ಕಿಂ ಮಾಮಭಿಮನ್ಯುಮಪಶ್ಯತೀ । 
ದ್ರೌಪದೀಂ ಚಾಪಿ ದುಃಖಾರ್ತಾಂ ಕಿಂ ವಾ ವಕ್ಷ್ಯಾಮಿ ತಾಮಹಮ್‌ ॥ 


ಶೂರನೂ, ದೋಷರಹಿತನೂ, ಕ್ಲಿಪ್ರಹಸ್ತನೂ ಆದ ಪುತ್ರನನ್ನುಕಾಣದೆ ಅವನು 
ಹತನಾಗಿದ್ದಾನೆಂದು ಕೇಳಿ ಸುಭದ್ರೆಯು ನನಗೆ ಏನು ಹೇಳುವಳು? ದುಃಖಾರ್ತಳಾದ 
ದ್ರೌಪದಿಗಾದರೂ ನಾನು ಏನು ಹೇಳಲಿ? 


ಹೃಷ್ಟಾನಾಂ ಧಾರ್ತರಾಷ್ಟ್ರಾಣಾಂ ಸಿಂಹನಾದೋ ಮಯಾ ಶ್ರುತಃ | 

ಯುಯುತುಶ್ಥಾಪಿ ಕೃಷ್ಣೇನ ಶ್ರುತೋ ವೀರಾನುಪಾಲಭನ್‌ ॥ ೬೫ ॥ 

ಸಂತೋಷಗೊಂಡ ದುರ್ಯೋಧನಾದಿಗಳ ಸಿಂಹನಾದವನ್ನುನನಾನು ಕೇಳಿದೆನು. 
ಕೃಷ್ಣನೂ ಸಹ ಯುಯುತ್ತುವು ಕೌರವವೀರರನ್ನುನಿಂದಿಸುವುದನ್ನುಕೇಳಿದನು. 

ಅಶಕ್ಷುವಂತಃ ಪಾರ್ಥಸ್ಯ ಬಾಲಂ ಹತ್ವಾ ಮಹಾರಥಾಃ । 

ಕಿನ ಲಜಂತjಧರ್ಮಜಾ: ಪಾರ್ಥಿವಾ ದ್ದಶ್ನತಾಂ ಬಲಮ್‌ ॥ ೬೬ ಟ 

ಮ್ಮ ಜ್‌ ಣ್‌ ಲ 
ಅರ್ಜುನನನ್ನು ಎದುರಿಸಲು ಸಾಮರ್ಥ್ಯವಿಲ್ಲದ ಅಧರ್ಮಜ್ಞರಾದ 


ಶತ್ರುಮಹಾರಥರು ಬಾಲಕನನ್ನು ಕೊಂದು ನಾಚಿಕೆಪಡುವುದಿಲ್ಲವೇ? ಎಲ್ಫೆ ರಾಜರೇ 
(ಕೌರವ ರಾಜರೇ), ನನ್ನಬಲವನ್ನುನೋಡಿ. 


ಕಿಂ ತಯೋರ್ವಿಪ್ರಿಯಂ ಕೃತ್ವಾ ಕೇಶವಾರ್ಜುನಯೋರ್ಮಧೇೇ । 
ಸಿಂಹವನ್ನದತ ಪ್ರೀತಾಃ ಶೋಕಕಾಲ ಉಪಸ್ಥಿತೇ | ೬೭ ॥ 


ಯುದ್ಧದಲ್ಲಿಕೃಷ್ಣಾರ್ಜುನರಿಗೆ ಅಪ್ರಿಯವನ್ನುಂಟು ಮಾಡಿ, ನಿಮಗೆ ಶೋಕಕಾಲವು 
ಪಾ ್ರಾಪ್ರವಾಗಿರುವಾಗ ಏಕೆ ಸಂತೋಷದಿಂದ ಸಿಂಹದಂತೆ ಗರ್ಜಿಸುತ್ತಿದ್ದೀರಿ? 

ಆಗಮಿಷ್ಯತಿ ವಃ ಕ್ಷಿಪ್ರಂ ಫಲಂ ಪಾಪಸ್ಯ ಕರ್ಮಣಃ । 

ಅಧರ್ಮೋ ಹಿ ಕೃತಸ್ತೀವ್ರಃ ಕಥಂ ಸ್ಯಾದಫಲಶ್ಚಿರಮ್‌ Il ೬೮ ॥ 


ನೀವು ಮಾಡಿದ ಪಾಪಕರ್ಮದ ಫಲವು ಶೀಘ್ರವಾಗಿಯೇ ನಿಮಗೆ ಬರಲಿದೆ. 
ತೀವ್ರವಾದ ಅಧರ್ಮದ ಫಲವು ಹೇಗೆ ಬಹುಕಾಲ ಬರದಿರಲು ಸಾಧ್ಯ 9 


ಪ್ರತಿಜಾಪರ್ವ -15- 
ica 


ಸಂಜಯ: 
ಇತಿ ತಾನ್‌ ಪರಿಭಾಷನ್‌ ವೈ ಕುಂತ್ಯಾ: ಪುತ್ರೋ ಮಹಾದ್ಯುತಿಃ । 
ಅಪಾಯಾಚ್ಛಸ್ತಮುತ್ತಜ್ಯ ಕೋಪಾದ್‌ ದುಃಖಸಮನಿತಃ || ೬೯ ॥| 


ಸಂಜಯ- ಕುಂತೀಪುತ್ರನೂ, ಮಹಾದ್ಯುತಿಯೂ ಆದ ಅರ್ಜುನನು 
ಕೌರವರಾಜರನ್ನು ಕುರಿತು ಹೀಗೆ ಮಾತನಾಡುತ್ತಾ ಕೋಪದಿಂದಲೂ, ದುಃಖದಿಂದಲೂ 
ಕೂಡಿದವನಾಗಿ ಶಸ್ತವನ್ನು ಎಸೆದು ಅಲ್ಲಿಂದ ಹೊರಟನು. 

ಶ್ರೀಭಗವಾನ್‌ 

ಕಿಮರ್ಥಮೇತನ್ನಾಖ್ಯಾತಂ ತ್ವಯಾ ಪಾರ್ಥ ರಣೇ ಮಮ । 

ಅಧಕ್ಷ 19 ತಾನಹಂ ಸರ್ವಾಂಸ್ತತ್ರ ಕ್ರೂರಾನ್‌ ಮಹಾರಥಾನ್‌ ॥। ೭೦ ॥ 

ಶ್ರೀಭಗವಾನ್‌- ಎಲೈ ಪಾರ್ಥನೇ (ಯುಧಿಷ್ಠಿರನೇ), ಈ ವಿಷಯವನ್ನುನೀನು 
ಮೊದಲೇ ನನಗೆ ಏಕೆ ಹೇಳಲಿಲ್ಲ? ನಾನು ಆ ಕ್ರೂರರಾದ ಮಹಾರಥರೆಲ್ಲರನ್ನೂ 
ಆಗಲೇ ಕೊಂದುಬಿಡುತ್ತಿದ್ದೆ. 

ಸಂಜಯಃ 

ಪುತ್ರಶೋಕಾರ್ದಿತಂ ಪಾರ್ಥಂ ಧ್ಯಾಯಂತಂ ಸಾಶ್ರುಲೋಚನಮ್‌ । 

ನಿಗೃಹ್ಯ ವಾಸುದೇವಸ್ತಂ ಪುತ್ರಾಧಿಭಿರಭಿಪ್ಸತಮ್‌ । 

ಮೈವಮಿತ್ಯಬ್ರವೀತ್‌ ಕೃಷ್ಣಃ ತೀವ್ರಶೋಕಸಮನ್ನಿತಮ್‌ | ೭೧ ॥ 

ಸಂಜಯ- ಪುತ್ರಶೋಕದಿಂದ ಪೀಡಿತನಾದವನೂ, ಅವನನ್ನೇ ಚಿಂತಿಸಿ 
ಅಶ್ರುಲೋಚನನೂ ಆದ ಅರ್ಜುನನನ್ನುತಡೆದು, ತೀವ್ರಶೋಕಸಮನ್ನಿತನಾಗಿ ಪುತ್ರನ 
ಚಿಂತೆಯಿಂದ ಪೂರ್ಣವಾಗಿ ತುಂಬಿದ ಮನಸ್ಸುಳ್ಳ ಅವನನ್ನು ಕುರಿತು ಹೀಗೆ 
ಮಾಡಬೇಡ ಎಂದು ಹೇಳಿದನು. 

ಶ್ರೀಭಗವಾನ್‌ 
ಸರ್ವೇಷಾಮೇವ ಪಂಥಾ ವೈ ಶೂರಾಣಾಂ ಕುರುನಂದನ । 
ಕ್ಷತ್ರಿಯಾಣಾಂ ವಿಶೇಷೇಣ ಯೇಷಾಂ ನಃ ಶಸ್ತ್ರಜೀವಿಕಾ || ೭೨ ॥ 


-16- ಮಹಾಭಾರತ ದ್ರೋಣಪರ್ವ 


ಶ್ರೀಭಗವಾನ್‌- ಎಲೈ ಕುರುನಂದನನೇ, ಇದು ಎಲ್ಲರೂ ಹೋಗುವ ಮಾರ್ಗ. 
ವಿಶೇಷವಾಗಿ ಶಸ್ತ್ರವನ್ನು ಹಿಡಿದು ಜೀವಿಸುವ ಕೃತ್ರಿಯರಾದ ನಮ್ಮ ಮಾರ್ಗ. 


ಏಷಾ ವೈ ಯುದ್ಧಮಾನಾನಾಂ ಶೂರಾಣಾಂ ಕುರುನಂದನ । 
ವಿಹಿತಾ ಧರ್ಮಶಾಸ್ಪರ್ಗತಿರ್ಮತಿಮತಾಂ ವರ 11 ೭೩ 1 


ಎಲೈ ಮೇಧಾವಿಗಳಲ್ಲಿ ಶ್ರೇಷ್ಠನೇ, ಕುರುನಂದನನೇ, ಯುದ್ಧವನ್ನು ಮಾಡುವ 
ಶೂರರು ಹೋಗಬೇಕಾದುದು ಇದೇ ಮಾರ್ಗದಲ್ಲಿ ಎಂದು ಧರ್ಮಶಾಸ್ತ್ರವನ್ನು 
ತಿಳಿದವರು ವಿಧಾನ ಮಾಡಿದ್ದಾರೆ. 


ಧ್ರುವಂ ಯುದ್ಧೇ ಹಿ ಮರಣಂ ಶೂರಾಣಾಮನಿವರ್ತಿನಾಮ್‌ । 
ಗತಃ ಪುಣ್ಯಕೃತಾಂ ಲೋಕಾನ್‌ ಅಭಿಮನ್ಯುರ್ನ ಸಂಶಯಃ ॥ ೭೪ ॥ 


ಯುದ್ಧದಲ್ಲಿ ಹಿಮ್ನೆಟ್ಟದಿರುವ ಶೂರರಿಗೆ ಮರಣವು ನಿಶ್ಚಿತವಾದುದು. ಅಭಿಮನ್ಯುವು 
ಪುಣ್ಯವಂತರು ಪಡೆಯುವ ಲೋಕಗಳಿಗೆ ಹೋಗಿದ್ದಾನೆ. ಇದರಲ್ಲಿಸಂಶಯವಿಲ್ಲ. 


ಏತದ್‌ ವೈ ಸರ್ವವೀರಾಣಾಂ ಕಾಂಕ್ಷಿತಂ ಭರತರ್ಷಭ । 
ಸಂಗ್ರಾಮೇರಭಿಮುಖಾ ಮೃತ್ಯುಂ ಪ್ರಾಪ್ನುಯಾಮೇತಿ ಮಾನದ ॥। ೭೫ ॥ 


ಎಲ್ಫೈ ಭರತಶ್ರೇಷ್ಠನೇ, ಇದು ಎಲ್ಲ ವೀರರು ಅಪೇಕ್ಲಿಸುವಂತಹದು. ಎಲೈ 
ಮಾನದನೇ, ಯುದ್ಧದಲ್ಲಿಶತ್ರುಗಳಿಗೆ ಅಭಿಮುಖವಾಗಿ ಮೃತ್ಯುವನ್ನು ಹೊಂದೋಣ 
ಎಂಬುದೇ ಸರ್ವವೀರರ ಆಸೆ. 


ಸ ತು ವೀರಾನ್‌ ರಣೇ ಹತ್ವಾ ರಾಜಪುತ್ರಾನ್‌ ಮಹಾಬಲಾನ್‌ । 
ವೀರಾಣಾಂ ಕಾಂಕ್ಷಿತಂ ಮೃತ್ಯುಂ ಸಂಪ್ರಾಪ್ರೋ5ಭಿಮುಖೋ ರಣೇ ॥ 


ಅಭಿಮನ್ಯುವಾದರೂ ಯುದ್ಧದಲ್ಲಿ ವೀರರಾದ, ಮಹಾಬಲಿಷ್ಕರಾದ 
ರಾಜಪುತ್ರರನ್ನು ಕೊಂದು ಶತ್ರುಗಳಿಗೆ ಅಭಿಮುಖವಾಗಿ ವೀರರು ಬಯಸುವ 
ಮೃತ್ಯುವನ್ನುಹೊಂದಿದ್ದಾನೆ. 

ಮಾ ಶುಚೋ ಪುರುಷವ್ಯಾಘ್ರ ಪೂರ್ವೈರೇಷ ಸನಾತನಃ । 

ಧರ್ಮಕೃದ್ಧಿ ಕೃತೋ ಧರ್ಮಃ ಕ್ಷತ್ರಿಯಾಣಾಂ ರಣೇ ಕ್ಷಯಃ ॥ ೭೭॥ 


ಪ್ರತಿಜ್ಞಾಪರ್ವ -17- 
ಟ್‌ 


ಎಲೈ ಪುರುಷವ್ಯಾಘ್ರನೇ, ಶೋಕಪಡಬೇಡ. ಇದು ವೇದವಿಹಿತವಾದ 
ಪೂರ್ವದಿಂದಲೂ ನಡೆದುಕೊಂಡು ಬಂದ ಧರ್ಮ. ಕೃತ್ರಿಯರಿಗೆ ಯುದ್ಧದಲ್ಲಿ 
ವಿನಾಶವೆಂಬುದು ಧರ್ಮವನ್ನು ತಿಳಿದವರು ಕ್ಲೃಷ್ಟಿ ಮಾಡಿರುವ ಧರ್ಮಮಾರ್ಗ. 


ಇಮೇ ತೇ ಭ್ರಾತರಃ ಸರ್ವೇ ದೀನಾ ವೈ ಭ್ರಾತೃವತ್ನಲಾಃ । 


೪ ಇರಿಸು 
ತ್ವಯಿ ಶೋಕಸಮಾವಿಷ್ನೇ ನೃಪಾಶ್ಚ ಸುಹೃದಸ್ತವ 1 ೭೮ ॥ 
ನೀನು ಶೋಕದಿಂದ ಕೂಡಿರಲು ಭ್ರಾತೃವತ್ಸಲರಾದ ಈ ನಿನ್ನಎಲ್ಲಸಹೋದರರು, 

ರಾಜರು ಮತ್ತು ಸುಹೃದರು ದೈನ್ಯದಿಂದ ಕೂಡಿದ್ದಾರೆ. 


ಏತಾನ್‌ ವೈ ವಚಸಾ ಸಾಮ್ನಾ ಸಮಾಶ್ವಾಸಯ ಮಾನದ । 
ವಿದಿತಂ ವೇದಿತವ್ಯಂ ತೇ ನ ಶೋಕಂ ಕರ್ತುಮರ್ಹಸಿ 11 ೭೯ ॥ 


ಎಲ್ಫೆ ಮಾನದನೇ, ಇವರನ್ನು ಒಳ್ಳೆಯ ಮಾತುಗಳಿಂದ ಸಮಾಧಾನಪಡಿಸು. 
ತಿಳಿಯಬೇಕಾದುದನ್ನುತಿಳಿದುದಾಯಿತು. ಶೋಕವನ್ನುಪಡುವುದು ಉಚಿತವಲ್ಲ. 
ಸಂಜಯ: 
ಏವಮಾಶ್ಚಾಸಿತಃ ಪಾರ್ಥಃ ಕೃಷ್ಣೇನಾದ್ಧುತಕರ್ಮಣಾ । 
ತತೋತಬ್ರವೀತ್‌ ತದಾ ಭ್ರಾತ್ಮನ್‌ ಸರ್ವಾನ್‌ ಪಾರ್ಥಃ ಸಗದ್ಗದಮ್‌ ॥। 


ಸಂಜಯ- ಹೀಗೆ ಅದ್ಭುತ ಕರ್ಮವನ್ನು ಮಾಡುವ ಕೃಷ್ಣನಿಂದ ಸಮಾಧಾನ 
ಪಡಿಸಲ್ಪಟ್ಟ ಅರ್ಜುನನು ಆಗ ತನ್ನ ಎಲ್ಲ ಸಹೋದರರನ್ನೂ ಕುರಿತು ಗದ್ದದವಾದ 
ಕಂಠದಿಂದ ಮಾತನಾಡಿದನು. 

ಸ ದೀರ್ಥಬಾಹುಃ ಪೃಥ್ವಂಸೋ ದೀರ್ಪರಾಜೀವಲೋಚನಃ | 

ಅಭಿಮನ್ಯುರ್ಯಥಾವೃತ್ತಃ ಶ್ರೋತುಮಿಚ್ಛಾಮ್ಯಹಂ ತಥಾ 11 ೮೧ ॥ 

ದೀರ್ಫ್ಥಬಾಹುವೂ, ವಿಶಾಲವಕ್ಸಸ್‌ಸ್ಥಲವುಳ್ಳವನೂ, ದೀರ್ಫ್ಥವಾದ 
ಪದ್ಧದಳದಂತಿದ್ದ ನೇತ್ರವನ್ನುಳ್ಳವನೂ ಆದ ಅಭಿಮನ್ಯುವು ಯುದ್ಧದಲ್ಲಿ ಹೇಗೆ 
ನಡೆದುಕೊಂಡನು ಎಂಬುದನ್ನುನಾನು ಕೇಳಲು ಬಯಸುತ್ತೇನೆ. 


ಸನಾಗಸ್ಯಂದನಹಯಾನ್‌ ಸಂಗ್ರಾಮೇ ನಿಹತಾನ್‌ ಮಯಾ । 


ಕ್ಷಿಪ್ರಂ ದ್ರಕ್ಷ್ಯಂತಿ ತೇ ನೂನಂ ಮಮ ಪುತ್ರಸ್ಯ ವೈರಿಣ 1 ೮೨ ॥ 


-18- ಮಹಾಭಾರತ ದ್ರೋಣಪರ್ವ 


ನನ್ನಪ್ರತ್ರನಿಗೆ ಶತ್ರುಗಳಾದವರು ಯುದ್ಧದಲ್ಲಿಅವರ ರಥಾಶ್ವ-ಗಜಗಳ ಜೊತೆಯಲ್ಲಿ 
ಅವರು ನನ್ನಿಂದ ಹತರಾಗುವುದನ್ನು ಶೀಘ್ರದಲ್ಲಿಯೇ ನೋಡುವರು. 


ಕಥಂ ಚ ವಃ ಕೃತಾಸ್ಟ್ರಾಣಾಂ ಸ ಸರ್ವೇಷಾಂ ಶಸ ಸಪಾಣಿನಾಮ್‌ | 
ಸೌಭದ್ರೋ ನಿಧನಂ ಗಚ್ಛೇದ್‌ ವಜ್ರಿಣಾಠಪಿ ಸಮಾಗತಃ W ೮೩ ॥ 


ಅಸ್ಪಪಾರಂಗತರೂ, ಶಸ ನ್ವಧಾರಿಗಳೂ ಆದ ನೀವೆಲ್ಲರೂ ಇರುವಾಗ ಇಂದ್ರನೇ 
ಭತಕಿ ಸಹ ಅಭಿಮನ್ಯುವು ಹೇಗೆ ನಿಧನವನ್ನು ಹೊಂದಿಯಾನು? 


ಯದ್ಯೇವಮಹಮಜ್ಞಾಸ್ಕಮ್‌ ಅಶಕ್ತಾನ್‌ ಮಮ ರಕ್ಷಣೇ । 
ಪುತ್ರಸ್ಯ ಪಾಂಡುಪಾಂಚಾಲಾ ಮಯಾಗುಪ್ರೋ ಭವೇತ್ತು ಸಃ ॥ ೮೪ ॥ 


ಪಾಂಡು-ಪಾಂಚಾಲರು ನನ್ನ ಪುತ್ರನನ್ನು ರಕ್ಷಿಸಲು ಅಸಮರ್ಥರು ಎಂದು 
ತಿಳಿದಿದ್ದರೆ ನಾನೇ ಅವನನ್ನು ರಕಸುತ್ತದ್ದೆ 3 


ಕಥಂ ಚ ವೋ ರಥಸ್ಥಾನಾಂ ಶರವರ್ಷಾಣಿ ಮುಂಚತಾಮ್‌ । 
ಸೌಭದ್ರೋ ನಿಧನಂ ನೀತಃ ಕದರ್ಥೀಕೃತ್ಯ ವಃ ಪರೈಃ 11 ೮೫ 1 


ರಥದಲ್ಲಿಕುಳಿತು ನೀವು ಬಾಣಗಳ ಮಳೆಯನ್ನು ಕರೆಯುತ್ತಿರುವಾಗ ನಿಮ್ಮನ್ನು 
ತುಚ್ಚೀಕರಿಸಿ ಹೇಗೆ ಶತ್ರುಗಳಿಂದ ಅಭಿಮನ್ಯುವು ಹತನಾದನು? 


ಅಹೋ ವಃ ಪೌರುಷಂ ನಾಸ್ತಿ ನ ಚ ವೋಶಸ್ತಿ ಪರಾಕ್ರಮಃ | 
ಯತ್ರಾಭಿಮನ್ಯುಃ ಸಮರೇ ಪಶ್ಯತಾಂ ವೋ ನಿಪಾತಿತಃ UW ೮೬ ॥ 


ನಿಮ್ಮ ಕಣ್ಣೆದುರಿಗೇ ಅಭಿಮನ್ಯುವು ಯುದ್ಧದಲ್ಲಿಹತನಾದನೆಂದ ಮೇಲೆ ನಿಮಗೆ 
ಪೌರುಷ ವಗರ, ಪರಾಕ್ರಮವಾಗಲೀ ಇಲ್ಲ. 


ಆತ್ಮಾನಮೇವ ಗರ್ಹೇಯಂ ಯದಹಂ ವೈ ಸುದುರ್ಬಲಾನ್‌ ।ಟ 
ಯುಷ್ಕಾನಾಜ್ಞಾಯ ನಿರ್ಯಾತೋ ಭೀರೂನಕೃತನಿಶ್ರಮಾನ್‌ 11 ೮೭ ॥ 


ಅತ್ಯಂತ ದುರ್ಬಲರೂ, ಭಯಗ್ರಸ್ತರೂ, ಯುದ್ಧಪರಿಶ್ರಮವಿಲ್ಲದವರೂ ಆದ 
ನಿಮ್ಮನ್ನು ನಂಬಿ ನಾನು ಯುದ್ದಕ್ಕೆ ಹೊರಟುದರಿಂದ ನಾನು ನನ್ನನ್ನೇ ನಿಂದಿಸಿಕೊಳ್ಳುತ್ತೇನೆ. 


ಪ್ರತಿಜ್ಞಾಪರ್ವ -19- 


ಆಹೋಸ್ಟಿದ್‌ ಭೂಷಣಾರ್ಥಾನಿ ವರ್ಮಚಾಸ್ಟಾಯುಧಾನಿ ವಃ । 
ವಾಚಶ್ಚ ವದತಾಂ ಸತ್ಸು ಮಮ ಪುತ್ರಮರಕ್ಷತಾಮ್‌ wu ೮೮ ॥ 


ಅಥವಾ ನನ್ನ ಪುತ್ರನನ್ನು ರಕ್ಷಿಸದ ನಿಮ್ಮ ಕವಚಗಳು, ಆಯುಧಗಳು ಮತ್ತು 
ಸಜ್ಜನರ ಮುಂದೆ ಆಡುವ ನಿಮ್ಮ ಒಳ್ಳೆಯ ಮಾತುಗಳು ಎಲ್ಲವೂ ಅಲಂಕಾರಕ್ಕಾಗಿ 
ಮಾತ್ರ ಇವೆಯೇ? 
ಸಂಜಯಃ 
ಏವಮುಕ್ತ್ವಾ ತತೋ ವಾಕ್ಯಮತಿಷ್ಠದ್‌ ವೈ ವರಾಸಿಮಾನ್‌ । 
ನ ಸ್ಥಾಶಕ್ಯತ ಬೀಭತ್ತುಂ ಕೇನಚಿತ್‌ ಪ್ರಸಮೀಕ್ಷಿತುಮ್‌ 11೮೯॥ 


ಆ 


ಸಂಜಯ- ಶ್ರೇಷ್ಠ ಖಡ್ಗಧಾರಿಯಾದ ಅರ್ಜುನನು ಹೀಗೆ ಮಾತನಾಡಿ ಅನಂತರ 
ಎದ್ದುನಿಂತನು. ಆಗ ಅರ್ಜುನನನ್ನುನೋಡಲು ಯಾರೂ ಶಕ್ತರಾಗಲಿಲ್ಲ. 


ತಮಂತಕಮಿವ ಕ್ರುದ್ಧಂ ನಿಃಶಸಂತಂ ಪುನಃಪುನಃ । 

ಮಹೇಂದ್ರಮಿವ ತಿಷ್ಕಂತಂ ವಜ್ರೋದ್ಯತಮಹಾಭುಜಮ್‌ ೯೦ ॥ 
ಪುತ್ರಶೋಕಾಭಿಸಂತಪ್ರಮಶ್ರುಪೂರ್ಣಮುಖಂ ತದಾ । 

ನ ಭಾಷಿತುಂ ಶಕ್ನುವಂತಿ ದ್ರಷ್ಟುಂ ವಾಪಿ ತದಾರರ್ಜುನಮ್‌ । 

ಅನ್ಯತ್ರ ವಾಸುದೇವಾದ್ದಿ ಜ್ಯೇಷ್ಠಾದ್‌ ವೈ ಪಾಂಡುನಂದನಾತ್‌ ॥ ೯೧ ॥ 


ಯಮನಂತೆ ಕ್ರುದ್ದನಾದ, ಪುನಃ ಪುನಃ ನಿಟ್ಟುಸಿರನ್ನು ಬಿಡುವ, ಕೈಯಲ್ಲಿ ಎತ್ತಿಹಿಡಿದ 
ವಜ್ರವನ್ನು ಧರಿಸಿದ ಮಹಾಭುಜನಾದ ಮಹೇಂದ್ರನಂತೆ ಇರುವ, ಪುತ್ರಶೋಕ 
ಸಂತಪ್ಪನೂ, ಕಣ್ಣೀರಿನಿಂದ ಕೂಡಿದ ಮುಖವುಳ್ಳವನೂ ಆದ ಅರ್ಜುನನನ್ನುನೋಡಲು 
ಅಥವಾ ಅವನೊಡನೆ ಮಾತನಾಡಲು ಕೃಷ್ಣನನ್ನು ಮತ್ತು ಜ್ಯೇಷ್ಠಪಾಂಡುನಂದನನಾದ 
ಧರ್ಮರಾಜನನ್ನು ಬಿಟ್ಟುಬೇರೆ ಯಾರಿಗೂ ಶಕ್ತಿ ಇರಲಿಲ್ಲ. 


ಸರ್ವಾವಸ್ಥಾಸ್ತಪಿ ಹಿತಾವರ್ಜುನಸ್ನ ಮನೋನುಗೌ । 


ವ ಸ್ರ 


ಬಹುಮಾನಾತ್‌ ಪ್ರಿಯತ್ವಾಚ್ಚ ತಾವೇನಂ ವಕ್ತುಮರ್ಹತಃ | ೯೨ ॥ 


-20- ಮಹಾಭಾರತ ದ್ರೋಣಪರ್ವ 


ಎಲ್ಲಅವಸ್ಥೆಗಳಲ್ಲಿಯೂ ಅರ್ಜುನನ ಮನಸಿಗೆ ಅನುಸಾರವಾಗಿ ಅವನ ಮೇಲೆ 
ಬಹುಮಾನದಿಂದಲೂ, ಪ್ರೀತಿಯಿಂದಲೂ ಅವನ ಹಿತವನ್ನು ನುಡಿಯುವ 
ಯುಧಿಷ್ಠಿರ -ಕೃಷ್ಣರಿಬ್ದರೇ ಅವನ ಜೊತೆಯಲ್ಲಿಮಾತನಾಡಲು ಸಮರ್ಥರಾಗುತ್ತಾರೆ. 


ತತಸ್ತಂ ಪುತ್ರಶೋಕೇನ ಭೃಶಂ ಪೀಡಿತಮಾನಸಮ್‌ । 
ರಾಜೀವಲೋಚನಂ ಕ್ರುದ್ಧಂ ರಾಜಾ ವಚನಮಬ್ರವೀತ್‌ I ೯೩ ॥ 


ಆಗ ಪುತ್ರಶೋಕದಿಂದ ಬಹಳವಾಗಿ ಪೀಡಿತವಾದ ಮನಸ್ಸುಳ್ಳ ರಾಜೀವ 
ಲೋಚನನಾದ, ಕ್ರುದ್ಧನಾದ ಅರ್ಜುನನನ್ನುಕುರಿತು ಧರ್ಮರಾಜನು ಮಾತನಾಡಿದನು. 


ತ್ವಯಿ ಯಾತೇ ಮಹಾಬಾಹೋ ಸಂಶಪ್ತಕವಧಂ ಪ್ರತಿ | 
ಯತತೇ ರಾಜಭಿಃ ಸಾರ್ಧಮಾಚಾರ್ಯೋ ಗ್ರಹಣೇ ಮಮ ॥ ೯೪ ॥ 


ಎಲೈ ಮಹಾಬಾಹುವೇ, ನೀನು ಸಂಶಪ್ತಕರ ವಧೆಗಾಗಿ ಹೊರಟು ಹೋಗುತ್ತಿರಲು 
ದ್ರೋಣಾಚಾರ್ಯರು ಉಳಿದ ರಾಜರ ಸಹಾಯದಿಂದ ನನ್ನನ್ನು ಹಿಡಿಯುವ 
ಪ್ರಯತ್ನವನ್ನುಮಾಡಿದರು. 

ವ್ಯೂಢಾನೀಕಂ ತತೋ ದ್ರೋಣಂ ಯತಮಾನಂ ಮಹಾಮೃಧೇ ॥ 

ಪ್ರತಿವ್ಯೂಹ್ಯ ಸಹಾನೀಕಾಃ ಪ್ರತ್ಯರುಂದ್ಧ್ರ ವಯಂ ಬಲಮ್‌ ॥ ೯೫ ॥ 

ತಮ್ಮ ಸೈನ್ಯವನ್ನು ವ್ಯೂಹಗೊಳಿಸಿ ರಣರಂಗದಲ್ಲಿ ಪ್ರಯತ್ನವನ್ನು ಪಡುತ್ತಿದ್ದ 
ದ್ರೋಣರಿಗೆ ಎದುರಾಗಿ ನಾವು ಪ್ರತಿವ್ಯೂಹವನ್ನು ರಚಿಸಿ ನಮ್ಮ ಸೈನ್ಯದ ಜೊತೆಯಲ್ಲಿ 
ನಾವು ಅವರ ಸೈನ್ಯವನ್ನುತಡೆದೆವು. 

ಸ ವಾರ್ಯಮಾಣಃ ಸಂಗ್ರಾಮೇ ಮಯಿ ಚಾಪಿ ಸುರಕ್ಷಿತೇ । 


ಅಸ್ಥಾನಪ್ಯಹನತ್‌ ಕ್ರುದ್ಧಃ ಪೀಡಯನ್‌ ನಿಶಿತೈಃ ಶರೈಃ || ೯೬ 1 


ಹೀಗೆ ತಡೆಯಲ್ಪಟ್ಟದ್ರೋಣರು ನಾನೂ ಸುರಕ್ಷಿತವಾಗಿರುತ್ತಿರಲು ಕೋಪಗೊಂಡು 
ನನ್ನವರನ್ನು ಬಾಣಗಳಿಂದ ಪೀಡಿಸುತ್ತಾ ಸಂಹಾರ ಮಾಡಿದರು. 


ತೇ ಪೀಡ್ಯಮಾನಾ ದ್ರೋಣೇನ ದ್ರೋಣಾನೀಕಂ ನ ಶಕ್ಷುಮಃ । 
ಪ್ರತಿವೀಕ್ಷಿತುಮಪ್ಯಾಜೌ ಭೇತ್ತುಂ ಹಿ ಕುತ ಏವ ನಃ IW ೯೭ ॥ 


ಪ್ರತಿಜಾಪರ್ವ -21- 
[rel 


ದ್ರೋಣರಿಂದ ಹೀಗೆ ಪೀಡಿಸಲ್ಲಟ್ಟ ನಾವು ದ್ರೋಣರ ಸೈನ್ಯವನ್ನು ನೋಡಲೂ 
ಸಾಧ್ಯವಾಗಲಿಲ್ಲ. ಇನ್ನು ಆ ಸೈನ್ಯವನ್ನು ಭೇದಿಸಲು ಸಾಮರ್ಥ್ಯವು ಎಲ್ಲಿಂದ ಬರಬೇಕು? 


ವಯಂ ತೃಪ್ರತಿಮಂ ವೀರ್ಯೇ ಸರ್ವೇ ಸೌಭದ್ರಮಾತ್ಮಜಮ್‌ । 
ದ್ರೋಣಾನೀಕಮಿದಂ ಭಿಂಧಿ ದ್ವಾರಂ ಸಂಜನಯಸ್ವ ನಃ ॥ ೯೮ ॥ 


ನಾವೆಲ್ಲರೂ ಪರಾಕ್ರಮದಲ್ಲಿಅಪ್ರತಿಮನಾದ, ಶಿಶುವಾದ ಅಭಿಮನ್ಯುವನ್ನುಕುರಿತು 
ಈ ದ್ರೋಣರ ಸೈನ್ಯವನ್ನು (ವ್ಯೂಹವನ್ನು) ಭೇದಿಸಿ ನಮಗೆ ಒಂದು ದ್ವಾರವನ್ನು ಉಂಟು 
ಮಾಡಿಕೊಡು ಎಂದು ಹೇಳಿದೆವು. 

ಸತಥಾ ಚೋದಿತೋತಸ್ಥಾಭಿಃ ಸದಶ್ವ ಇವ ವೀರ್ಯವಾನ್‌ ।ಟ 

ಅಸಹ್ಯಮಪಿ ತಂ ಭಾರಂ ವೋಢುಮೇವೋಪಚಕ್ರಮೇ || ೯೯ ॥ 

ಹೀಗೆ ನಮ್ಮಿಂದ ಪ್ರೇರಿಸಲ್ಪಟ್ಟಅವನು ಪರಾಕ್ರಮಶಾಲಿಯಾದ ಒಳ್ಳೆಯ ಅಶ್ದದಂತೆ 
ತನಗೆ ಮೀರಿದ್ದರೂ ಸಹ ಆ ಭಾರವನ್ನು ಹೊರಲು ಉಪಕ್ರಮಿಸಿದನು. 


ತವ ಚೈವೋಪದೇಶೇನ ವೀರ್ಯೇಣ ಚ ಸಮನ್ವಿತಃ । 
ಪ್ರಾವಿಶತ್‌ ತದ್‌ ಬಲಂ ಬಾಲಃ ಸುಪರ್ಣ ಇವ ಸಾಗರಮ್‌ ॥॥೧೦೦॥ 


ನಿನ್ನ ಉಪದೇಶದಿಂದಲೂ ಮತ್ತು ತನ್ನ ಪರಾಕ್ರಮದಿಂದಲೂ ಯುಕ್ತನಾದ 
ಬಾಲಕನಾದ ಅವನು ಗರುಡನು ಸಾಗರವನ್ನು ಪ್ರವೇಶಿಸಿದಂತೆ ಶತ್ರುಸೈನ್ಯವನ್ನು 
ಪ್ರವೇಶಿಸಿದನು. 

ತೇ5ನ್ವಯಾಮ ವಯಂ ವೀರಂ ಸಾತ್ವತೀಪುತ್ರಮಾಹವೇ । 

ಪ್ರವೇಷ್ಟುಕಾಮಾಸ್ತೇನೈವ ಯೇನ ಸ ಪ್ರಾವಿಶಚ್ಛಮೂಮ್‌ ॥ ೧೦೧ ॥ 

ನಾವು ರಣರಂಗದಲ್ಲಿಸುಭದ್ರೆಯ ಪುತ್ರನಾದ ಆ ವೀರನನ್ನು ಹಿಂಬಾಲಿಸಿದೆವು 
ಮತ್ತು ಅವನು ಹೋದ ದ್ವಾರದಿಂದಲೇ ಆ ಸೈನ್ಯವನ್ನು ಪ್ರವೇಶಿಸಲು ಬಯಸಿದೆವು. 

ತತಃ ಸೈಂಧವಕೋ ರಾಜಾ ಕ್ಷುದ್ರಸ್ತಾತ ಜಯದ್ರಥ: । 

ವರದಾನೇನ ರುದ್ರಸ್ಯ ಸರ್ವಾನ್‌ ನಃ ಪ್ರತ್ಯವಾರಯತ್‌ ॥ ೧೦೨ ॥ 


$22 ಮಹಾಭಾರತ ದ್ರೋಣಪರ್ವ 


ಆಗ ಪ್ರೀತಿಪಾತ್ರನೇ, ಸಿಂಧುದೇಶದ ರಾಜನಾದ ಕ್ಲುದ್ರನಾದ ಜಯದ್ರಥನು 
ರುದ್ರದೇವರಿಂದ ಪಡೆದ ವರದ ಬಲದಿಂದ ನಮ್ಮೆಲ್ಲರನ್ನೂ ತಡೆದನು. 


ತತೋ ದ್ರೋಣಃ ಕೃಪಃ ಕರ್ಣೋ ದ್ರೌಣಿಶ್ಚ ಸಬ್ಬಹದ್ದಲಃ | 
ಕೃತವರ್ಮಾ ಚ ತಂ ವೀರಂ ಷಡ್ರಥಾಃ ಪರ್ಯವಾರಯನ್‌ ॥ ೧೦೩ ॥ 


ಆಗ ದ್ರೋಣರು, ಕೃಪರು, ಕರ್ಣ, ಅಶ್ವತ್ಥಾಮರು, ಬೃಹದ್ದಲ ಮತ್ತು ಕೃತವರ್ಮ 
ಈ ಆರು ಮಹಾರಥರು ವೀರನಾದ ಅಭಿಮನ್ಯುವನ್ನು ಸುತ್ತುವರಿದರು. 


ಪರಿವಾರ್ಯ ಚ ತೈಃ ಕ್ಷುದ್ಧೆಃ ಯುಧಿ ಬಾಲೋ ಮಹಾರಥೈ;: । 
ಯತಮಾನಃ ಪರಂ ಶಕ್ಯಾ ಬಹುಭಿರ್ವಿರಥೀಕೃತಃ 11 ೧೦೪ 1 


ಮಹಾರಥರಾದ ಮತ್ತು ಕ್ಷುದ್ರರಾದ ಅವರೆಲ್ಲರೂ ಯುದ್ದದಲ್ಲಿ ಬಾಲಕನನ್ನು 
ಸುತ್ತುವರಿದ ಮೇಲೆ ಅವನು ಶಕ್ತಿಯನ್ನು ಮೀರಿ ಪ್ರಯತ್ನಪಟ್ಟರೂ ಆ ಅನೇಕರು 
ಅವನ ರಥವನ್ನುನಾಶಗೊಳಿಸಿದರು. 


ತತೋ ದೌಃಶಾಸನಿಃ ಪಾಪಃ ತಥಾ ತೈರ್ವಿರಥೀಕೃತಮ್‌ । 
ಸಂಶಯಂ ಪರಮಂ ಪ್ರಾಪ್ತಂ ದಿಷ್ಟಾಂತೇನಾಭ್ಯಯೋಜಯತ್‌ ॥1೧೦೫॥ 


ಅನಂತರ ಪಾಪಿಯಾದ ದುಶ್ಶಾಸನನ ಪುತ್ರನು, ಅವರು ವಿರಥನನ್ನಾಗಿ ಮಾಡಿ 
ಪ್ರಾಣ ಸಂಶಯಕ್ಕೆ ಒಳಗಾಗಿಸಿದ ಅಭಿಮನ್ಯುವನ್ನುಮರಣ ಹೊಂದಿಸಿದನು. 


ಗದಾಹಸ್ತೋ5 ಭ್ಯಯಾತ್‌ ತೂರ್ಣಂ ಜಿಘಾಂಸುರಪರಾಜಿತಮ್‌ ॥ 

ಗದಿನಂ ತ್ವಥ ತಂ ದೃಷ್ಟ್ವಾ ವಾಸವಸ್ಯಾತ್ಮಜಾತ್ಮಜಃ | 

ಸ ಜಗ್ರಾಹ ಗದಾಂ ವೀರೋ ಗದಾಯುದ್ಧವಿಶಾರದ: IW ೧೦೭ ॥ 

ದುಶ್ಶಾಸನ ಪುತ್ರನು ಕೈಯಲ್ಲಿಗದೆಯನ್ನು ಹಿಡಿದು ಶೀಘ್ರವಾಗಿ ಅಪರಾಜಿತನಾದ 
ಅವನನ್ನುಕೊಲ್ಲಲು ಬಯಸಿ ಅವನ ಕಡೆಗೆ ಧಾವಿಸಿದನು. ಕೈಯಲ್ಲಿ ಗದೆಯನ್ನು ಹಿಡಿದ 


ದುಶ್ಯಾಸನ ಪುತ್ರನನ್ನುನೋಡಿ, ಗದಾಯುದ್ಧವಿಶಾರದನೂ, ವೀರನೂ, ಇಂದ್ರನ ಮಗನ 
ಮಗನೂ ಆದ ಅಭಿಮನ್ಯುವು ತಾನೂ ಕೈಯಲ್ಲಿಗದೆಯನ್ನು ಹಿಡಿದನು. 


ಪ್ರತಿಜ್ಞಾಪರ್ವ -23- 


ಗದಾಮಂಡಲಮಾರ್ಗಸ್ಥೌ ಸರ್ವಕ್ಷತ್ರಸ್ಯ ಪಶ್ಯತಃ । 
ತೌ ಸಂಪ್ರಜಪ್ರತುರ್ವೀರಾವನ್ಯೋನ್ಯಸ್ಯಾಂತರೈಷಿಣೌ I ೧೦೮ ॥ 


ಗದಾಮಂಡಲಗಳ ಮಾರ್ಗಗಳಲ್ಲಿ ಪರಿಣತರಾದ ಅವರು ಎಲ್ಲ ಕೃತ್ರಿಯರು 
ನೋಡುತ್ತಿರುವಂತೆಯೇ ಪರಸ್ಪರರ ದೌರ್ಬಲ್ಯವನ್ನು ಅನ್ನೇಷಿಸುತ್ತಾ, ಪರಸ್ಪರವಾಗಿ 
ಹೊಡೆದಾಡಿದರು. 


ತಾವನ್ಯೋನ್ಯಂ ಗದಾಗ್ರಾಭ್ಯಾಂ ತಾಡಿತೌ ಯುದ್ಧದುರ್ಮದೌ । 
ಇಂದ್ರಧ್ಹಜಾವಿವೋತ್ಸೃಷ್ಟ್‌ ಗತಸತ್ತ್ವೌ ಮಹೀಂ ಗತೌ I ೧೦೯ ॥ 


ಯುದ್ಧದುರ್ಮದರಾದ ಅವರಿಬ್ಬರೂ ಶ್ರೇಷ್ಠವಾದ ಗದೆಗಳಿಂದ ಪರಸ್ಪರವಾಗಿ 
ಹೊಡೆಯಲ್ಪಟ್ಟು ಹಗ್ಗವನ್ನು ಬಿಚ್ಚಿಬಿಟ್ಟಇಂದ್ರದ್ವಜಗಳಂತೆ ಪ್ರಾಣಗಳನ್ನು ಕಳೆದುಕೊಂಡು 
ಭೂಮಿಯ ಮೇಲೆ ಬಿದ್ದರು. 

ಸ ತು ಹತ್ವಾ ಸಹಸ್ರಾಣಿ ದ್ವಿಪಾಶ್ಚರಥಪತ್ತಿನಾಮ್‌ । 

ರಾಜಪುತ್ರಶತಂ ಚಾಗ್ರ್ಯಂ ವೀರಾಂಶ್ಚಾಲಕ್ಷಿತಾನ್‌ ಬಹೂನ್‌ ॥ ೧೧೦ ॥ 


ಅಷ್ಟ್‌ ರಥಸಹಸ್ರಾಣಿ ನವದಂತಿಶತಾನಿ ಚ । 
ಬೃಹದ್ದಲಂ ಚ ರಾಜಾನಂ ಸ್ಪರ್ಗೇಣ ಸಮಯೋಜಯತ್‌ ॥| ೧೧೧ ॥ 


ಅಭಿಮನ್ಯುವಾದರೂ ಸಹಸ್ರ ಗಜಾಶ್ವ-ರಥ ಪದಾತಿಗಳನ್ನೂ ಶ್ರೇಷ್ಠರಾದ, ನೂರು 
ರಾಜಕುಮಾರರನ್ನೂ, ಅನಾಮಧೇಯರಾದ ಇನ್ನೂ ಅನೇಕ ವೀರರನ್ನೂಕೊಂದು, 
ಎಂಟು ಸಹಸ್ರ ರಥಗಳನ್ನೂ, ಒಂಬೈನೂರು ಗಜಗಳನ್ನೂ ಮತ್ತು ಬೃಹದ್ದಲರಾಜನನ್ನೂ 
ಸ್ಪರ್ಗಕ್ಕೆ ಕಳುಹಿಸಿದನು. 

ಗತಃ ಸುಕೃತಿನಾಂ ಲೋಕಾನ್‌ ಯೇಚ ಸ್ಪರ್ಗಜಿತಾಂ ಶುಭಾಃ । 

ಅದೀನಸ್ವಾಸಯನ್‌ ಶತ್ರೂನ್‌ ನಂದಯಿತ್ವಾ ಚ ಬಾಂಧವಾನ್‌ ।೧೧೨॥ 


ಯುದ್ದದಲ್ಲಿ ದೀನನಾಗದೆ, ಬಂಧುಗಳನ್ನು ಹೆದರಿಸಿ, ಬಾಂಧವರಿಗೆ 
ಸಂತೋಷವನ್ನುಂಟು ಮಾಡಿ, ಪುಣ್ಯವಂತರು ಹೊಂದುವ ಶುಭವಾದ 
ಸರ್ಗಲೋಕವನ್ನು ಅವನು ಹೊಂದಿದ್ದಾನೆ. 


-24- ಮಹಾಭಾರತ ದ್ರೋಣಪರ್ವ 


ಅಸಕೃನ್ನಾಮ ವಿಶ್ರಾವ್ಯ ಪಿತ್ಠಣಾಂ ಮಾತುಲಸ್ಯ ಚ । 
ವೀರೋ ದಿಷ್ಟಾಂತಮಾಪನ್ನಃ ಶೋಚಯನ್‌ ಬಾಂಧವಾನ್‌ ಬಹೂನ್‌ ॥ 


ವೀರನಾದ ಅವನು ಪಿತೃಗಳ ಮತ್ತು ಸೋದರ ಮಾವನ ಹೆಸರನ್ನು ಅನೇಕ ಬಾರಿ 


ಘೋಷಿಸುತ್ತಾ, ಅನೇಕ ಬಂಧುಗಳಿಗೆ ಶೋಕವನ್ನುಂಟು ಮಾಡುತ್ತಾ ಮರಣವನ್ನು 
ಹೊಂದಿದನು. 


ತತಃ ಸ್ಮ ಶೋಕಸಂತಪ್ತಾ ಭವತಾತದ್ಯ ಸಮೇಯುಷಃ 1॥೧೧೪॥ 


ಏತಾವದೇವ ನಿರ್ವೃತ್ತಮಸ್ಥಾಕಂ ಶೋಕವರ್ಧನಮ್‌ । 
ಸ ಚೈವಂ ಪುರುಷವ್ಯಾಘ್ರ: ಸರ್ಗಲೋಕಮವಾಪುವಾನ್‌ ॥ ೧೧೫ ॥ 


ಎಲೈ ಪುರುಷವ್ಯಾಘ್ರನೇ, ಆದ್ದರಿಂದ ನಾವೂ ಸಹ ಶೋಕಸಂತಪ್ಪರಾಗಿ ಈಗ 
ನಿನ್ನಸಮಾಗಮವನ್ನು ಹೊಂದಿದ್ದೇವೆ. ನಮ್ಮ ಶೋಕಕ್ಕೆ ಕಾರಣವಾದ ವಿಷಯವು ಇಷ್ಟು 
ಮಾತ್ರ ನಡೆಯಿತು. ಆ ಪುರುಷವ್ಯಾಪ್ರನಾದ ಅಭಿಮನ್ಯುವಾದರೂ ಸ್ಪರ್ಗಲೋಕವನ್ನು 
ಹೊಂದಿದನು. 
ಸಂಜಯಃ 
ತತೋರರ್ಜುನೋ ವಚಃ ಶ್ರುತ್ವಾ ಧರ್ಮರಾಜೇನ ಭಾಷಿತಮ್‌ ।ಟ 
ಹಾ ಪುತ್ರ ಇತಿ ನಿಃಶಸ್ಯ ವ್ಯಥಿತೋ ನ್ಯಪತದ್‌ ಭುವಿ 11೧೧೬ 


ಸಂಜಯ- ಆಗ ಅರ್ಜುನನು ಧರ್ಮರಾಜನು ಆಡಿದ ಮಾತುಗಳನ್ನು ಕೇಳಿ 
ಅಯ್ಯೋ ಪುತ್ರನೇ ಎಂದು ನಿಟ್ಟುಸಿರನ್ನು ಬಿಟ್ಟು ವ್ಯಥೆಯಿಂದ ಭೂಮಿಯ ಮೇಲೆ 
ಬಿದ್ದುಮೂರ್ಛೆ ಹೋದನು. 

ವಿಷಣ್ಣವದನಾಃ ಸರ್ವೇ ಪರಿಗೃಹ್ಯ ಧನಂಜಯಮ್‌ । 

ನೇತ್ರೆರನಿಮಿಷ್ಕರ್ದೀನಾಃ ಪ್ರತ್ಯವೇಕ್ಷನ್‌ ಪರಸ್ಪರಮ್‌ 11೧೧೭ಟ 

ವಿಷಣ್ಣ ಮುಖವುಳ್ಳ ಎಲ್ಲರೂ ಅರ್ಜುನನನ್ನು ಹಿಡಿದುಕೊಂಡು, ರೆಪ್ಪೆಯನ್ನು 
ಮುಚ್ಚದೆ ದೈನ್ಯದಿಂದ ಒಬ್ಬರನ್ನೊಬ್ಬರು ನೋಡಿದರು. 

ಪ್ರತಿಲಭ್ಯ ತತಃ ಸಂಜ್ಞಾಂ ವಾಸವಿಃ ಕ್ರೋಧಮೂರ್ಚ್ಚಿತಃ 1 

ಕಂಪಮಾನೋ ಜರೇಣೇವ ನಿಃಶಸಂಶ್ಚ ಪುನಃಪುನಃ ।೧೧೮॥ 


ಪ್ರತಿಜ್ಞಾಪರ್ವ -25- 


ಪಾಣಿಂ ಪಾಣೌ ವಿನಿಷ್ಠಿಷ್ಯ ದಂತಾನ್‌ ಕಟಕಟಾಪ್ಯ ಚ । 
ತ್ರಿಶಿಖಾಂ ಭ್ರುಕುಟೀಂ ಕೃತ್ವಾ ಕ್ರೋಧಸಂರಕ್ತಲೋಚನಃ । 
ಉನ್ನತ್ರ ಇವ ರೋಷೇಣ ಸ್ಮಯನ್‌ ವಚನಮಬ್ರವೀತ್‌ 11೧೧೯॥ 


ಸ್ವಲ್ಪ ಹೊತ್ತಿನ ಮೇಲೆ ಅರ್ಜುನನು ಪ್ರಜ್ಞೆಯನ್ನು ಮರಳಿ ಪಡೆದು, ಕ್ರೋಧ 
ಮೂರ್ಛಿತನಾಗಿ, ಜರದಿಂದಲೋ ಎಂಬಂತೆ ನಡುಗುತ್ತಾ, ಪುನಃ ಪುನಃ ನಿಟ್ಟುಸಿರನ್ನು 
ಬಿಡುತ್ತಾ, ಕೈಯಿಂದ ಕೈಯನ್ನು ಉಜ್ಜುತ್ತಾ, ದಂತಗಳನ್ನು ಕಡಿಯುತ್ತಾ, ಹುಬ್ಬುಗಳನ್ನು 
ಗಂಟಿಕ್ಕಿ ಕೋಪದಿಂದ ಕೆಂಪಾದ ಕಣ್ಣುಳ್ಳವನಾಗಿ, ಹುಚ್ಚನಂತೆ ರೋಷದಿಂದ ನಗುತ್ತಾ 
ಮಾತನಾಡಿದನು. 


ಸತ್ಯಂ ವಃ ಪ್ರತಿಜಾನಾಮಿ ಶ್ಲೋ ಹಂತಾಸ್ಮಿ ಜಯದ್ರಥಮ್‌ । 
ನ ಚೇದ್‌ ವಧಭಯಾತ್‌ ತ್ರಸ್ತೋ ಧಾರ್ತರಾಷ್ಟಾನ್‌ ಪ್ರಹಾಸ್ಯತಿ ॥ 
ವಧೆಗೆ ಹೆದರಿ ಜಯದ್ರಥನು ನಾಳೆ ಒಂದು ಪಕ್ಷ ದುರ್ಯೋಧನಾದಿಗಳನ್ನು 


ತ್ಯಜಿಸದಿದ್ದರೆ ನಾಳೆ ಅವನನ್ನು ಕೊಲ್ಲುವನು ಎಂದು ಸತ್ಯಪ್ರತಿಜ್ಞೆಯನ್ನುನಿಮ್ಮೆದುರಿಗೆ 
ಮಾಡುತ್ತಿದ್ದೇನೆ. 


ನ ಚ ಮಾಂ ಶರಣಂ ಗಚ್ಛೇತ್‌ ಕೃಷ್ಣಂ ವಾ ಪುರುಷೋತ್ತಮಮ್‌ । 
ಭವಂತಂ ವಾ ಮಹಾರಾಜ ಶ್ಲೋ ಹಂತಾಸ್ಥಿ ಜಯದ್ರಥಮ್‌ ॥।೧೨೧॥ 


ನನಗಾಗಲೀ, ಪುರುಷೋತ್ತಮನಾದ ಕೃಷ್ಣನಿಗಾಗಲೀ, ಎಲೈ ಮಹಾರಾಜನೇ 
ಅಥವಾ ನಿನಗಾಗಲೀ ಶರಣಾಗದಿದ್ದರೆ ನಾಳೆ ಜಯದ್ರಥನನ್ನು ಕೊಲ್ಲುವೆನು. 


ಮಯಿ ವಿಸ ಕೃತಸೌಹಾರ್ದಂ ದುರ್ಯೋಧನಹಿತೇ ರತಮ್‌ । 
ಪಾಪಂ ಬಾಲವಧೇ ಹೇತುಂ ಶ್ಲೋ ಹಂತಾಸ್ಥಿ ಜಯದ್ರಥಮ್‌ ॥೧೨೨॥ 


ನನ್ನ ಸ್ನೇಹವನ್ನು ಮರೆತು ದುರ್ಯೋಧನನ ಹಿತದಲ್ಲಿ ರತನಾಗಿ ಬಾಲವಧೆಗೆ 
ಕಾರಣನಾದ ಪಾಪಿಯಾದ ಜಯದ್ರಥನನ್ನುನಾಳೆ ಕೊಲ್ಲುವೆನು. 


ರಕ್ಷಮಾಣಾಶ್ಚ ತಂ ಸಂಖೇ ಯೇ ಮಾಂ ಯೋತ್ತ್ಯಂತಿ ಕೇಚನ । 
ರಾಜನ್‌ ದ್ರೋಣಮುಖಾಂಸ್ತಾಂಸ್ತಾನ್‌ ವಾರಯಿಷ್ಕಾಮ್ಯಹಂ ಶರೈಃ ॥ 


-26- ಮಹಾಭಾರತ ದ್ರೋಣಪರ್ವ 


ಎಲೈ ರಾಜನೇ, ಅವನನ್ನು ರಕ್ಷಿಸುತ್ತಾ ನನ್ನ ಜೊತೆಯಲ್ಲಿ ಯಾರು ಯುದ್ಧವನ್ನು 
ಮಾಡುವರೋ ಅಂತಹ ದ್ರೋಣ ಮೊದಲಾದವರೆಲ್ಲರನ್ನೂ ನನ್ನ ಬಾಣಗಳಿಂದ 
ತಡೆಯುವನು. 


ಏವಂ ಯದಿ ನ ಸಂಗ್ರಾಮೇ ಕುರ್ಯಾಂ ಶ್ವ ಪುರುಷೋತ್ತಮ । 
ಮಾ ಸ್ಥ ಪುಣ್ಯಕೃತಾಂ ಲೋಕಾನ್‌ ಪ್ರಾಪ್ಲುಯಾಂಶೂರಸಮ್ಮತಾನ್‌ ॥ 
ಅ ಲ ಅ 


ಎಲೈ ಪುರುಷೋತ್ತಮನೇ, ನಾಳೆ ಯುದ್ಧದಲ್ಲಿ ನಾನು ಈ ಕಾರ್ಯವನ್ನು 


ಮಾಡದಿದ್ದರೆ ಶೂರರಿಗೆ ಸಮ್ಮತವಾದ ಪುಣ್ಯವಂತರ ಲೋಕವು ನನಗೆ ದೊರೆಯುವುದು 
ಬೇಡ. 


ಯೇ ಲೋಕಾ ಮಾತೃಘಾತಿನಾಂ ಯೇ ಲೋಕಾಃ ಪಿತೃಘಾತಿನಾಮ್‌ । 
ಯೇ ಗುರೋರ್ದಾರಗಾಮೀನಾಂ ಪಿಶುನಾನಾಂ ಚ ಯಾ ಗತಿಃ ॥ 


ಪಾಯಸಂ ಪಯಸಾರನ್ನಂ ವಾ ಶಾಕಂ ಕೃಸರಮೇವ ವಾ। 
ಸಂಯಾವಾಪೂಪಮಾಂಸಾನಿ ಯೇ ಚ ಲೋಕಾ ವೃಥಾಶ್ಲತಾಮ್‌ || 


ಸಾಧೂನ್‌ ನಿಂದಯತಾಂ ಚಾಪಿ ಯೇ ಚಾಪಿ ಪರಿವಾದಿನಾಮ್‌ ಟ 
ಯೇ ಚ ನಿಕ್ಷೇಪಹಾರೀಣಾಂ ಯೇ ಚ ವಿಶ್ವಾಸಘಾತಿನಾಮ್‌ ॥೧೨೭॥ 


ಭುಕ್ತಪೂರ್ವಾಂ ಸ್ವಿಯಂ ಚಾಪಿ ನಿಂದತಾಮಘಶಂಸಿನಾಮ್‌ । 
ಬ್ರಾಹ್ಮಣಾನ್‌ ನಿಘ್ನತಾಂ ಯೇ ಚ ಯೇ ಚ ಗೋಘಾತಿನಾಮಪಿ ॥ 
ಅದತ್ವಾ ದೇವತಾಭ್ಯಶ್ಚ ಅತಿಥಿಭ್ಯಸ್ತಥೈವ ಚ । 

ತಾನಿಹೈವೋಪಗಚ್ಛೇಯಂ ನ ಚೇದ್‌ ಹನ್ಯಾಂ ಜಯದ್ರಥಮ್‌ ॥।೧೨೯॥ 


ತಾಯಿಯನ್ನು ಕೊಂದವರಿಗೆ ಯಾವ ಲೋಕವೋ; ತಂದೆಯನ್ನು ಕೊಂದವರಿಗೆ 
ಯಾವ ಲೋಕವೋ; ಗುರುಪತ್ನಿಯನ್ನು ಗಮನ ಮಾಡಿದವರಿಗೆ ಯಾವ ಲೋಕವೋ; 
ಚಾಡಿಕೋರರಿಗೆ ಯಾವ ಗತಿಯೋ; ಪಾಯಸವನ್ನಾಗಲೀ, ಕ್ಷೀರಾನ್ನವನ್ನಾಗಲೀ, 
ಶಾಕವನ್ನಾಗಲೀ, ಯಜ್ಞ ಹವಿಸ್ತನ್ನಾಗಲೀ, ಗಂಜಿ-ಅಪೂಪ ಅಥವಾ ಮಾಂಸವನ್ನಾಗಲೀ 
ವ್ಯರ್ಥವಾಗಿ ಭುಂಜಿಸುವವರಿಗೆ ಯಾವ ಲೋಕಗಳೋ; ಸಜ್ಜನರನ್ನು ನಿಂದಿಸುವವರಿಗೆ 


ಪ್ರತಿಜ್ಞಾಪರ್ವ -27- 


ಸಜ್ಜನರ ಜೊತೆಯಲ್ಲಿಜಗಳವಾಡುವವರಿಗೆ, ವಿಶ್ವಾಸ ಘಾತಕರಿಗೆ, ರಕ್ಷಣೆಗಿಟ್ಟವಸ್ತುವನ್ನು 
ಅಪಹಾರ ಮಾಡುವವರಿಗೆ ಯಾವ ಲೋಕಗಳೋ; ಹಿಂದೆ ಭೋಗಿಸಿದ ಸ್ವೀಯನ್ನು 
ನಿಂದಿಸುವವರಿಗೆ, ಇನ್ನೊಬ್ಬರಿಗೆ ಕೇಡನ್ನು ಬಯಸುವವರಿಗೆ, ಬ್ರಾಹ್ಮಣರನ್ನು 
ಕೊಲ್ಲುವವರಿಗೆ, ಗೋಹತ್ಯೆಯನ್ನು ಮಾಡುವವರಿಗೆ ಯಾವ ಲೋಕಗಳೋ; 
ದೇವತೆಗಳಿಗೆ ಮತ್ತು ಯಷಿಗಳಿಗೆ ನೀಡದೆ ಭುಂಜಿಸುವವರಿಗೆ ಯಾವ ಲೋಕಗಳೋ, 
ಜಯದ್ರಥನನ್ನು ಕೊಲ್ಲದಿದ್ದರೆ ನನಗೆ ಇಲ್ಲಿಯೇ ಅಂತಹ ಲೋಕಗಳು ದೊರೆಯಲಿ. 


ವೇದಾಧ್ಯಯನಮತ್ಯರ್ಥಂ ಶಾಸಿತಂ ದ್ವಿಜಸತ್ತಮಃ । 
ಕಾಲದ್ರವ್ಯಮಿತಿಂ ಕೃತ್ವಾ ಯೋತಧ್ಯಾಪಯತಿ ಮೂಢಧೀಃ 11೧೩೦॥ 


ಭೃತಕಃ ಸ ತು ವಿಜ್ಞೇಯಃ ಸರ್ವಕರ್ಮಬಹಿಷ್ಠತಃ । 

ತಸ್ಯ ಯಾ ಗತಿರುದ್ದಿಪ್ಟಾ ತತ್ಪಂಕ್ಕಾ ಭುಂಜತಸ್ತದಾ | ೧೩೧ ॥ 
ಅವಮನ್ಯಮಾನೋ ಯಾನ್‌ ಯಾತಿ ವೃದ್ದಾನ್‌ ಸಾಧೂನ್‌ ಗುರೂಂಸ್ತಥಾ । 
ಸಂಸ್ಪೃಶನ್‌ ಬ್ರಾಹ್ಮಣಂ ಗಾಂ ಚ ಪದಾಠಗ್ನಿಂ ಚಾಪಿ ಯೋ ವ್ರಜೇತ್‌ ॥ 


ಯೋತಪ್ಸು ಮೂತ್ರಂ ಪುರೀಷಂ ವಾ ಶ್ಲೇಷ್ಠಾಣಂ ವಾಠಪಿ ಮುಂಚತಿ । 
ಗಚ್ಛೇಯಂ ತಾಂ ಗತಿಂ ಕೃಚ್ಛಾಂ ನ ಚೇದ್ದನ್ನಿ ಜಯದ್ರಥಮ್‌ N0೩ 


ಗುರುಗಳಿಂದ ಅಧ್ಯಯನ ಮಾಡಿದ ವೇದವನ್ನು ಯಾವ ಮೂಢನಾದ 
ಬ್ರಾಹ್ಮಣನು ಕಾಲ- ದ್ರವ್ಯ ಮಿತಿಯನ್ನು ಇಟ್ಟುಕೊಂಡು ಅಧ್ಯಾಪನ ಮಾಡಿಸುತ್ತಾನೆಯೋ 
ಅವನನ್ನು ಭೃತಕ ಎಂದು ತಿಳಿಯಬೇಕು. ಅವನು ಎಲ್ಲ ಸತ್ಯರ್ಮದಿಂದಲೂ 
ಬಹಿಷ್ಠತನಾದವನು. ಅವನಿಗೆ ಎಂತಹ ಗತಿಯೋ; ಅವನ ಸಹಪಂಕ್ತೆಯಲ್ಲಿಭೋಜನ 
ಮಾಡುವವರಿಗೆ ಎಂತಹ ಗತಿಯೋ; ಹಿರಿಯರನ್ನೂ, ಸಜ್ಜನರನ್ನೂಮತ್ತು ಗುರುಗಳನ್ನೂ 
ಅವಮಾನ ಮಾಡುತ್ತಾ ಹೋಗುವವನಿಗೆ ಯಾವ ಗತಿಯೋ; ಬ್ರಾಹ್ಮಣನನ್ನು, 
ಗೋವನ್ನು, ಅಗ್ನಿಯನ್ನು ಪಾದದಿಂದ ಸ್ಪರ್ಶ ಮಾಡುತ್ತಾ ನಡೆಯುವವನಿಗೆ ಯಾವ 
ಗತಿಯೋ; ಜಲದಲ್ಲಿ ಮಲ-ಮೂತ್ರ-ಶ್ಲೇಷ್ಠಗಳನ್ನು ವಿಸರ್ಜಿಸುವವನಿಗೆ ಯಾವ 
ಗತಿಯೋ, ನಾಳೆ ಜಯದ್ರಥನನ್ನು ಕೊಲ್ಲದಿದ್ದರೆ ಅಂತಹ ದುರ್ಗತಿಯನ್ನು ನಾನು 
ಹೊಂದಿಯೇನು! 


-28- ಮಹಾಭಾರತ ದ್ರೋಣಪರ್ವ 


ನಗ್ಗಸ್ಯ ಸ್ನಾಯಮಾನಸ್ಯ ಯಾ ಚ ವಂಧ್ಯಾತಿಥೇರ್ಗತಿಃ । 
ಉತ್ಕೋಶಕಾನೃತಾನಾಂ ಚ ವಂಚಕಾನಾಂ ಚ ಯಾ ಗತಿಃ ॥ ೧೩೪ ॥ 


ಸೂಚಕಾತ್ಕಾಪಹಾರೀಣಾಂ ಯಾ ಚ ಮಿಥ್ಯಾಭಿಶಂಸಿನಾಮ್‌ । 
ಭೃತ್ಯ: ಸಂದೃಶ್ಯಮಾನಾನಾಂ ಪುತ್ರದಾರಾಶ್ರಿತೈಸ್ತಥಾ I ೧೩೫ ॥ 


ಅಸಂವಿಭಜ್ಯ ಕ್ಷುದ್ರಾಣಾಂ ಯಾ ಗತಿರ್ಮೃಷ್ಠಮಶ್ನತಾಮ್‌ । 
ತಾಂ ಗಚ್ಛೇಯಂ ಗತಿಂ ಘೋರಾಂ ನ ಚೇದ್ದನ್ನಿ ಜಯದ್ರಥಮ್‌ ॥೧೩೬॥ 


ನಗ್ಗವಾಗಿ ಸ್ನಾನ ಮಾಡುವವನಿಗೆ, ಅತಿಥಿಯನ್ನುವ್ಯರ್ಥವಾಗಿ ಕಳುಹಿಸುವವನಿಗೆ, 
ಕಿರುಚಿ ಹಿರಿಯರನ್ನು ನಿಂದಿಸುವವನಿಗೆ, ಸುಳ್ಳು ಮಾತನಾಡುವವನಿಗೆ ಮತ್ತು 
ವಂಚಕರಿಗೆ ಯಾವ ಗತಿಯೋ; ಚಾಡಿಕೋರರಿಗೆ, ಆತ್ಮಘಾತಕರಿಗೆ, ಮಿಥ್ಯಾರೂಪವನ್ನು 
ಮಾಡುವವರಿಗೆ, ಭೃತ್ಯರನ್ನು ಪತ್ನಿ-ಪುತ್ರರನ್ನು ಅವಲಂಬಿಸಿ ಜೀವಿಸುವವರಿಗೆ, 
ಮೃಷ್ಟಾನ್ನವನ್ನು ವಿಭಾಗವನ್ನು ಮಾಡಿ ಹಂಚದೆ ಭುಂಜಿಸುವ ಕ್ಷುದ್ರರಿಗೆ ಯಾವ 
ಘೋರವಾದ ಗತಿಯು ಆಗುತ್ತದೆಯೋ ನಾಳೆ ಜಯದ್ರಥನನ್ನು ಕೊಲ್ಲದಿದ್ದರೆ ಆ 
ಗತಿಯು ನನಗಾಗಲಿ. 


ಸಂಶ್ರಿತಂ ಚಾಪಿ ಯಸ್ಸಕ್ತ್ವಾ ಸಾಧುಸದ್ವಚನೇ ರತಮ್‌ । 
ನೈನಂ ಭರತಿ ದುಷ್ಟಾತ್ಮಾ ನಿಂದತೇ ಚೋಪಕಾರಿಣಮ್‌ 11 ೧೩೭ 1 


ಅರ್ಹತೇ ಪ್ರಾತಿವೇಶ್ಯಾಯ ಶ್ರಾದ್ಧಂ ಯೋ ನ ದದಾತಿ ಹ । 

ಅನರ್ಹತೇ ಚ ಯೋ ದದ್ಯಾದ್‌ ವೃಷಲೀಪತಯೇತಪಿ ಚ 1 ೧೩೮ ॥ 
ಮದ್ಯಪೋ ಭಿನ್ನಮರ್ಯಾದಃ ಕೃತಘ್ನೋ ಭರ್ತೃನಿಂದಕಃ । 

ತೇಷಾಂ ಗತಿಮಿಯಾಂ ಕ್ಷಿಪ್ರಂ ನ ಚೇದ್ದನ್ಶಿ ಜಯದ್ರಥಮ್‌ ॥ ೧೩೯ ॥ 


ತನ್ನನ್ನು ಆಶ್ರಯಿಸಿದ ತನ್ನ ಮಾತನ್ನು ಪಾಲಿಸುವ ಸಜ್ಜನನಾದ ವ್ಯಕ್ತಿಯನ್ನು 
ಪರಿತ್ಯಜಿಸಿ ಪೋಷಿಸದ ದುಷ್ಟಾತ್ಮನಿಗೆ ಯಾವ ಗತಿಯೋ; ಉಪಕಾರವನ್ನು 
ಮಾಡಿದವನನ್ನು ನಿಂದಿಸುವವನಿಗೆ ಯಾವ ಗತಿಯೋ; ಯೋಗ್ಯನಾದ 
ಕುಟುಂಬಿಯಾದ ಬ್ರಾಹ್ಮಣನಿಗೆ ಶ್ರಾದ್ಧವನ್ನು ಕೊಡದವನಿಗೆ ಯಾವ ಗತಿಯೋ; 
ಅನರ್ಹನಾದ ವೃಷಲೀಪತಿಗೆ ಶ್ರಾದ್ಧವನ್ನು ಕೊಡುವವನಿಗೆ ಯಾವ ಗತಿಯೋ; 


ಪ್ರತಿಜ್ಞಾಪರ್ವ -29- 


ಮದ್ಯಪಾನ ಮಾಡುವವನಿಗೆ, ನೀತಿಯ ಎಲ್ಲೆಯನ್ನು ಮೀರಿದವನಿಗೆ, 
ಕೃತಘುನಾದವನಿಗೆ, ಸ್ವಾಮಿಯನ್ನು ನಿಂದಿಸುವವನಿಗೆ ಯಾವ ಗತಿಯೋ ಅವೆಲ್ಲವೂ 
ಜಯದ್ರಥನನ್ನು ಕೊಲ್ಲದಿದ್ದರೆ ನನಗೆ ಶೀಘ್ರವಾಗಿ ಆಗಲಿ. 


ಧರ್ಮಾದಪೇತಾ ಯೇ ಚಾನ್ಯೇ ಯೇ ಚಾತ್ರಾಪರಿಕೀರ್ತಿತಾಃ । 
ಯೇ ಮಯಾ ಕೀರ್ತಿತಾಶ್ಚಾತ್ರ ತೇಷಾಂ ಗತಿಮವಾಷ್ನಯಾಮ್‌ ॥(೧೪೦॥ 


ನಾನು ಇಲ್ಲಿಹೇಳದ ಧರ್ಮಭ್ರಷ್ಟರಾದ ಪುರುಷರಿಗೆ ಯಾವ ಗತಿಯೋ; ನಾನು 
ಹೇಳಿದ ಪುರುಷರಿಗೆ ಯಾವ ಗತಿಯೋ ಅಂತಹ ಗತಿಯು ನನಗಾಗಲಿ. 


ಯದಿ ವೃಷ್ಠಾಮಿಮಾಂ ರಾತ್ರಿಂ ಶ್ಲೋ ನ ಹನ್ಯಾಂ ಜಯದ್ರಥಮ್‌ ।ಟ 
ಇಮಾಂ ಚಾಪ್ಯಪರಾಂ ಭೂಯಃ ಪ್ರತಿಜ್ಞಾಂ ಮೇ ನಿಬೋಧತ ಟ೧೪೧॥ 


ಈ ರಾತ್ರಿಯು ಕಳೆದ ಮೇಲೆ ನಾಳೆ ಜಯದ್ರಥನನ್ನು ಕೊಲ್ಲದಿದ್ದರೆ ನೀವೆಲ್ಲರೂ 
ಈ ನನ್ನಇನ್ನೊಂದು ಪ್ರತಿಜ್ಞೆಯನ್ನು ತಿಳಿಯಿರಿ. 


ಇಹೈವಂ ಚ ಪ್ರವೇಕ್ಷಾಮಿ ಜ್ವಲಿತಂ ಜಾತವೇದಸಮ್‌ । 
ಗಾಂಡೀವಹಸ್ತೋ ರಾಜ್ಞಾಂ ಚ ಸಮಕ್ಷಂ ಪೃಥಿವೀಪತೇ I ೧೪೨ ॥ 


ಅನಸ್ತಮಿತ ಆದಿತ್ಯೇ ನ ಚೇದ್‌ ಹನ್ಮಿ ಜಯದ್ರಥಮ್‌ । 
ಯದ್ಯಸ್ಥಿನ್ನಹತೇ ಪಾಪೇ ಸೂರ್ಯಾಸ್ರಮುಪಯಾಸ್ಯತಿ IW ೧೪೩ ॥ 


ಸೂರ್ಯನು ಮುಳುಗುವುದರೊಳಗೆ ಜಯದ್ರಥನನ್ನು ಕೊಲ್ಲದಿದ್ದರೆ, 
ಜಯದ್ರಥನನ್ನು ಕೊಲ್ಲದೆ ಸೂರ್ಯನು ಮುಳುಗಿದರೆ, ಎಲೈ ರಾಜನೇ, ಇಲ್ಲಿಯೇ 
ರಾಜರ ಎದುರಿನಲ್ಲಿ ಗಾಂಡೀವವನ್ನು ಹಿಡಿದು ಜ್ವಲಿಸುವ ಅಗ್ನಿಯನ್ನು ಪ್ರವೇಶ 
ಮಾಡುವೆನು. 


ಅಸುರಸುರಮನುಷ್ಯಾಃ ಪಕ್ಷಿಣೋ ವೋರಗಾ ವಾ 

ಪಿತೃರಜನಿಚರಾ ವಾ ಬ್ರಹ್ಮದೇವರ್ಷಯೋ ವಾ । 
ಚರಮಚರಮಪೀದಂ ಯತ್‌ ಪರಂ ಚಾಪಿ ತಸ್ಮಾತ್‌ 

ತದಪಿ ಮಮ ರಿಪುಂ ತಂ ರಕ್ಷಿತುಂ ನೇಹ ಶಕ್ತಾಃ | ೧೪೪ ॥ 


-30- ಮಹಾಭಾರತ ದ್ರೋಣಪರ್ವ 


ಸುರಾಸುರ-ಮನುಷ್ಯರಾಗಲೀ, ಪಕ್ಚಿಗಳು-ಸರ್ಪಗಳು-ಪಿತೃಗಳು- 
ರಾಕ್ಷಸರಾಗಲೀ, ಬ್ರಹ್ಮಯಷಿಗಳು-ದೇವರ್ಷಿಗಳಾಗಲೀ, ಈ ಚರಾಚರ ಜಗತ್ತೇ 
ಆಗಲೀ, ಅದಕ್ಕಿಂತ ಶ್ರೇಷ್ಠವಾದುದೇ ಆಗಲೀ ಯಾರೂ ಸಹ ನನ್ನಶತ್ರುವನ್ನು ರಕ್ಷಿಸಲು 
ಸಮರ್ಥರಾಗುವುದಿಲ್ಲ. 


ಯದಿ ವಿಶತಿ ರಸಾತಳಂ ತದಗ್ರ್ಯಂ 
ವಿಯದಪಿ ದೇವಪುರಂ ದಿತೇಃ ಪುರಂ ವಾ | 
ನಿಶಿತಶರವರೈರಹಂ ಪ್ರಸಹ್ಯ 
ಶೃಣುತ ಹಿ ಸಿಂಧುಪತೇಃ ಶಿರೋ ಹರಿಷ್ಯೇ || ೧೪೫ ॥ 


ಜಯದ್ರಥನು ಶ್ರೇಷ್ಠವಾದ ರಸಾತಳ ಲೋಕವನ್ನು ಹೊಕ್ಕರೂ, ಅಂತರಿಕ್ಷವನ್ನು 
ದೇವಪುರವನ್ನು ಅಥವಾ ದೈತ್ಯಪುರವನ್ನು ಪ್ರವೇಶ ಮಾಡಿದರೂ ನನ್ನ ನಿಶಿತವಾದ 
ಶ್ರೇಷ್ಠವಾದ ಬಾಣಗಳಿಗೆ ವಶಪಡಿಸಿ ಸಿಂಧುಪತಿಯ ಶಿರಸ್ಸನ್ನು ಕತ್ತರಿಸುವೆನು. ಈ 
ಪ್ರತಿಜ್ಞೆಯನ್ನು ಎಲ್ಲರೂ ಕೇಳಿ. 
ಸಂಜಯಃ 
ಏವಮುಕ್ತಾ ವಿಚಿಕ್ಷೇಪ ಗಾಂಡೀವಂ ಸವ್ಯದಕ್ಷಿಣಮ್‌ । 
ತಸ್ಯ ಸರ್ವಮತಿಕ್ರಮ್ಯ ಧನು:ಶಬ್ಲೋತಸ್ಪಶದ್‌ ದಿವಮ್‌ ॥ ೧೪೬ ॥ 


ಸಂಜಯ- ಹೀಗೆ ಹೇಳಿ ಅರ್ಜುನನು ಗಾಂಡೀವವನ್ನು ಬಲಭಾಗದಲ್ಲಿಮತ್ತು 
ಎಡಭಾಗದಲ್ಲಿ ಹಿಡಿದು ಎಳೆದನು. ಅದರಿಂದ ಉಂಟಾದ ಶಬ್ದವು ಉಳಿದೆಲ್ಲ 
ಶಬ್ದಗಳನ್ನೂ ಮೀರಿ ಅಂತರಿಕ್ಷವೆಲ್ಲವನ್ನೂ ವ್ಯಾಪಿಸಿತು. 

ಅರ್ಜುನೇನ ಪ್ರತಿಜ್ಞಾತೇ ಪಾಂಚಜನ್ಯಂ ಜನಾರ್ದನಃ । 

ಪ್ರದಧ್ಧೌ ತತ್ರ ಸಂಕ್ರುದ್ಧೋ ದೇವದತ್ತಂ ಧನಂಜಯಃ I ೧೪೭ ॥ 


ಅರ್ಜುನನು ಹೀಗೆ ಪ್ರತಿಜ್ಞೆ ಮಾಡುತ್ತಿರಲು ಕೃಷ್ಣನು ಪಾಂಚಜನ್ಯ ಶಂಖವನ್ನು 
ಊದಿದನು. ಆಗ ಧನಂಜಯನು ಕೋಪದಿಂದ ದೇವದತ್ತ ಶಂಖವನ್ನು ಊದಿದನು. 
ಸ ಪಾಂಚಜನ್ಯೋತಚ್ಯುತವಕ್ತವಾಯುನಾ 
ಭೃಶಂ ಸುಪೂರ್ಣೋದರನಿಸ್ಛತದ್ವನಿ: I 


ಪ್ರತಿಜ್ಞಾಪರ್ವ -31- 


ಜಗತ್‌ ಸಪಾತಾಳವಿಯದ್ದಿಗೀಶ್ದರಂ 
ಪ್ರಕಂಪಯಾಮಾಸ ಯುಗಾತ್ಯಯೇ ಯಥಾ Il ೧೪೮ 1 


ಕೃಷ್ಣನ ಮುಖದಿಂದ ಹೊರಟ ವಾಯುವಿನಿಂದ ಪೂರ್ಣವಾಗಿ ತುಂಬಿದ 
ಪಾಂಚಜನ್ಯ ಶಂಖದಿಂದ ಹೊರಟ ಶ್ರೇಷ್ಠವಾದ ಧ್ವನಿಯು ಪಾತಾಳ, ಅಂತರಿಕ್ಷ, 
ದಿಕ್ಬಾಲಕರು ಇವರಿಂದ ಸಹಿತವಾದ ಎಲ್ಲಲೋಕಗಳನ್ನೂ ಯುಗಾವಸಾನದಲ್ಲಿಯೋ 
ಎಂಬಂತೆ ನಡುಗಿಸಿತು. 


ತತೋ ವಾದಿತ್ರನಿರ್ಫೋಷಾಃ ಪ್ರಾದುರಾಸನ್‌ ಸಹಸ್ರಶಃ | 
ಸಿಂಹನಾದಾಶ್ವ ಪಾಂಡೂನಾಂ ಪ್ರತಿಜ್ಞಾತೇ ಮಹಾತ್ಮನಾ ॥। ೧೪೯ ॥ 


ಅನಂತರ ಸಹಸ್ರ ಸಂಖ್ಯೆಯಲ್ಲಿವಾದ್ಯಘೋಷಗಳು ಉಂಟಾದವು. ಮಹಾತ್ಮನಾದ 
ಅರ್ಜುನನು ಪ್ರತಿಜ್ಞೆಯನ್ನು ಮಾಡುತ್ತಿರಲು ಪಾಂಡವರ ಸಿಂಹನಾದಗಳೂ 
ಉಂಟಾದವು. 


ಅನೃತ್ಯದಿವ ಗಾಂಡೀವಂ ಶರಾಸ್ತೂಣೀಗತಾ ಮುದಾ । 
ನಿರಾಕ್ರಾಮನ್ನಿವ ತದಾ ಸ್ವಯಮೇವ ಮೃಧೈಷಿಣ: I ೧೫೦ ॥ 


ಗಾಂಡೀವ ಧನುಸ್ಸುಕುಣಿಯುವಂತೆ ತೋರಿತು. ಬತ್ತಳಿಕೆಯಲ್ಲಿದ್ದ ಬಾಣಗಳು 
ಯುದ್ಧವನ್ನು ಬಯಸಿ ಸಂತೋಷದಿಂದ ತಾವೇ ಹೊರಗೆ ಬರುತ್ತಿರುವಂತೆ ತೋರಿದವು. 


ಭೀಮಸೇನಸ್ತು ಸಂಹೃಷ್ಠಃ ಪ್ರತ್ಯಭಾಷತ ಭಾರತ । 

ಧನಂಜಯಮಭಪ್ರೇಕ್ಷ್ಯ ಹರ್ಷಗದ್ದದಯಾ ಗಿರಾ 11 ೧೫೧ 1 

ಪ್ರತಿಜ್ಞೋದ್ಧವಶಬ್ಬೇನ ಕೃಷ್ಣಶಂಖಸ್ವನೇನ ಚ । 

ನಿಹತೋ ಧಾರ್ತರಾಷ್ಟೋsಯಂ ಸಾನುಬಂಧಃ ಸುಯೋಧನಃ ॥1೧೫೨॥ 

ಎಲ್ಫೆ ಭಾರತನೇ, ಸಂತೋಷಗೊಂಡ ಭೀಮಸೇನನಾದರೂ ಧನಂಜಯನನ್ನು 
ನೋಡಿ, ಹರ್ಷಗದ್ಗದವಾದ ಮಾತುಗಳಿಂದ, ನಿನ್ನಪ್ರತಿಜ್ಞಾ ವಾಕ್ಯದಿಂದ ಉಂಟಾದ 
ಶಬ್ದದಿಂದಲೂ ಮತ್ತು ಕೃಷ್ಣನ ಶಂಖದ್ವನಿಯಿಂದಲೂ ಪರಿವಾರ ಸಹಿತನಾದ, ದೃತರಾಷ್ಟ್ರ 
ಪುತ್ರನಾದ ಸುಯೋಧನನು ಹತನಾಗಿದ್ದಾನೆ ಎಂದು ಹೇಳಿದನು. 


-32- ಮಹಾಭಾರತ ದ್ರೋಣಪರ್ವ 


ಅಥ ಮೃದಿತತಮಾಗ್ರ ದಾಮಮಾಲ್ಯಂ 
ತವ ಸುತಶೋಕಮಯಂ ಚ ರೋಷಜಾತಮ್‌ । 
ವ್ಯಪನುದತಿ ಮಹಾಪ್ರಭಾವಮೇತನ್‌- 
ನರವರ ವಾಕ್ಯಮಿದಂ ಮಹಾರ್ಥಮಿಷ್ಟಮ್‌ 11 ೧೫೩ ॥ 


ಎಲೈ ಪುರುಷಶ್ರೇಷ್ಠನೇ, ದುರ್ಯೋಧನನ ರೋಷದಿಂದ ಉಂಟಾದ ನಿನ್ನಸುತನ 
ಶೋಕಕ್ಕೆ ಕಾರಣವಾದ, ಗಂಧಮಾಲ್ಯಗಳನ್ನು ನಾಶಮಾಡುವ, ಮಹಾಪ್ರಭಾವ- 
ಶಾಲಿಯಾದ ಈ ವಾಕ್ಯಗಳು ನಿನ್ನಶತ್ರುಗಳದೊಡ್ಡ ಇಷ್ಟಾರ್ಥವನ್ನು ನಾಶ ಮಾಡುತ್ತವೆ 
(ಎಂದು ಭೀಮಸೇನನು ಹೇಳಿದನು). 
ಸಂಜಯಃ 
ಅಥ ಶಂಖೈಶ್ಚ ಭೇರೀಭಿಃ ಪಣವೈಃ ಸೈನಿಕಾಸ್ತಥಾ । 
ಸಸೂತಮಾಗಧಾ ಜಿಷ್ಟುಂ ಸ್ತುತಿಭಿಃ ಸಮಪೂಜಯನ್‌ 11 ೧೫೪ ॥ 


ಸಂಜಯ- ಆಗ ಶಂಖ-ಭೇರಿ-ಪಣವಗಳಿಂದ ಸಹಿತರಾದ ಸೈನಿಕರೂ, 
ಸೂತ-ಮಾಗಧರೂ ಸಹ ಸ್ತೋತ್ರಗಳಿಂದ ಅರ್ಜುನನನ್ನು ಪೂಜಿಸಿದರು. 


ತದಾ ಭೀಮಂ ಬಲಂ ಸರ್ವಂ ತೇನ ನಾದೇನ ಮೋಹಿತಮ್‌ । 
ತಾವಕಂ ತನ್ಮಹಾರಾಜ ವಿಷಣ್ಣಂ ಸಮಪದ್ಯತ 11 ೧೫೫ 1 


ಎಲ್ಫೆ ಮಹಾರಾಜನೇ, ಆಗ ನಿನ್ನಭಯಂಕರವಾದ ಸೈನ್ಯವೆಲ್ಲವೂ ಆ ನಾದದಿಂದ 
ಮೋಹಿತವಾಗಿ ವಿಷಾದವನ್ನುಹೊಂದಿತು. 


॥ ಇತಿ ಶ್ರೀಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ದ್ರೋಣಪರ್ವಣಿ ಏಕೋನಸಪ್ತತಿತಮೋಂಧ್ಯಾಯಃ ॥ 


॥ ಪ್ರತಿಜ್ಞಾಪರ್ವಣಿ ಪ್ರಥಮೋಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ದ್ರೋಣಪರ್ವದಲ್ಲಿ ಅರವತ್ತೊಂಬತ್ತನೆಯ 
ಅಧ್ವಾಯ ಮುಗಿಯಿತು. 


LAR “ರ 


ಪ್ರತಿಜಾಪರ್ವ -33- 
ಪಾ 


ಎಪ್ಪತ್ತನೆಯ ಅಧ್ಯಾಯ 
ಅರ್ಜುನನ ಪ್ರತಿಜ್ಞೆಯನ್ನು ಕೇಳಿ ಚಕಿತನಾದ ಸೈಂಧವನಿಗೆ 
ದ್ರೋಣ-ದುರ್ಯೋಧನರಿಂದ ಆಶ್ವಾಸನೆ. 
ಸಂಜಯಃ 

ಶ್ರುತ್ವಾ ತು ತಂ ಮಹಾಶಬ್ದಂ ಪಾಂಡೂನಾಂ ಪುತ್ರಗೃದ್ಧಿನಾಮ್‌ । 

ಚಾರೈಃ ಪ್ರವೇದಿತಸ್ತಸಃ ಸಮುತ್ನಾಯ ಜಯದ್ರಥಃ I ೧॥ 

ಸಂಜಯ- ಪುತ್ರನನ್ನು ಹಂಬಲಿಸುವ ಪಾಂಡವರ ಮಹಾಶಬ್ದವನ್ನುಕೇಳಿ ಎದ್ದು 
ನಿಂತು ಚಾರರಿಂದ ವಿಷಯವನ್ನುತಿಳಿದು ಜಯದ್ರಥನು ಹೆದರಿದನು. 

ಶೋಕಸಮ್ಮೂಢಹೃದಯೋ ದುಃಖೇನಾಭ್ಯಾಹತೋ ಭೃಶಮ್‌ । 

ಮಜ್ಜಮಾನ ಇವಾಗಾಧೇ ವಿಪುಲೇ ಶೋಕಸಾಗರೇ । 

ಜಗಾಮ ಸಮಿತಿಂ ರಾಜ್ಞಾಂ ಸೈಂಧವೋ ವಿಮೃಶನ್‌ ಬಹು || ೨ ॥ 


ಶೋಕದಿಂದ ತುಂಬಿದ ಹೃದಯವುಳ್ಳವನಾಗಿ, ಬಹಳ ದುಃಖಪೀಡಿತನಾಗಿ 
ಅಗಾಧವೂ, ವಿಸ್ತಾರವೂ ಆದ ಶೋಕಸಾಗರದಲ್ಲಿಮುಳುಗುವವನಂತೆ ಸೈಂಧವನು 
ಬಹಳ ಯೋಚನೆಯನ್ನುಮಾಡುತ್ತಾ ರಾಜರ ಸಮುದಾಯವಿದ್ದಲ್ಲಿಗೆ ಹೋದನು. 


ಸ ತೇಷಾಂ ನರದೇವಾನಾಂ ಸಕಾಶೇ ಪರ್ಯದೇವಯತ್‌ । 


ಅಭಿಮನ್ಯುಪಿತುರ್ಭೀತಃ ಸವ್ರೀಡೋ ವಾಕ್ಯಮಬ್ರವೀತ್‌ 1 ೩ ॥ 

ಅವನು ಆ ರಾಜರ ಎದುರಿನಲ್ಲಿ ಗೋಳಾಡಿದನು. ಅಭಿಮನ್ಯುವಿನ ತಂದೆಗೆ 
ಹೆದರಿ ನಾಚಿಕೆಯಿಂದ ಮಾತನಾಡಿದನು. 

ಪಾಂಡೋಃ ಕ್ಷೇತ್ರೇ ಯಸ್ತು ಜಾತಃ ಶಕ್ರೇಣ ಕಿಲ ಕಾಮಿನಾ ಟ 

ಸ ನಿನೀಷತಿ ದುರ್ಬುದ್ಧಿರ್ಮಾಂ ಕಿಲ್ಕೆಕಂ ಯಮಕ್ಷಯಮ್‌ 11 ೪ ॥ 

ಸ್ವಸ್ತಿ ಮೋತಸ್ತು ಗಮಿಷ್ಯಾಮಿ ಸ್ವಗೃಹಂ ಜೀವಿತೇಷ್ಟಯಾ il ೫ ॥ 


ಪಾಂಡುವಿನ ಪತ್ನಿಯಲ್ಲಿಕಾಮಿಯಾದ ಇಂದ್ರನಿಂದ ಜನಿಸಿದ ದುರ್ಬುದ್ಧಿಯುಳ್ಳ 
ಪುತ್ರನು ನನ್ನೊಬ್ಬನನ್ನು ಯಮಲೋಕಕ್ಕೆ ಕಳುಹಿಸಲು ಬಯಸುತ್ತಾನೆ. ನಿಮಗೆ 
ಕ್ಷೇಮವಾಗಲಿ. ಜೀವವನ್ನು ಉಳಿಸಿಕೊಳ್ಳಲು ನಾನು ಮನೆಗೆ ಹೋಗುವೆನು. 


-34- ಮಹಾಭಾರತ ದ್ರೋಣಪರ್ವ 


ಅಥವಾ ಸ್ಥ ಪ್ರತಿಬಲಾಃ ತ್ರಾತುಂ ಮಾಂ ಕ್ಷತ್ರಿಯರ್ಷಭಾಃ 1 

ಪಾರ್ಥೇನ ಪಾರ್ಥಿವಾ ವೀರಾಸ್ತದ್‌ ದದದ್ದಂ ಮಮಾಭಯಮ್‌ ॥೬॥ 

ಅಥವಾ ವೀರರೂ, ಕೃತ್ರಿಯಶ್ರೇಷ್ಠರೂ ಆದ ನೀವು ಪಾರ್ಥನಿಗೆ ಎದುರಾಗಿ ನಿಂತು 
ನನ್ನನ್ನುರಕ್ಷಣೆಯನ್ನು ಮಾಡುವುದಾದರೆ ನನಗೆ ಅಭಯವನ್ನುಕೊಡಿ. 

ದ್ರೋಣದುರ್ಯೋಧನಕೃಪಾಃ ಕರ್ಣಮದ್ರೇಶಬಾಹಿಕಾಃ । 

ದುಃಶಾಸನಾದಯಃ ಶಕ್ತಾಃ ತ್ರಾತುಮಪ್ಯಂತಕಾರ್ದಿತಮ್‌ 1 ೭1 

ದ್ರೋಣ-ದುರ್ಯೋಧನ-ಕೃಪರೂ, ಕರ್ಣ-ಶಲ್ಯ- ಬಾಹ್ಮಿಕರೂ, ದುಶ್ಶಾಸನ 
ಮೊದಲಾದವರೂ ಯಮನ ಹಿಡಿತಕ್ಕೆ ಸಿಕ್ಕಿದವರನ್ನೂ ರಕ್ಷಿಸಲು ಸಮರ್ಥರಾದವರು. 


ಕಿಮಂಗಾಃ ಪುನರೇಕೇನ ಫಲ್ಲುನೇನ ಜಿಘಾಂಸತಾ । 

ನ ತ್ರಾಸ್ಯಂತಿ ಭವಂತೋ ಮಾಂ ಸಮಸ್ತಾಃ ಪತಯಃ ಕ್ಷಿತೇಃ ॥೮॥ 

ಎಲೈ ಪ್ರೀತಿಪಾತ್ರರೇ, ಹೀಗಿರುವಾಗ ಕೊಲ್ಲಲು ಬಯಸುವ ಒಬ್ಬಅರ್ಜುನನಿಂದ 
ಕ್ಲಿತಿಪತಿಗಳಾದ ನೀವೆಲ್ಲರೂ ಸೇರಿ ನನ್ನನ್ನು ರಕ್ಷಿಸಲಾರಿರಾ? 

ಪ್ರತಿಜ್ಞಾಂ ಪಾಂಡವೇಯಾನಾಂ ಶ್ರುತ್ವಾ ಮಮ ಮಹದ್‌ ಭಯಮ್‌ । 

ಸೀದಂತಿ ಮಮ ಗಾತ್ರಾಣಿ ಮುಮೂರ್ಹೋರಿವ ಪಾರ್ಥಿವಾಃ ॥ ೯ ॥ 


ಪಾಂಡವರ ಪ್ರತಿಜ್ಞೆಯನ್ನು ಕೇಳಿ ನನಗೆ ದೊಡ್ಡಭಯವುಂಟಾಗಿದೆ. ಎಲೈ ರಾಜರೇ, 
ಮರಣವು ಸನ್ನಿಹಿತವಾದ ಮನುಷ್ಯನಂತೆ ನನ್ನ ಅಂಗಾಂಗಗಳು ಕುಸಿಯುತ್ತಿವೆ. 


ವಧೋ ನೂನಂ ಪ್ರತಿಜ್ಞಾತೋ ಮಮ ಗಾಂಡೀವಧನ್ನನಾ । 
ತಥಾ ಹಿ ಹೃಷ್ಟಾ ಕ್ರೋಶಂತಿ ಶೋಕಕಾಲೇತಪಿ ಪಾಂಡವಾಃ ॥ ೧೦ ॥ 


ಶೋಕಕಾಲದಲ್ಲಿಯೂ ಪಾಂಡವರು ಸಂತೋಷದಿಂದ ಕಿರುಚುತ್ತಿದ್ದಾರೆ. 
ಆದ್ದರಿಂದ ಗಾಂಡೀವ ಧನುರ್ಧಾರಿಯಾದ ಅರ್ಜುನನು ನನ್ನವಧೆಯನ್ನು ಪ್ರತಿಜ್ಞೆ 
ಮಾಡಿದ್ದಾನೆಂಬುದು ನಿಶ್ಚಿತವಾಗುತ್ತದೆ. 


ತನ್ನ ದೇವಾ ನ ಗಂಧರ್ವಾ ನಾಸುರಾ ನ ಚ ರಾಕ್ಷಸಾಃ । 
ಶಕ್ನುವಂತ್ಯನ್ಯಥಾಕರ್ತುಂ ಕುತ ಏವ ನರಾಧಿಪಾಃ 11 ೧೧ 1 


ಪ್ರತಿಜ್ಞಾಪರ್ವ -35- 


ದೇವತೆಗಳಾಗಲೀ, ಗಂಧರ್ವರಾಗಲೀ, ಅಸುರರಾಗಲೀ ಅಥವಾ ರಾಕ್ಷಸರಾಗಲೀ 
ಅರ್ಜುನನ ಪ್ರತಿಜ್ಞೆಯನ್ನು ವ್ಯತ್ಯಾಸ ಮಾಡಲಾರರು. ಇನ್ನು ರಾಜರುಗಳು ಹೇಗೆ 
ಮಾಡಿಯಾರು? 


ತಸ್ಮಾನ್ಯಾಮನುಜಾನೀಧ್ದಂ ಭದ್ರಂ ವೋಸಸ್ತು ನರಾಧಿಪಾಃ । 
ಅದರ್ಶನಂ ಗಮಿಷ್ಯಾಮಿ ನ ಮಾಂ ದ್ರಕ್ಷ್ಯಂತಿ ಪಾಂಡವಾಃ ॥ ೧೨ ॥ 


ಮಿರಿ 

ಆದ್ದರಿಂದ ನನಗೆ ಅನುಮತಿಯನ್ನು ಕೊಡಿ. ರಾಜರೇ ನಿಮಗೆ ಕ್ಷೇಮವಾಗಲಿ. 

ಪಾಂಡವರು ನನ್ನನ್ನು ಕಾಣದಂತೆ ನಾನು ಎಲ್ಲಾದರೂ ಅದ್ಭಶ್ಯನಾಗುವೆನು. 
ಸಂಜಯ: 

ಏವಂ ವಿಲಪಮಾನಂ ತಂ ಭಯವ್ಯಾಕುಲಚೇತಸಮ್‌ ।ಟ 

ಆತ್ಮಕಾರ್ಯಗರೀಯಸ್ತ್ವಾದ್‌ ರಾಜಾ ದುರ್ಯೋಧನೋಜಬ್ರವೀತ್‌ ॥ 

ಸಂಜಯ- ಭಯದಿಂದ ವ್ಯಾಕುಲವಾದ ಮನಸ್ಸಿನಿಂದ ಹೀಗೆ ವಿಲಾಪವನ್ನು 
ಮಾಡುತ್ತಿದ್ದ ಸೈಂಧವನನ್ನು ಕುರಿತು ತನ್ನ ಕಾರ್ಯವು ದೊಡ್ಡದಾದುದರಿಂದ ರಾಜನಾದ 
ದುರ್ಯೋಧನನು ಮಾತನಾಡಿದನು. 

ನ ಭೇತವ್ಯಂ ನರವ್ಯಾಘ್ರ ಕೋ ಹಿ ತ್ವಾ ಪುರುಷರ್ಷಭ । 

ಮಧ್ಯೇ ಕ್ಲತ್ರಿಯವೀರಾಣಾಂ ತಿಷ್ಠಂತಂ ಪ್ರಾರ್ಥಯೇತ್‌ ಪುಮಾನ್‌ ॥ 

ಎಲೈ ನರವ್ಯಾಘ್ರನೇ, ಹೆದರಬೇಡ. ಎಲೈ ಪುರುಷಶ್ರೇಷ್ಠನೇ, ಕ್ಷತ್ರಿಯವೀರರ 
ಮಧ್ಯೆ ಇರುವ ನಿನ್ನನ್ನುಯಾವ ಮನುಷ್ಯನು ಯುದ್ಧಕ್ಕಾಗಿ ಆಹ್ವಾನಿಸುವನು? 

ಏಷಾಂ ಹಿ ನರದೇವಾನಾಂ ಮತ್ತಮಾತಂಗಗಾಮಿನಾಮ್‌ । 

ಸಂಘಾತಮುಪಯಾತಾನಾಮಪಿ ಬಿಭ್ಯೇತ್‌ ಪುರಂದರಃ 11 ೧೫ 1 

ಮತ್ತಗಜಗಾಮಿಗಳಾದ ಈ ರಾಜರ ಸಮುದಾಯಕ್ಕೆ ಬಂದು ಸೇರಿದವರನ್ನು ಕಂಡು 
ಇಂದ್ರನೂ ಹೆದರಿಯಾನು! 


ಅಹಂ ವೈಕರ್ತನ:ಃ ಕರ್ಣಃ ಚಿತ್ರಸೇನೋ ವಿವಿಂಶತಿಃ । 
ಭೂರಿಶ್ರವಾಃ ಶಲ: ಶಲ್ಯೋ ವೃಷಸೇನೋ ದುರಾಸದಃ HW ೧೬ ॥ 


-36- ಮಹಾಭಾರತ ದ್ರೋಣಪರ್ವ 


ಪುರುಮಿತ್ರೋ ಜಯೋ ಭೋಜಃ ಕಾಂಬೋಜೋ ಬಾಹ್ಲಿಕಃ ಕೃಪಃ । 
ಸತ್ಯವ್ರತೋ ಮಹಾಬಾಹುರ್ವಿಕರ್ಣೋ ದುರ್ಮುಖಃ ಸಹಃ ॥ ೧೭ ॥ 


ದುಃಶಾಸನ: ಸುಬಾಹುಶ್ಚ ಕಳಿಂಗಶ್ಚಾಪ್ಯದಾಯುಧಃ । 
ವಿಂದಾನುವಿಂದಾವಾವತ್ಯೌ ದ್ರೌಣಿಶ್ಚ ಸಹಸೌಬಲಃ W ೧೮ ॥ 


ಏತೇ ಚಾನ್ಯೇ ಚ ಬಹವೋ ನಾನಾಜನಪದೇಶ್ವರಾಃ | 
ಸಸೈನ್ಯಾಸ್ತಾ ಭಿಯಾಸ್ಯಂತಿ ವ್ಯೇತು ತೇ ಮಾನಸೋ ಜ್ವರಃ Teal 


ನಾನು, ವೈಕರ್ತನನಾದ ಕರ್ಣ, ಚಿತ್ರಸೇನ, ವಿವಿಂಶತಿ, ಭೂರಿಶ್ರವ, ಶಲ, ಶಲ್ಯ, 
ಶತ್ರುಗಳಿಂದ ಸೋಲಿಸಲು ಅಸಾಧ್ಯನಾದ ವೃಷಸೇನ, ಪುರುಮಿತ್ರ, ಜಯ, ಭೋಜ, 
ಕಾಂಬೋಜ ರಾಜ, ಬಾಹ್ಲಿಕ, ಕೃಪ, ಸತ್ಯವ್ರತ, ಮಹಾಬಾಹುವಾದ ವಿಕರ್ಣ, 
ದುರ್ಮುಖ, ಸಹ, ದುಶ್ಶಾಸನ, ಸುಬಾಹು, ಕಳಿಂಗ ರಾಜನಾದ ಉದಾಯುಧ, 
ಅವಂತಿದೇಶದ ವಿಂದಾನುವಿಂದರು, ಶಕುನಿಯಿಂದ ಕೂಡಿದ ಅಶ್ವತ್ಥಾಮರು, ಇನ್ನೂ 
ನಾನಾ ದೇಶದ ರಾಜರಾದ ಅನೇಕರೂ ಸಹ ತಮ್ಮ ಸೈನ್ಯದ ಜೊತೆಯಲ್ಲಿ ನಿನ್ನ 
ಜೊತೆಯಲ್ಲಿ ಬರುವರು. ನಿನ್ನಮನಸ್ಸಿನ ಆತಂಕವು ನಾಶವಾಗಲಿ. 


ಮಾಯಾವೀ ಬಲವಾನ್‌ ಶೂರೋ ರಾಕ್ಷಸಶ್ವಾಪ್ಯಲಂಬುಸಃ | 
ಇಮೇ ಚ ತ್ವಾಂಭಿಗೋಪ್ಲ್ಯಂತಿ ಸೈನ್ಯೇನ ಮಹತಾ ವೃತಾಃ ॥ ೨೦ ॥ 


ಮಾಯಾವಿಯೂ, ಬಲಿಷ್ಠನೂ, ಶೂರನೂ, ರಾಕ್ಸಸನೂ ಆದ ಅಲಂಬುಸನು 
ಮತ್ತು ದೊಡ್ಡಸೈನ್ಯದಿಂದ ಕೂಡಿದ ರಾಜರು ನಿನ್ನನ್ನು ರಕ್ಷಿಸುವರು. 

ತಂ ಚಾಪಿ ರಥಿನಾಂ ಶ್ರೇಷ್ಠ; ಸ್ವಯಂ ಶೂರೋಶಸಿ ಪಾರ್ಥಿವ । 

ಕಥಂಚ ಪಾಂಡವೇಯೇಭ್ಯೋ ಭಯಂ ಪಶ್ಯಸಿ ಸೈಂಧವ u ೨೧ ೧ 


ಎಲೈ ಪಾರ್ಥಿವನೇ, ನೀನೂ ಸಹ ಶ್ರೇಷ್ಠನಾದ ರಥನೂ ಮತ್ತು ಶೂರನೂ 
ಆಗಿದ್ದೀಯೆ. ಎಲೈ ಸೈಂಧವನೇ, ನೀನಾದರೂ ಪಾಂಡವರಿಗೆ ಏಕೆ ಹೆದರುವಿ? 


ಅಕ್ಷೂಹಿಣ್ಯೋ ಮಹಾವೀರ್ಯ ಮದೀಯಾಸ್ತವ ರಕ್ಷಣೇ । 
ಯತ್ತಾ ಯೋತ್ಸ್ಯಂತಿ ಮಾ ಭೈಷೀಃ ಸೈಂಧವ ವ್ಯೇತು ತೇ ಭಯಮ್‌ ॥ 


ಪ್ರತಿಜ್ಞಾಪರ್ವ -37- 
la 


ಎಲೈ ಸೃಂಧವನೇ, ಮಹಾಪರಾಕ್ರಮಿಯೇ, ನನ್ನ ಅಕ್ಟೋಹಿಣಿ ಪರಿಮಿತವಾದ 
ಸೈನ್ಯಗಳು ನಿನ್ನನ್ನು ರಕ್ಷಣೆ ಮಾಡಲು ಎಚ್ಚರಿಕೆಯಿಂದ ಯುದ್ಧ ಮಾಡುವವು. ನಿನ್ನ 
ಭಯವು ದೂರವಾಗಲಿ. 
ಸಂಜಯಃ 
ಏವಮಾಶ್ನಾಸಿತೋ ರಾಜ್ಞಾ ಪುತ್ರೇಣ ತವ ಸೈಂಧವಃ । 
ದುರ್ಯೋಧನೇನ ಸಹಿತೋ ದ್ರೋಣಂ ರಾತ್ರಾವುಪಾಗಮತ್‌ ॥ ೨೩ ॥ 


ಸಂಜಯ- ಹೀಗೆ ನಿನ್ನ ಪುತ್ರನಿಂದ ಸಮಾಧಾನಗೊಳಿಸಲ್ಪಟ್ಟ ಸೈಂಧವನು 
ರಾತ್ರಿಯಲ್ಲಿದುರ್ಯೋಧನನ ಜೊತೆಯಲ್ಲಿದ್ರೋಣರ ಬಳಿಗೆ ಹೋದನು. 

ಉಪಸಂಗೃಹ್ಯ ಚರಣೌ ದ್ರೋಣಸ್ಯ ಚ ವಿಶಾಂಪತಿಃ । 

ಉಪೋಪವಿಶ್ಯ ಪ್ರಣತಃ ಪರ್ಯಪೃಚ್ಛದಿದಂ ತದಾ । 

ಅರ್ಜುನಸ್ಯಾತ್ಮನಶ್ಚಾರ್ಥೇ ವಿಶೇಷಂ ಪರ್ಯಪೃಚ್ಛತ || ೨೪ ॥॥ 


ರಾಜನಾದ ದುರ್ಯೋಧನನು ದ್ರೋಣರ ಪಾದಗಳನ್ನು ಹಿಡಿದು ನಮಸ್ಕಾರ 
ಮಾಡಿ, ಸಮೀಪದಲ್ಲಿ ಕುಳಿತುಕೊಂಡು ಅರ್ಜುನನಿಗೂ ಮತ್ತು ತನಗೂ ಇರುವ 
ವಿಶೇಷವನ್ನು ಪ್ರಶ್ನೆ ಮಾಡಿದನು. 

ದುರ್ಯೋಧನಃ 

ನಿಮಿತ್ತೇ ದೂರಪಾತಿತ್ಚೇ ಲಘುತ್ತೇ ದೃಢವೇಧನೇ । 

ಬ್ರವೀತು ಭಗವಾನ್‌ ಮಹ್ಯಂ ವಿಶೇಷಂ ಫಲ್ಲುನಸ್ಯ ಚ ॥ ೨೫ ॥ 

ದುರ್ಯೋಧನ- ದೂರಪ್ರಯೋಗವನ್ನು ಮಾಡುವುದರಲ್ಲಿ, ಕ್ಷಿಪ್ರಕಾರಿತ್ವ 
ವಿಷಯದಲ್ಲಿ, ದೃಢವಾಗಿ ಗಾಯಗೊಳಿಸುವ ವಿಷಯದಲ್ಲಿಪೂಜ್ಯರಾದ ನೀವು ನನಗೂ 
ಮತ್ತು ಅರ್ಜುನನಿಗೂ ಇರುವ ವ್ಯತ್ಯಾಸವನ್ನು ಹೇಳಬೇಕು. 

ವಿದ್ಯಾವಿಶೇಷಮಾಚಾರ್ಯ ಚಜ್ಞಾತುಮಿಚ್ಛಾಮಿ ತತ್ತ್ವತಃ । 

ಅರ್ಜುನಸ್ಯಾತ್ಮನಶ್ಷೈವ ಯಥಾತತ್ತ್ವಂ ಬ್ರವೀಹಿ ಮೇ ॥| ೨೬ ॥॥ 

ಎಲೈ ಆಚಾರ್ಯರೇ, ವಿಶೇಷ ವಿದ್ಯೆಯ ವಿಷಯದಲ್ಲಿಅರ್ಜುನನಿಗೂ ಮತ್ತು 
ನನಗೂ ಇರುವ ವ್ಯತ್ಯಾಸವನ್ನು ತಿಳಿದುಕೊಳ್ಳಲು ಬಯಸುತ್ತೇನೆ. ನೀವು ಅದನ್ನು 
ಯಥಾರ್ಥವಾಗಿ ಹೇಳಬೇಕು. 


-38- ಮಹಾಭಾರತ ದ್ರೋಣಪರ್ವ 


ದ್ರೋಣಃ 
ಸಮಮಾಚಾರ್ಯಕಂ ತಾತ ತವ ಚೈವಾರ್ಜುನಸ್ಕ ಚ । 
ಯೋಗಾದ್‌ ದು:ಖೋಚಿತತ್ವಾಚ್ಚ ತಸ್ಮಾತ್‌ ತ್ರದಧಿಕೋತರ್ಜುನ: 11೨೭। 


ದ್ರೋಣ- ಪ್ರೀತಿಪಾತ್ರನೇ, ನಿನಗೂ ಮತ್ತು ಅರ್ಜುನನಿಗೂ ನಾನು ಸಮಾನವಾಗಿ 
ಗುರುವಾಗಿದ್ದೇನೆ. ಹಗಲೂ-ರಾತ್ರಿಯೂ ಅಭ್ಯಾಸವನ್ನುಮಾಡುವುದರಿಂದಲೂ ಮತ್ತು 
ದುಃಖವನ್ನು ಸಹಿಸುವ ಸ್ವಭಾವವುಳ್ಳವನಾದ್ದರಿಂದಲೂ ಅರ್ಜುನನು ನಿನಗಿಂತ 
ಶ್ರೇಷ್ಠನಾದವನು. 


ನತು ತೇ ಯುಧಿ ಸಂತ್ರಾಸಃ ಪಾರ್ಥಾತ್‌ ಕಾರ್ಯ: ಕಥಂಚನ । 
ಅಹಂ ಹಿ ರಕ್ಷಿತಾ ತಾತ ಭಯಾತ್‌ ತ್ವಾಂ ಶ್ಲೋ ನ ಸಂಶಯ: ॥೨೮॥ 


ನೀನು ಅರ್ಜುನನಿಗೆ ಹೆದರಿ ಯುದ್ಧದಲ್ಲಿ ಭಯಪಡುವ ಅವಶ್ಯಕತೆ ಇಲ್ಲ. 
ಏಕೆಂದರೆ ಎಲೈ ಪ್ರೀತಿಪಾತ್ರನೇ, ನಾಳೆಯ ದಿವಸ ನಾನು ನಿನ್ನನ್ನು ಭಯದಿಂದ 
ರಕ್ಷಿಸುವೆನು. ಇದರಲ್ಲಿಸಂಶಯವಿಲ್ಲ. 


ನ ಹಿ ಮದ್ದಾಣಗುಪ್ಪಸ್ಯ ಪ್ರಭವಂತ್ಯಮರಾ ಅಪಿ | 
ವ್ಯೂಹಿಷ್ಕಾಮಿ ಚ ತಂ ವ್ಯೂಹಂ ಯಂ ಪಾರ್ಥೋ ನ ತರಿಷ್ಯತಿ ॥೨೯॥ 


ನನ್ನ ಬಾಣಗಳಿಂದ ರಕ್ಷಿತನಾದವನ ಮೇಲೆ ದೇವತೆಗಳೂ ಕೈಮಾಡಲಾರರು. 
ಅರ್ಜುನನು ದಾಟಲು ಸಾಧ್ಯವಾಗದಂತೆ ನಾಳೆ ವ್ಯೂಹವನ್ನು ರಚಿಸುವೆನು. 

ತಸ್ಮಾದ್‌ ಯುದ್ಧ ಸೈಮಾ ಭೈಸ್ತಂ ಸ್ವಧರ್ಮಮನುಪಾಲಯ । 

ಪಿತೃಪೈತಾಮಹಂ ಮಾರ್ಗಮನುಯಾಹಿ ಮಹಾರಥ 1| ೩೦ 1 

ಆದ್ದರಿಂದ ಎಲೈ ಮಹಾರಥನೇ, ಯುದ್ಧವನ್ನು ಮಾಡು, ಹೆದರಬೇಡ. ನಿನ್ನ 
ಧರ್ಮವನ್ನುಪಾಲಿಸು. ಪಿತೃ -ಪಿತಾಮಹರ ಮಾರ್ಗದಲ್ಲಿನಡೆಯುವವನಾಗು. 

ಅಧೀತಾ ವಿಧಿವದ್‌ ವೇದಾ ಅಗ್ನಯಃ ಸುಹುತಾಸ್ತ್ವಯಾ । 

ಇಷ್ಟಂ ಚ ಬಹುಭಿರ್ಯಜ್ಛೈರ್ನ ತೇ ಮೃತ್ಯುಭವಂ ಭಯಮ್‌ ॥ ೩೧ ॥ 


ಪ್ರತಿಜ್ಞಾಪರ್ವ -39- 


ಶಾಸ್ತ್ರೋಕ್ತ ರೀತಿಯಲ್ಲಿವೇದಗಳನ್ನು ಅಧ್ಯಯನ ಮಾಡಿದ್ದೀಯೆ. ಆಗ್ನಿಗಳಲ್ಲಿಚೆನ್ನಾಗಿ 
ಹೋಮವನ್ನು ಮಾಡಿದ್ದೀಯೆ. ಅನೇಕ ವಿಧವಾದ ಯಜ್ಞಗಳನ್ನುಮಾಡಿದ್ದೀಯೆ. ನೀನು 
ಮರಣಕ್ಕೆ ಹೆದರಬೇಕಾದ ಕಾರಣವಿಲ್ಲ. 


ದುರ್ಲಭಂ ಮಾನುಷೈರ್ಮಂದೈರ್ಮಹಾಭಾಗ್ಯಮವಾಪ್ಯ ತು । 
ಭುಜವೀರ್ಯಾರ್ಜಿತಾಲೋಕಾನ್‌ ದಿವ್ಯಾನ್‌ ಪ್ರಾಪ್ಟ್ಯಸ್ಯನುತ್ತಮಾನ್‌ ॥ 


ನುಪ್ಕರಿಗೆ ದುರ್ಲಭವಾದ ಮಹಾಭಾಗ್ಯವನ್ನುಹೊಂದಿ, ನಿನ್ನಭುಜಬಲದಿಂದ 
ಗಳಿಸಿದ ದಿವ್ಯವಾದ ಲೋಕಗಳನ್ನುಹೊಂದುವಿ. 


ಕುರವಃ ಪಾಂಡವಾಶ್ವೆವ ವೃಷ್ಟಯೋತನ್ಯೇ ಚ ಮಾನವಾಃ । 
ಅಹಂ ಚ ಸಹ ಪುತ್ರೇಣ ಅಧ್ರುವಾ ಇತಿ ಚಿಂತ್ಯತಾಮ್‌ I ೩೩ ॥ 


ಕುರುಗಳೂ, ಪಾಂಡವರೂ, ವೃಷ್ಟಿಗಳೂ, ಉಳಿದ ಮನುಪ್ಯರೂ, ನಾನೂ, ನನ್ನ 
ಪುತ್ರನೂ ಎಲ್ಲರೂ : ನಶ್ನರರೆಂದು ತಿಳಿಯುವವನಾಗು. 


ಪರ್ಯಾಯೇಣ ವಯಂ ಸರ್ವೇ ಕಾಲೇನ ಬಲಿನಾ ಹತಾಃ | 
ಪರಲೋಕಂ ಗಮಿಷ್ಕಾಮ: ಸ್ಥೆ ಶ್‌ ಸೆ ಕ್ಲೈ ಕರ್ಮಭಿರನ್ವಿತಾಃ || ೩೪ ॥| 


ಜ.1. ಮೃತ್ಯುವು ನಮ್ಮೆಲ್ಲರನ್ನೂ ಪರ್ಯಾಯ ಕ್ರಮದಿಂದ ಕೊಲ್ಲುವುದು. 


ಷ್ಟ 
ನಮ್ಮ ಕರ್ಮಗಳ ಜೊತೆಯಲ್ಲಿನಾವು ಪರಲೋಕಕ್ಕೆ ಹೋಗುವವು. 
ವ ತು ಯಾಲೋಕಾನ್‌ ಪ್ರಾಪ್ನವಂತಿ ಯಶಸ್ವಿನ: । 


ಕ್ಷತ್ರಧರ್ಮಾಶ್ರಿತಾ ವೀರಾಃ ಕ್ಷತ್ರಿಯಾಃ ಪ್ರಾಪ್ನುವಂತಿ ತಾನ್‌ ॥| ೩೫ ॥॥ 


ಕೀರ್ತಿವಂತರಾದವರು ತಪಸ್ಸನ್ನು ಮಾಡಿ ಯಾವ ಲೋಕಗಳನ್ನು 
ಹೊಂದುತ್ತಾರೆಯೋ, ಕೃತ್ರಿಯ ಧರ್ಮವನ್ನು ಪಾಲಿಸುವ ವೀರರಾದ ಕ್ಷತ್ರಿಯರು ಆ 
ಲೋಕಗಳನ್ನುಹೊಂದುತ್ತಾರೆ. 


ಸಂಜಯಃ 


ವಮಾಶ್ನಾಸಿತೋ ರಾಜಾ ಭಾರದ್ದಾಜೇನ ಸೈಂಧವ: । 
ಪಾನುದದ್‌ ಭಯಂ ಪಾರ್ಥಾದ್‌ ಯುದ್ದಾಯ ಚ ಮನೋ ದಧೇಟ॥ 


w 
೦) 
pd 
ವ್ಯಪಾ 


-40- ಮಹಾಭಾರತ ದ್ರೋಣಪರ್ವ 


ಸಂಜಯ- ಹೀಗೆ ದ್ರೋಣರಿಂದ ಆಶ್ವಾಸನೆಗೊಳಿಸಲ್ಪಟ್ಟ ಸೈಂಧವನು ತನ್ನ 
ಅರ್ಜುನನ ಭಯವನ್ನುಕಳೆದುಕೊಂಡು ಯುದ್ಧವನ್ನು ಮಾಡುವುದಾಗಿ ನಿಶ್ಚಯಿಸಿದನು. 
ತತಃ ಪ್ರಹರ್ಷಃ ಸೈನ್ಯಾನಾಂ ತಸ್ಯ ಚಾಸೀದ್‌ ವಿಶಾಂಪತೇ ॥ 
ವಾದಿತ್ರಾಣಾಂ ಧ್ವನಿಶ್ಚೋಗ್ರ: ಸಿಂಹನಾದರವೈಃ ಸಹ | ೩೭ ॥ 
ಎಲೈ ರಾಜನೇ, ಅನಂತರ ಅವನ ಸೈನ್ಯಕ್ಕೆ ಬಹಳ ಹರ್ಷವುಂಟಾಯಿತು. ವೀರರ 
ಸಿಂಹನಾದಗಳಿಂದ ಸಹಿತವಾದ ವಾದ್ಯಗಳ ಶ್ರೇಷ್ಠವಾದ ಧ್ವನಿಯು ಉಂಟಾಯಿತು. 


॥ ಇತಿ ಶ್ರೀಮಹಾಭಾರತೇ ಶತಸಹಸಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ದ್ರೋಣಪರ್ವಣಿ ಸಪ್ತತಿತಮೋ5ಧ್ಯ್ಕಾಯಃ ॥ 


॥ ಪ್ರತಿಜ್ಞಾಪರ್ವಣಿ ದ್ವಿತೀಯೋ:ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ದ್ರೋಣಪರ್ವದಲ್ಲಿ ಎಪ್ಪತ್ತನೆಯ ಅಧ್ಯಾಯ ಮುಗಿಯಿತು. 
XK 
ಎಪ್ಪತ್ತೊಂದನೆಯ ಅಧ್ಯಾಯ 
ಕೃಷ್ಣನಿಂದ ಅರ್ಜುನನಿಗೆ, ಜಯದ್ರಥನಿಗೆ ದ್ರೋಣಾದಿಗಳ ಆಶ್ವಾಸನೆಯ ಕಥನ 
ಮತ್ತು ಅರ್ಜುನನಿಂದ ತನ್ನ ಸಾಮರ್ಥ್ಯದ ಕಥನ. 
ಸಂಜಯಃ 

ಪ್ರತಿಜ್ಞಾತೇ ತು ಪಾರ್ಥೇನ ಸಿಂಧುರಾಜವಧೇ ತದಾ । 

ವಾಸುದೇವೋ ಮಹಾಬುದ್ಧಿರ್ಧನಂಜಯಮಭಾಷತ 1 ೧ ॥ 


ಸಂಜಯ- ಅರ್ಜುನನು ಸಿಂಧುರಾಜನ ವಧೆಯನ್ನು ಪ್ರತಿಜ್ಞೆ ಮಾಡುತ್ತಿರಲು 
ಮಹಾಬುದ್ದಿವಂತನಾದ ಕೃಷ್ಣಮ ಅರ್ಜುನನನ್ನು ಕುರಿತು ಹೇಳಿದನು. 


ಭ್ರಾತ್ಮಣಾಂ ಪಾರ್ಥಿವಾನಾಂ ಚ ತ್ವಯಾ ಮಧ್ಯೇ ಪ್ರತಿಶ್ರುತಮ್‌ । 
ಸೈಂಧವಂ ಶ್ವೋತಸ್ಕಿ ಹಂತೇತಿ ತತ್‌ ಸಾಹಸಮಿದಂ ಕೃತಮ್‌ ॥೨॥ 


ಸಹೋದರರ ಮತ್ತು ರಾಜರ ಮಧ್ಯದಲ್ಲಿನೀನು ನಾಳೆಯ ದಿವಸ ಸೈಂಧವನನ್ನು 
ಕೊಲ್ಲುವೆನು ಎಂದು ಪ್ರತಿಜ್ಞೆಯನ್ನು ಮಾಡಿದ್ದೀಯೆ. ಇದು ಸಾಹಸದ ಕೆಲಸ. 


ಪ್ರತಿಜ್ಞಾಪರ್ವ -4]- 
lel 


ಅಸಮೃಂತ್ರ್ಯ ಮಯಾ ಸಾರ್ಧಮತಿಭಾರೋತsಯಮುದ್ಯತಃ । 
ಕಥಂ ಸರ್ವಸ್ಯ ಲೋಕಸ್ಯ ನಾಪಹಾಸ್ಯಾ ಭವೇಮಹಿ A 


ನನ್ನ ಜೊತೆಯಲ್ಲಿಸಮಾಲೋಚನೆಯನ್ನು ಮಾಡದೆ ನೀನು ದೊಡ್ಡ ಭಾರವನ್ನು 


ಹೊರಲು ನಿರ್ಧರಿಸಿದ್ದೀಯೆ. ನಾವು ನಾಳೆ ಎಲ್ಲ ಲೋಕಕ್ಕೂ ಹೇಗೆ 
ಹಾಸ್ಯಾಸ್ಪದರಾಗಲಾರೆವು? 

ಧಾರ್ತರಾಷ್ಟಸ್ಯ ಶಿಬಿರೇ ಯೇ ತು ಪ್ರಣಿಹಿತಾಶ್ಚರಾಃ । 

ತ ಇಮೇ ಸಮನುಪ್ರಾಪ್ರಾಃ ಪ್ರವೃತ್ತಿಂ ಕಥಯಂತಿ ನಃ ೪ 

ದುರ್ಯೋಧನನ ಶಿಬಿರಕ್ಕೆ ಹೋಗಿದ್ದ ನಮ್ಮ ಈ ಗೂಢಚಾರರು ಹಿಂದಿರುಗಿ 
ಬಂದು ಅಲ್ಲಿನಡೆದ ವಾರ್ತೆಯನ್ನು ಹೇಳುತ್ತಿದ್ದಾರೆ. 

ಸಂಶ್ರುತೇ ಸಿಂಧುರಾಜಸ್ಯ ವಧೇ ಗಾಂಡೀವಧನ್ನನಾ । 

ಸಿಂಹನಾದಃ ಸವಾದಿತ್ರಃ ಸುಮಹಾನಿಹ ತೈಃ ಶ್ರುತಃ I ೫ ॥ 

ಅರ್ಜುನನು ಸೈಂಧವನ ವಧೆಯನ್ನು ಪ್ರತಿಜ್ಞೆ ಮಾಡಿದಾಗ ಇಲ್ಲಿ ಉಂಟಾದ 
ದೊಡ್ಡಸಿಂಹನಾದವನ್ನುಮತ್ತು ವಾದ್ಯಘೋಷವನ್ನು ಅವರು ಕೇಳಿದ್ದಾರೆ. 

ತೇನ ಶಬ್ದೇನ ವಿತ್ರಸ್ತಾ ಧಾರ್ತರಾಷ್ಟ್ರಾ ಸಬಾಂಧವಾಃ | 

ನಾಕಸ್ಕಾತ್‌ ಸಿಂಹನಾದೋತಯಮಿತಿ ಸರ್ವೇ ವ್ಯವಸ್ಥಿತಾಃ un 


ಈ ಸಿಂಹನಾದವು ನಿಷ್ಠಾರಣವಾಗಿರಲು ಸಾಧ್ಯವಿಲ್ಲ ಎಂದು ನಿಶ್ಚಯಿಸಿ, ಆ 
ಶಬ್ದದಿಂದ ಬಂಧುಗಳಿಂದ ಸಹಿತರಾದ ದುರ್ಯೋಧನಾದಿಗಳು ಹೆದರಿದ್ದಾರೆ. 


ಸುಮಹಾಂಶ್ಚಾತ್ರ ಸಂಬಾಧಃ ಕೌರವಾಣಾಂ ಮಹಾಭುಜ ಟ 

ಆಸೀನ್ನರಾಶ್ಚಪತ್ತೀನಾಂ ರಥಘೋಷಶ್ಚ ಭೈರವಃ || ೭ | 

ಎಲೈ ಮಹಾಭುಜನೇ, ಆಗ ಕೌರವ ರಥಾಶ್ಚ-ಗಜಗಳ ಭಯಂಕರವಾದ ದೊಡ್ಡ 
ಸಮಾಗಮವುಂಟಾಯಿತು. ರಥಘೋಷವೂ ಉಂಟಾಯಿತು. 

ಅಭಿಮನ್ಯೋರ್ವಧಂ ಶ್ರುತ್ವಾ ಧ್ರುವಮಾರ್ತೋ ಧನಂಜಯಃ | 

ರಾತ್ರೌ ನಿರ್ಯಾಸ್ಯತಿ ಕ್ರೋಧಾದಿತಿ ಸರ್ವೇ ವ್ಯವಸ್ಥಿತಾಃ wn 


-4)- ಮಹಾಭಾರತ ದ್ರೋಣಪರ್ವ 


ಅಭಿಮನ್ಯುವಿನ ವಧೆಯನ್ನು ಕೇಳಿ ಅರ್ಜುನನು ಆರ್ತನಾಗಿ ಕ್ರೋಧದಿಂದ 
ರಾತ್ರಿಯೇ ಇಲ್ಲಿಗೆ ಹೊರಟು ಬರುವನು ಎಂದು ಅವರೆಲ್ಲರೂ ನಿಶ್ಚಯಿಸಿದರು. 

ತೈಶ್ವಾರೇಭ್ಯ ಇಯಂ ಕೃತ್ಸ್ನಾ ಶ್ರುತಾ ಸತ್ಯವತಸ್ತವ । 

ತೈರ್ಯತದ್ದಿರಿಯಂ ಸತ್ಯಾ ನಾಸತ್ಯಾ ವದತಸ್ತವ । 

ಪ್ರತಿಜ್ಞಾ ಸಿಂಧುರಾಜಸ್ಯ ವಧೇ ರಾಜೀವಲೋಚನ 1| ೯ ॥ 


ಎಲೈ ರಾಜೀವಲೋಚನನೇ, ಅವರೂ ಸಹ ತಮ್ಮ ಚಾರರಿಂದ ನಮ್ಮ ಶಿಬಿರದಲ್ಲಿ 
ನಡೆದ ಎಲ್ಲವನ್ನೂ ಸತ್ಯವಂತನಾದ ನೀನು ಭೀಮಾದಿಗಳ ಸಹಾಯದಿಂದ ಮಾಡಲು 
ಹೊರಟಿರುವ, ಎಂದೂ ಅಸತ್ಯವಾಗದ ನಿನ್ನಸತ್ಯಪ್ರತಿಜ್ಞೆಯನ್ನೂ ಅವರು ತಿಳಿದರು. 


ತತೋ ವಿಮನಸಃ ಸರ್ವೇ ತ್ರಸ್ತಾಃ ಕ್ಷುಭಿತಮಾನಸಾಃ । 
ಆಸನ್‌ ಸುಯೋಧನಾಮಾತ್ಯಾಃ ಸ ಚ ರಾಜಾ ಜಯದ್ರಥಃ ॥ ೧೦ ॥ 


ಆಗ ದುರ್ಯೋಧನನ ಅಮಾತ್ಯರು ಮತ್ತು ರಾಜನಾದ ಆ ಸೈಂಧವನು ಮನಸಿನಲ್ಲಿ 
ಕ್ಲೋಭೆಗೊಂಡು, ಹೆದರಿ ಉತ್ಸಾಹರಹಿತರಾದರು. 


ಅಥೋತ್ಥಾಯ ಸಹಾಮಾತ್ಯೈಃ ದೀನಃ ಸಶಿಬಿರಾತ್‌ ಕಿಲ । 
ಆಯಾತ್‌ ಸೌವೀರಸಿಂಧೂನಾಮೀಶ್ಚರೋ ಭೃಶದುಃಖತಃ 11 ೧೧ ॥ 


ಅನಂತರ ಸಿಂಧುಸೌವೀರರಾಜನಾದ ಜಯದ್ರಥನು ಬಹಳ ದುಃಖಗೊಂಡು 
ತನ್ನಅಮಾತ್ಯರ ಜೊತೆಯಲ್ಲಿದೀನನಾಗಿ ಎದ್ದುತನ್ನಶಿಬಿರದಿಂದ ಹೊರಟು ಬಂದನು. 
ಸಮ್ಮಂತ್ರ್ಯ ಕಾಲೇ ಸಾಮಾತ್ಯಃ ಸರ್ವಾನ್ನೈಶ್ರೇಯಸೀಂ ಕ್ರಿಯಾಮ್‌ । 
ಸುಯೋಧನಮಿದಂ ವಾಕ್ಯಮುಕ್ತವಾನ್‌ ರಾಜಸಂಸದಿ I ೧೨ ॥ 
ಅವನು ತನ್ನ ಅಮಾತ್ಯರ ಜೊತೆಯಲ್ಲಿ ತನಗೆ ಕ್ಷೇಮವನ್ನುಂಟು ಮಾಡುವ 


ಮಾರ್ಗವನ್ನುಮಂತ್ರಾಲೋಚನೆ ಮಾಡಿ ರಾಜರ ಸಮುದಾಯದಲ್ಲಿ; ಸುಯೋಧನನನ್ನು 
ಕುರಿತು ಈ ಮಾತನ್ನು ಆಡಿದನು. 


ಮಾಮಸೌ ಪುತ್ರಹಂತೇತಿ ಶ್ವೋ5ಭಿಯಾತಾ ಧನಂಜಯಃ । 
ಪ್ರತಿಜ್ಞಾತೋ ಹಿ ಸೇನಾಯಾ ಮಧ್ಯೇ ತೇನ ವಧೋ ಮಮ ॥ ೧೩ ॥ 


ಪ್ರತಿಜಾಪರ್ವ -43- 
್‌ 


ನಾನು ಅಭಿಮನ್ಯುವನ್ನುಕೊಂದಿದ್ದೇನೆಂಬ ಕಾರಣದಿಂದ ನಾಳೆ ಧನಂಜಯನು 
ನನ್ನ ಮೇಲೆ ಎರಗಲಿದ್ದಾನೆ. ಅವನ ಸೈನ್ಯದ ಮಧ್ಯದಲ್ಲಿ ನನ್ನ ವಧೆಯನ್ನು ಪ್ರತಿಜ್ಞೆ 
ಮಾಡಿದ್ದಾನೆ. 


ತನ್ನ ದೇವಾ ನ ಗಂಧರ್ವಾ ನಾಸುರೋರಗರಾಕ್ಷಸಾಃ | 
ಉತ್ಸಹಂತೇರನ್ಯಥಾಕರ್ತುಂ ಯದುಕ್ತಂ ಸವ್ಯಸಾಚಿನಾ | ೧೪ ॥ 


ಅರ್ಜುನನು ಮಾಡಿದ ಪ್ರತಿಜ್ಞೆಯನ್ನುವ್ಯತ್ಕಾಸ ಮಾಡಲು ದೇವತೆಗಳಾಗಲೀ, 
ಗಂಧರ್ವರಾಗಲೀ, ಅಸುರ- ಉರಗ-ರಾಕ್ಷಸರಾಗಲಿ ಪ್ರಯತ್ನಪಡಲಾರರು. 


ತೇ ಮಾಂ ರಕ್ಷತ ಸಂಗ್ರಾಮೇ ಮೂರ್ಧ್ನಿ ಮಾ ವೋ ಧನಂಜಯಃ | 
ಪಾದಂ ಕೃತ್ವಾಂ ತಷ್ಟುಯಾಲ್ಲಕ್ಷ್ಮೀಂ ಯುಕ್ತಂ ಪ್ರತಿವಿಧೀಯತಾಮ್‌ ॥।೧೫। 


ಅಂತಹ ನೀವು ಯುದ್ಧದಲ್ಲಿನನ್ನನ್ನು ರಕ್ಷಿಸಿ. ನಿಮ್ಮ ಶಿರಸ್ಸಿನ ಮೇಲೆ ತನ್ನಕಾಲನ್ನು 
ಊರಿ ಅರ್ಜುನನು ವಿಜಯಲಕ್ಷ್ಮಿಯನ್ನು ಹೊಂದುವುದು ಬೇಡ. ಈ ವಿಷಯದಲ್ಲಿ 
ಯೋಗ್ಯವಾದ ಕಾರ್ಯವನ್ನುಮಾಡುವವರಾಗಿ. 


ಅಥ ರಕ್ಷಾ ನಮೇ ಸಮ್ಯಕ್‌ ಕ್ರಿಯತೇ ಕುರುನಂದನ । 
ಅನುಜಾನೀಹಿ ಮಾಂ ರಾಜನ್‌ ಯಾಸ್ಯಾಮಿ ಸ್ವಗೃಹಾನಹಮ್‌ H ೧೬ I 


ಅಥವಾ ಕುರುನಂದನನಾದ ದುರ್ಯೋಧನನೇ, ಸರಿಯಾಗಿ ನನ್ನರಕ್ಷಣೆಯನ್ನು 
ಮಾಡಲು ಸಾಧ್ಯವಾಗದಿದ್ದರೆ ನನಗೆ ಅನುಮತಿಯನ್ನಾದರೂ ಕೊಡು. ಎಲೈ ರಾಜನೇ, 
ನಾನು ನನ್ನಮನೆಗೆ ಹಿಂದಿರುಗುವೆನು. 

ಶ್ರೀಭಗವಾನ್‌ 

ಅವಾಕ್ಕಿರಾಸ್ತ್ರೇವಮುಕ್ತೋ ವಿಮನಾಃ ಸ ಸುಯೋಧನಃ । 

ಶ್ರುತ್ವಾಭಿಶಷ್ತವಂತಂ ತಂ ಧ್ಯಾನಮೇವಾನ್ನಪದ್ಯತ 11 ೧೭ 1 

ಶ್ರೀಭಗವಾನ್‌- ಹೀಗೆ ಹೇಳಲ್ಪಟ್ಟಸುಯೋಧನನು ತಲೆಯನ್ನು ತಗ್ಗಿಸಿ, ಉತ್ಸಾಹ 
ಹೀನನಾಗಿ, ಶಾಪಕ್ಕೆ ಒಳಗಾದ (ಪ್ರತಿಜ್ಞೆಗೆ ವಿಷಯನಾದ) ಸೈಂಧವನನ್ನು ತಿಳಿದು 
ಯೋಚನಾ ಪರವಶನಾದನು. 


-44- ಮಹಾಭಾರತ ದ್ರೋಣಪರ್ವ 


ತಮಾರ್ತಮಭಿಸಂಪ್ರೇಕ್ಷ್ಯ ರಾಜಾ ಸ ಕಿಲ ಸೈಂಧವಃ । 
ಸಾಮ್ನೈವಾತ್ಮಹಿತಂ ವಾಕ್ಯಂ ಸಾಕ್ಷೇಪಮಿದಮುಕ್ತವಾನ್‌ ॥ ೧೮ ॥ 


ದುರ್ಯೋಧನನು ಆರ್ತನಾಗಿರುವುದನ್ನು ಗಮನಿಸಿ ರಾಜನಾದ ಸೈಂಧವನು 
ಮೃದುವಾಗಿಯೇ ಆತ್ಮಹಿತವನ್ನು ಸಾಧಿಸುವ ಈ ಆಕ್ಟೇಪಕರವಾದ ಮಾತುಗಳನ್ನು 
ಆಡಿದನು. 


ನಾಹಂ ಪಶ್ಯಾಮಿ ಭವತಾಂ ತಥಾವೀರ್ಯಂ ಧನುರ್ಧರಮ್‌ ।ಟ 


ಯೋತರ್ಜುನಸ್ಯಾಸ್ತಮಸ್ಟೇಣ ಪ್ರತಿಹನ್ಯಾನ್ನಹಾಮೃಧೇ W ೧೯ ॥ 


ದೊಡ್ಡಯುದ್ಧದಲ್ಲಿಅರ್ಜುನನ ಅಸ್ಪವನ್ನು ತನ್ನ ಅಸ್ಪದಿಂದ ನಿವಾರಿಸುವಂತಹ 
ಅರ್ಜುನನಂತಹ ಪರಾಕ್ರಮವುಳ್ಳ ಯಾವ ಧನುರ್ಧಾರಿಯನ್ನೂ ನಾನು ನಿಮ್ಮಲ್ಲಿ 
ಕಾಣುತ್ತಿಲ್ಲ. 

ವಾಸುದೇವಸಹಾಯಸ್ಯ ಗಾಂಡೀವಂ ಧುನ್ಹತೋ ರಣೇ । 

ಅರ್ಜುನಸ್ಯಾಗ್ರತೋ ಯೋದ್ದುಂ ಬಿಭಿಯಾದಪಿ ದೇವರಾಟ್‌ ॥ ೨೦ ॥ 


ವಾಸುದೇವನ ಸಹಾಯವನ್ನು ಹೊಂದಿ ಯುದ್ಧದಲ್ಲಿ ಗಾಂಡೀವ ಧನುಸ್ಸನ್ನು 


ತೂಗಾಡಿಸುವ ಅರ್ಜುನನ ಎದುರಿಗೆ ಯುದ್ಧವನ್ನುಮಾಡಲು ದೇವೇಂದ್ರನೂ ಸಹ 
ಹೆದರಿಯಾನು! 


ಮಹೇಶ್ಷರೋತಪಿ ಪಾರ್ಥೇನ ಶ್ರೂಯತೇ ಯುಧಿ ತೋಷಿತಃ । 
ಪದಾತಿನಾ ಮಹಾವೀರ್ಯೋ ಗಿರೌ ಹೈಮವತೇ ತದಾ u ೨೧ 1 


ಅರ್ಜುನನು ಹಿಮಾಲಯಪರ್ವತದಲ್ಲಿ ಬರಿಗಾಲಿನಲ್ಲಿ ನಿಂತು 
ಮಹಾಪರಾಕ್ರಮಿಯಾದ ರುದ್ರನನ್ನೂ ಯುದ್ಧದಲ್ಲಿ ಸಂತೋಷಪಡಿಸಿದನೆಂದು 
ಕೇಳಿದ್ದೇನೆ. 


ದಾನವಾನಾಂ ಸಹಸ್ರಾಣಿ ಹಿರಣ್ಯಪುರವಾಸಿನಾಮ್‌ । 
ಜಘಾನೈಕರಥೇನೈವ ದೇವರಾಜಪ್ರಚೋದಿತಃ 11 ೨೨ ॥ 


ಪ್ರತಿಜ್ಞಾಪರ್ವ -45- 


ಇಂದ್ರನಿಂದ ಪ್ರೇರಿತನಾಗಿ ಅರ್ಜುನನು ಒಂದು ರಥದಲ್ಲಿಹೋಗಿ ಹಿರಣ್ಯಪುರ 
ವಾಸಿಗಳಾದ ಸಹಸ್ರಾರು ದಾನವರನ್ನು ಸಂಹರಿಸಿದನು. 


ಸಮಾಯುಕ್ತೋ ಹಿ ಕೌಂತೇಯೋ ವಾಸುದೇವೇನ ಧೀಮತಾ ॥ 
ಸಾಮರಾನಪಿ ಲೋಕಾಂಸ್ಟೀನ್‌ ನಿಹನ್ಯಾದಿತಿ ಮೇ ಮತಿಃ ॥ ೨೩ ॥ 


ಕುಂತೀಪುತ್ರನಾದ ಅರ್ಜುನನು ಮೇಧಾವಿಯಾದ ಕೃಷ್ಣನ ಜೊತೆಯಲ್ಲಿ 
ಸಮಾಗಮವನ್ನುಹೊಂದಿದರೆ ದೇವತೆಗಳಿಂದ ಸಹಿತವಾದ ಮೂರುಲೋಕಗಳನ್ನೂ 
ಕೊಂದಾನು ಎಂದು ನನ್ನ ಅಭಿಪ್ರಾಯ. 


ಸೋತ ಹಮಿಚ್ಛಾಮ್ಯನುಜ್ಞಾತುಂ ರಕ್ಷಿತುಂ ವಾ ಮಹಾಭುಜ ।ಟ 
ದ್ರೋಣೇನ ಸಹಪುತ್ರೇಣ ವೀರೇಣ ಯದಿ ಮನ್ಯಸೇ ।। ೨೪ ॥ 


ಎಲ್ಪೆ ಮಹಾಭುಜನೇ, ಆದ್ದರಿಂದ ನಾನು ನಿನ್ನ ಒಪ್ಪಿಗೆ ಇದ್ದರೆ ಪುತ್ರಸಹಿತರಾದ 
ವೀರರಾದ ದ್ರೋಣರಿಂದ ರಕ್ಷಿಸಲ್ಪಡಲು ಅಥವಾ ಮನೆಗೆ ಹೋಗಲು ಅನುಮತಿಯನ್ನು 
ಬಯಸುತ್ತಿದ್ದೇನೆ. 
ಶ್ರೀಭಗವಾನ್‌ 
ಸ ರಾಜ್ಞಾ ಸ್ವಯಮಾಚಾರ್ಯೋ ಭೃಶಮಾಕ್ರಂದಿತೋಶಠರ್ಜುನ । 
ಸಂವಿಧಾನಂ ಚ ವಿಹಿತಂ ಮಂತ್ರಯಿತ್ವಾ ನರರ್ಷಭೈ: || ೨೫ 1 


ಶ್ರೀಭಗವಾನ್‌- ಎಲೈ ಅರ್ಜುನನೇ, ಹೀಗೆ ದ್ರೋಣರ ಎದುರಿನಲ್ಲಿರಾಜನಾದ 
ಸೈಂಧವನು ಸ್ವತಃ ಗೋಳಾಡಿದುದನ್ನು ನೋಡಿ ದ್ರೋಣರು ರಾಜರ ಜೊತೆಯಲ್ಲಿ 
ಮಂತ್ರಾಲೋಚನೆಯನ್ನುಮಾಡಿ ಅದಕ್ಕೆ ಪ್ರತಿಕ್ರಿಯೆಯನ್ನು ವಿಧಾನ ಮಾಡಿದರು. 


ಕರ್ಣೋ ಭೂರಿಶ್ರವಾ ದ್ರೌಣಿರ್ವಷಸೇನಶ್ನ ದುರ್ಜಯಃ | 

ಕೃಪಶ್ಚ ಮದ್ರರಾಜಶ್ಚ ಷಡೇತೇ5ಸ್ಯ ಪುರೋಗಮಾಃ Ww 2೬ ॥ 

ಕರ್ಣ, ಭೂರಿಶ್ರವ, ಅಶ್ವತ್ಥಾಮರು, ದುರ್ಜಯನಾದ ವೃಷಸೇನ, ಕೃಪರು ಮತ್ತು 
ಮದ್ರರಾಜನಾದ ಶಲ್ಯ- ಈ ಆರು ಮಹಾರಥರು ಸೈಂಧವನ ಮುಂದಿರುತ್ತಾರೆ. 


48° ಮಹಾಭಾರತ ದ್ರೋಣಪರ್ವ 


ಎಲೈ ಜನಾರ್ದನನೇ, ಸಾಧ್ಯರು, ರುದ್ರರು, ಅಶ್ಲಿನೀದೇವತೆಗಳಿಂದ ಸಹಿತರಾದ 
ವಸುಗಳು, ಮರುತ್ತುಗಳು, ಮಹೇಂದ್ರನಿಂದ ಸಹಿತರಾದ ಭೂತಗಳು, 
ವಿಶ್ವೇದೇವತೆಗಳು, ಅಸುರರು, ಪಿತೃಗಳು, ಸಿದ್ಧ-ಗಂಧರ್ವರು, ಸುಪರ್ಣಾದಿ ಪಕ್ಷಿಗಳು, 
ಸಾಗರಗಳು ಮತ್ತು ಪರ್ವತಗಳು, ಅಂತರಿಕ್ಷ-ಆಕಾಶ-ಪೃಥಿವಿಗಳು, ದಿಕ್ಕುಗಳು ಮತ್ತು 
ದಿಗೀಶ್ಚರರು, ಗ್ರಾಮದ ಮತ್ತು ಅರಣ್ಯದ ಭೂತಗಳು, ಸ್ಥಾವರ-ಚಂಗಮ ಪ್ರಾಣಿಗಳು 
ಸೈಂಧವನ ರಕ್ಷಣೆಗಾಗಿ ಬಂದರೂ ಈ ನನ್ನಹರಿತವಾದ ಬಾಣಗಳಿಂದ ಯುದ್ಧದಲ್ಲಿ 
ಸೈಂಧವನು ಹತನಾಗುವುದನ್ನು ನೀನು ನೋಡುವಿ. ಕೃಷ್ಣನೇ, ಧನುಸ್ಸನ್ನು ಹಿಡಿದು 
ಸತ್ಯ ಪ್ರತಿಜ್ಞೆಯನ್ನು ಮಾಡುತ್ತಿದ್ದೇನೆ. 

ಯಸ್ಯ ಗೋಪ್ತಾ ಮಹೇಷ್ವಾಸೋ ದ್ರೋಣಃ ಪಾಪಸ್ಯ ದುರ್ಮತೇಃ । 

ತಮೇವ ಪ್ರಥಮಂ ದ್ರೋಣಮಭಿಯಾಸ್ಯಾಮಿ ಸಂಯುಗೇ ॥ ೩೯ ॥ 


ಪಾಪಿಯೂ, ದುರ್ಮತಿಯೂ ಆದ ಅವನಿಗೆ ಮಹಾಧನುರ್ಧಾರಿಯಾದ 


ದ್ರೋಣರು ರಕ್ಷಕರಾದರೆ ಮೊದಲು ಯುದ್ಧದಲ್ಲಿ ಆ ದ್ರೋಣರ ಮೇಲೆಯೇ 
ಎರಗುವೆನು. 


ತಸ್ಮಿನ್‌ ಯುದ್ಧಮಿದಂ ಬದ್ಧಂ ಮನ್ಯತೇ ಯತ್‌ ಸುಯೋಧನಃ । 
ತಸ್ಮಾತ್‌ ತಸ್ಯೈವ ಸೇನಾಗ್ರಂ ಭಿತ್ತ್ವಾ ಯಾಸ್ಯಾಮಿ ಸೈಂಧವಮ್‌ ॥1೪೦॥ 


ಸುಯೋಧನನು ಈ ಯುದ್ಧವು ದ್ರೋಣರಲ್ಲಿಯೇ ಕೇಂದ್ರೀಕೃತವಾಗಿದೆ ಎಂದು 
ತಿಳಿಯುವುದರಿಂದ ದ್ರೋಣರ ಸೇನೆಯನ್ನೇ ಭೇದಿಸಿ ನಾನು ಸೈಂಧವನ ಬಳಿಗೆ 
ಹೋಗುವೆನು. 


ದ್ರಷ್ಟಾ ಶ್ಲೋತಸಿ ಮಹೇಷ್ಠಾಸಾನ್‌ ರಥಿನಸ್ತಿಗ್ಗಚೇತಸಃ । 
ಮಯಾ ನಿಪಾತಿತಾನ್‌ ಸಂಖೇ ವಜೈೆರಿವ ಗಿರಿವ್ರಜಾನ್‌ | ೪೧ ॥ 
ಮಹಾಧನುರ್ಧಾರಿಗಳೂ, ತೀಕ್ಷ್ಯಪರಾಕ್ರಮವುಳ್ಳ ರಥರೂ ನಾಳೆಯ ದಿವಸ 


ಯುದ್ಧದಲ್ಲಿ ವಜ್ರಾಯುಧದಿಂದ ಪರ್ವತಸಮೂಹಗಳು ಬಿದ್ದಂತೆ ನನ್ನಿಂದ 
ಬೀಳಿಸಲ್ಪಡುವುದನ್ನು ನೀನು ನಾಳೆ ನೋಡುವಿ. 


ಪ್ರತಿಜ್ಞಾಪರ್ವ -49- 


ನರನಾಗಾಶ್ಚದೇಹೇಭ್ಯೋ ವಿಸ್ರವಿಷ್ಯತಿ ಶೋಣಿತಮ್‌ । 
ಪತದ್ಭ್ಯಃ ಪತಿತೇಭ್ಯಶ್ಚ ಮಯಾ ನ್ಯಸ್ತೆಃ ಶಿತೈಃ: ಶರೈಃ | ೪೨ ॥ 


ನಾನು ಪ್ರಯೋಗಿಸಿದ ಹರಿತವಾದ ಬಾಣಗಳಿಂದ ಹೊಡೆಯಲ್ಪಟ್ಟು ಬಿದ್ದಿರುವ 
ಮತ್ತು ಬೀಳುತ್ತಿರುವ ನರ-ಗಜಾಶ್ವದೇಹಗಳಿಂದ ನಾಳೆ ರಕ್ತವು ಸುರಿಯುವುದು. 


ಗಾಂಡೀವಪ್ರಭವಾ ಬಾಣಾ ಮನೋಠನಿಲಸಮಾ ಜವೇ । 
ನೃನಾಗಾಶ್ಚಾನ್‌ ವಿದೇಹಾಸೂನ್‌ ಕರ್ತಾರಶ್ಚ ಸಹಸ್ರಶಃ || ೪೩ 1 


ಗಾಂಡೀವ ಧನುಸಿನಿಂದ ಹೊರಹೊಮ್ಮುವ ಮನೋವೇಗ ಮತ್ತು ವಾಯುವೇಗಕ್ಕೆ 
ಸಮಾನವೇಗವುಳ್ಳ ಬಾಣಗಳು ಸಹಸ್ರ ಸಂಖ್ಯೆಯಲ್ಲಿನರ-ಗಜಾಶ್ಚರಗಳನ್ನು ಪ್ರಾಣ 
ವಿಹೀನರನ್ನಾಗಿ ಮಾಡುವವು. 


ಶಕ್ರಾದ್‌ ಭೀಷ್ಮಾತ್‌ ಕೃಪಾದ್‌ ದ್ರೋಣಾದ್‌ 
ದೇವಾದ್‌ ರುದ್ರಾಚ್ಚ ಯನ್ಮಯಾ । 
ಉಪಾತ್ತಮಸ್ತಂ ತದ್‌ ಘೋರಂ ದ್ರಷ್ಟಾರೋ ಯುಧಿ ಶತ್ರವಃ ॥ ೪೪ ॥ 


ಈೆ 

ನಾನು ಇಂದ್ರನಿಂದಲೂ, ಭೀಷ್ನರಿಂದಲೂ, ಕೃಪರಿಂದಲೂ, ದ್ರೋಣರಿಂದಲೂ, 

ರುದ್ರದೇವನಿಂದಲೂ ಪಡೆದ ಘೋರವಾದ, ಉತ್ತಮವಾದ ಅಸ್ವಗಳನ್ನು ನಾಳೆ 
ಯುದ್ಧದಲ್ಲಿಶತ್ರುಗಳು ನೋಡುವರು. 


ಬ್ರಾಹೇಣಾಸೇಣ ಚಾಸಾಣಿ ಹನ್ನಮಾನಾನಿ ಸಂಯುಗೇ । 
pa ಈ ಅ ಪೆ 


ಮಯಾ ದ್ರಕ್ಷ್ಯಸಿ ಸರ್ವೇಷಾಂ ಶಿರೋಭಿಶ್ಚಾರುಕುಂಡಲೈ: u ೪೫ 

ಶತ್ರುಗಳ ಅಸ್ಪವು ನನ್ನ ಬ್ರಹ್ಮಾಸ್ತ್ರದಿಂದ ವಿನಾಶಗೊಳಿಸಲ್ಪಟ್ಟುಯುದ್ಧದಲ್ಲಿಶತ್ರುಗಳ 
ಸುಂದರವಾದ ಕುಂಡಲಗಳನ್ನು ಧರಿಸಿದ ಶಿರಸ್ಸುಗಳ ಜೊತೆಯಲ್ಲಿ ಕಳಗೆ 
ಉರುಳುವುದನ್ನುನೀನು ನೋಡುವಿ. 


ಶರವೇಗಸಮುತೃತ್ವೆಃ ಶಿರೋಭಿಶ್ಚಾರುಕುಂಡಲೈ: । 
ಮಯಾ ದ್ರಕ್ಷ್ಯಸಿ ವಿಸ್ತೀರ್ಣಾಂ ಕೀರ್ಯಮಾಣಾಂ ಚ ಮೇದಿನೀಮ್‌ ॥ 


ಎರೆ 


-50- ಮಹಾಭಾರತ ದ್ರೋಣಪರ್ವ 


ನನ್ನ ಬಾಣಗಳ ವೇಗಕ್ಕೆ ಸಿಲುಕಿ ಕತ್ತರಿಸಲ್ಪಟ್ಟ ಚಾರುಕುಂಡಲಗಳಿಂದ ಧರಿಸಲ್ಪಟ್ಟ 
ಮನೋಹರವಾದ ಶಿರಸ್ಸುಗಳಿಂದ ಹರಡಿರುವುದನ್ನು ನೀನು ನೋಡುವಿ. 


ಕ್ರವ್ಯಾದಾಂಸ್ಪರ್ಪಯಿಷ್ಯಾಮಿ ದ್ರಾವಯಿಷ್ಯಾಮಿ ಶಾತ್ರವಾನ್‌ । 
ಸುಹೃದೋ ನಂದಯಿಷ್ಯಾಮಿ ಕ್ಷುದ್ರಂ ಹತ್ವಾ ಜಯದ್ರಥಮ್‌ ॥ ೪೭ ॥ 


ನಾನು ಕ್ಚುದ್ರನಾದ ಜಯದ್ರಥನನ್ನು ಕೊಂದು ಮಾಂಸಾಹಾರಿ ಪ್ರಾಣಿಗಳನ್ನು 
ಸಂತೋಷಪಡಿಸುವೆನು. ಶತ್ರುಗಳನ್ನು ಓಡಿಸುವೆನು ಮತ್ತು ಸುಹೃಜ್ಜನರನ್ನು ಸಂತೋಷ 
ಪಡಿಸುವೆನು. 


ಬಹ್ನಾಗಸ್ಕತ್‌ ಕುಸಂಬಂಧೀ ಪಾಪದೇಶಸಮುದ್ಧವಃ | 
ಮಯಾ ಸೈಂಧವಕೋ ರಾಜಾ ಹತಃ ಸ್ವಾಂಸ್ಪಾಸಯಿಪ್ಯತಿ u ೪೮ ॥ 


ಬಹಳ ಅಪರಾಧವನ್ನುಮಾಡಿದವನೂ, ಕೆಟ್ಟಸಂಬಂಧಿಕನೂ, ಪಾಪದೇಶದಲ್ಲಿ 


ಹುಟ್ಟಿದವನೂ ಆದ ಆ ಕ್ರೂರಿ ಸೈಂಧವ ರಾಜನು ನಾಳೆ ಹತನಾಗಿ ತನ್ನವರೆಲ್ಲರಿಗೂ 
ಭಯವನ್ನುಂಟು ಮಾಡುವನು. 


ಸರ್ವೇ ಕ್ಷೀರಾನ್ನಭೋಕ್ತಾರಃ ಪಾಪಾಚಾರಾ ನರಾಧಮಾಃ । 
ಮಯಾ ಸರಾಜಕಾ ಬಾಣ: ಛಿನ್ನಾ ನಶ್ಯಂತಿ ಸೈಂಧವಾಃ 11೪೯॥ 


ಸೈಂಧವ ದೇಶದ ಪಾಪಾಚಾರವುಳ್ಳ. ಕ್ಷೀರಾನ್ನ ಭೋಜಿಗಳಾದ, ಎಲ್ಲನರಾಧಮರೂ 
ರಾಜನ ಜೊತೆಯಲ್ಲಿನನ್ನ ಬಾಣಗಳಿಂದ ಕತ್ತರಿಸಲ್ಪಟ್ಟುನಾಶವನ್ನುಹೊಂದುತ್ತಾರೆ. 

ತಥಾ ಪ್ರಭಾತೇ ಕರ್ತಾಸ್ಮಿ ಯಥಾ ಕೃಷ್ಣ ಸುಯೋಧನಃ । 

ನಾನ್ಯಂ ಧನುರ್ಧರಂ ಲೋಕೇ ಮಂಸ್ಕತೇ ಮತ್ತಮಂ ಯುಧಿ ॥ ೫೦ ॥ 

ನಾನು ನಾಳೆ ಯುದ್ಧದಲ್ಲಿ ನನ್ನನ್ನು ಬಿಟ್ಟು ನನಗೆ ಸಮನಾದ ಇನ್ನೊಬ್ಬ 
ಧನುರ್ಧಾರಿಯು ಲೋಕದಲ್ಲಿ ಇಲ್ಲ ಎಂದು ಸುಯೋಧನನು ತಿಳಿಯುವಂತೆ 
ಕಾರ್ಯವನ್ನು ಮಾಡುವೆನು. 


ಗಾಂಡೀವಂ ಚ ಧನುರ್ದಿವ್ಯಂ ಯೋದ್ಧಾರಂ ಚ ಧನಂಜಯಮ್‌ । 
ಯಂತಾರಂ ಚ ಹೃಷೀಕೇಶಂ ಕೋಠತಿವರ್ತೇತ ಸಂಯುಗೇ 1 ೫೧ ॥ 


ಪ್ರತಿಜ್ಞಾಪರ್ವ -51- 
i 


ದಿವ್ಯವಾದ ಗಾಂಡೀವ ಧನುಸ್ತು ಯೋಧನಾದ ಧನಂಜಯ ಮತ್ತು 
ಸಾರಥಿಯಾದ ಹೃಷೀಕೇಶ ಇವರನ್ನು ಯುದ್ಧದಲ್ಲಿಯಾವನು ದಾಟಿಯಾನು? 


ಯಥಾ ಹಿ ಲಕ್ಷ್ಮ ವೈ ಚಂದ್ರೇ ಸಮುದ್ರೇ ಚ ಯಥಾ ಜಲಮ್‌ । 
ಏವಮೇತಾಂ ಪ್ರತಿಜ್ಞಾಂ ಮೇ ಸತ್ಯಂ ವಿದ್ಧಿ ಜನಾರ್ದನ I ೫೨ 1 


ಎಲೈ ಜನಾರ್ದನನೇ, ಚಂದ್ರನಲ್ಲಿರುವ ಚಿಹ್ನೆಯಂತೆ, ಸಮುದ್ರದ ಜಲದಂತೆ 
ಈ ನನ್ನಪ್ರತಿಜ್ಞೆಯನ್ನು ಸತ್ಯವಾದುದೆಂದು ತಿಳಿ. 


ಮಾಠವಮಂಸ್ಕಾ ಮಮಾಸ್ಟ್ರಾಣಿ ಮಾಠರವಮಂಸ್ಕಾಶ್ಚ ಗಾಂಡಿವಮ್‌ ।ಟ 
ಮಾಠವಮಂಸ್ಥಾ ಇಮೌ ಬಾಹೂ ಮಾಠವಮಂಸ್ಕಾ ಧನಂಜಯಮ್‌ ॥ 


ನನ್ನ ಅಸ್ಪಗಳನ್ನುಕಡೆಗಣಿಸಬೇಡ. ಗಾಂಡೀವ ಧನುಸ್ಸನ್ನು ಅವಮಾನಗೊಳಿಸಬೇಡ. 
ಈ ನನ್ನ ಬಾಹುಗಳನ್ನು ಅವಮಾನಗೊಳಿಸಬೇಡ. ಧನಂಜಯನಾದ ನನ್ನನ್ನು 
ಅವಮಾನಗೊಳಿಸಬೇಡ. 


ಗಾಂಡೀವಂ ಚ ಧನುರ್ದಿವ್ಯಂ ಯೋದ್ಧಾ ಚಾಹಂ ಜನಾರ್ದನ । 
ತ್ವಂ ತು ಯಂತಾ ಹೃಷೀಕೇಶ ಕಿನ್ನು ಸ್ಯಾದಜಿತಂ ಮಯಾ 11 ೫೪ ॥ 


ತವ ಪ್ರಸಾದಾದ್‌ ಭಗವನ್‌ ಕಿಮಿವಾಸ್ತಿ ರಣೇ ಮಮ । 
ಅವಿಷಹ್ಯಂ ಹೃಷೀಕೇಶ ಕಿಂ ಜಾನನ್‌ ಮಾಂ ವಿಗರ್ಹಸೇ 11 ೫೫ ॥ 


ಎಲೈ ಜನಾರ್ದನನೇ, ಧನುಸ್ಸು ದಿವ್ಯವಾದ ಗಾಂಡೀವರೂಪವಾದುದು. 
ಯೋಧನಾದವನು ನಾನು ಮತ್ತು ಹೃಷೀಕೇಶನೇ ಸಾರಥಿಯಾಗಿರುವವನು ನೀನು. 
ನಾನು ಏನನ್ನು ಗೆಲ್ಲಲು ಸಾಧ್ಯವಿಲ್ಲ? ಎಲೈ ಭಗವಂತನಾದ ಹೃಷೀಕೇಶನೇ, ನಿನ್ನ 
ಅನುಗ್ರಹದಿಂದ ನನಗೆ ಯುದ್ಧದಲ್ಲಿಅಸಾಧ್ಯವಾದುದು ಯಾವುದಿದೆ? ಎಲ್ಲವನ್ನೂ 
ತಿಳಿದರೂ ಏಕೆ ನನ್ನನ್ನು ಹೀಯಾಳಿಸುತ್ತಿದ್ದೀಯೆ? 


ಯಥಾ ಹಿ ಯಾತ್ವಾ ಸಂಗ್ರಾಮಂ ನ ಜಿತೋ ವೈ ಜಯಾಮಿ ಚ । 
ತೇನ ಸತ್ಯೇನ ಸಂಗ್ರಾಮೇ ಹತಂ ವಿದ್ಧಿ ಜಯದ್ರಥಮ್‌ I ೫೬ ॥ 


-52- ಮಹಾಭಾರತ ದ್ರೋಣಪರ್ವ 


ನಾನು ಇದುವ ಗೆ ಯುದ್ಧಕ್ಕೆ ಹೋಗಿ ಪರಾಜಿತನಾಗದೆ ಜಯವನೆ ನೇ ಗಳಿಸಿದ್ದರೆ 
ಆ ಸತ್ಯದಿಂದ ಯು ಯುದದ ಘನ ಸೈಂಧವನು ಹತನಾಗಿದ್ದಾನೆಂದು ತಿಳಿ. 


ಛು 
ಧ್ರುವಂ ವೈ ಬ್ರಾಹ್ಮಣೇ ಸ ಸತ್ಯಂ ಧ್ರುವಂ ಸಾಧುಷು ಸನ್ನತಿ: 
5ಪಿ ಚ ದಕ್ಷೇಷು ಧ್ರುವೋ ನಾರಾಯಣೇ ಜ ಜಯಃ 1೫೭ 


ಬ್ರಾಹ್ಮಣರಲ್ಲಿಸತ್ಯವು ನಿತ್ಯವಾದುದು. ಸಜ್ಜನರಲ್ಲಿವಿನಯವು ನಿತ್ಯವಾದುದು. 
ದಕರಾದವರಲ್ಲಿ ಸಂ ಂಪತ್ತು ನಿತ್ಯವಾದುದು. ನಾರಾಯಣನಲ್ಲಿಜಯವು ನಿತ್ಯವಾದುದು. 


$೨ ಚ ಮಾಧವ ಸರ್ವಂ ತತ್‌ ತಥಾ ಪ್ರತಿವಿಧಾಸ್ಯಸಿ । 
ಯಥಾ ರಿಪೂಣಾಂ ಮಿಷತಾಂ ಪ್ರಮಧಿಷ್ಯಾಮಿ ಸೈಂಧವಮ್‌ ॥ ೫೮ ॥ 


ಎಲೈ ಮಾಧವನೇ, ನಾನು ಶತ್ರುಗಳು ನೋಡುತ್ತಿರುವಂತೆಯೇ ಸೈಂಧವನನ್ನು 
ನಾಶ ಮಾಡುವಂತೆ ನೀನು ಎಲ್ಲವನ್ನೂ ವ್ಯವಸ್ಥೆ ಮಾಡುವಿ. 


ಸಂಜಯಃ 
ಏವಮುಕ್ತ್ವಾ ಹೃಷೀಕೇಶಂ ಸ್ವಯಮಾತ್ಮಾನಮಾತ್ಮನಾ । 
ಸಂದಿದೇಶಾರ್ಜುನೋ ನರ್ದನ್‌ ವಾಸವಿಃ ಕೇಶವಂ ಪ್ರಭುಮ್‌ ॥೫೯॥ 


ಯಥಾ ಪ್ರಭಾತಾಂ ರಜನೀಂ ಕಲ್ಪಿತ: ಸ್ಯಾದ್‌ ರಥೋತ್ತಮಃ | 
ತಥಾ ಕಾರ್ಯಂ ತ್ವಯಾ ಕೃಷ್ಣ ಪ್ರತಿಜ್ಞಾ ಸ್ಯಾದ್‌ ಯಥಾ ಧ್ರುವಾ ॥॥೬೦॥ 


ಸಂಜಯ- ಕೃಷ್ಣನನ್ನುಕುರಿತು ಹೀಗೆ ಹೇಳಿ, ತನ್ನಸಾಮರ್ಥ್ಯವನ್ನು ತಾನೇ ಪ್ರಕಟನೆ 
ಮಾಡುತ್ತಾ, ಸಿಂಹನಾದವನ್ನುಮಾಡುತ್ತಾ ಇಂದ್ರಪುತ್ರನಾದ ಅರ್ಜುನನು ಪ್ರಭುವಾದ 
ಕೇಶವನನ್ನು ಕುರಿತು ಎಲೈ ಕೃಷ್ಣನೇ, ರಾತ್ರಿಯು ಕಳೆದು ನಾಳೆಯ ಪ್ರಾತಃಕಾಲದಲ್ಲಿ 
ನನ ಡ್‌್‌ 


ನ್ನಪ್ರತಿಜ್ಞೆಯು ನೆರವೇರುವಂತೆ ರಥವನ್ನು ಹೇಗೆ ಅಣಿಗೊಳಿಸಬೇಕೋ ಹಾಗೆ ನೀನು 
ಮಾಡಬೇಕು ಎಂದು ಆದೇಶವನ್ನು ನೀಡಿದನು. 


w ಇತಿ ಶ್ರೀಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ದ್ರೋಣಪರ್ವಣಿ ಏಕಸಪ್ತತಿತಮೋಧ್ಯಾಯಃ ॥ 
॥ ಪ್ರತಿಜ್ಞಾಪರ್ವಣಿ ತೃತೀಯೋ-ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ದ್ರೋಣಪರ್ವದಲ್ಲಿ ಎಪ್ಪತ್ತೊಂದನೆಯ ಅಧ್ಯಾಯ ಮುಗಿಯಿತು. 
XX 


ಪ್ರತಿಜ್ಞಾಪರ್ವ 53. 
| 


ಎಪ್ಪತ್ತೆರಡನೆಯ ಅಧ್ಯಾಯ 
ಕೃಷ್ಣನಿಂದ ಸುಭದ್ರೆಯ ಸಮಾಶ್ವಾಸನೆ. 
ಸಂಜಯಃ 

ತಾಂ ನಿಶಾಂ ಭೃಶಶೋಕಾರ್ತೌ ನಿಃಶಸಂತಾವಿವೋರಗೌ । 

ವಾಸುದೇವಾರ್ಜುನೌ ವೀರೌ ನ ಸ್ಪಪ್ಪಮುಪಲೇಭತುಃ 11೧॥ 

ಬಹಳ ಶೋಕದಿಂದ ಕೂಡಿದ, ವೀರರಾದ ಕೃಷ್ಣಾರ್ಜುನರು ಸರ್ಪಗಳಂತೆ 
ಉಸಿರು ಬಿಡುತ್ತಾ ಆ ರಾತ್ರಿ ನಿದ್ರೆಯನ್ನುಮಾಡಲಿಲ್ಲ. 

ನರನಾರಾಯಣ್‌ ಕ್ರುದ್ಧೌ ಜ್ಞಾತ್ವಾ ದೇವಾಃ ಸವಾಸವಾಃ । 

ವೃಥಿತಾಶ್ಚಿಂತಯಾಮಾಸುಃ ಕಿಂಸ್ಸಿದೇತದ್‌ ಭವಿಷ್ಯತಿ || ೨ ॥ 

ನರನಾರಾಯಣರು ಕ್ರೋಧಗೊಂಡಿರುವುದನ್ನು ತಿಳಿದು ಇಂದ್ರಸಹಿತರಾದ 
ದೇವತೆಗಳು ವ್ಯಥೆಯಿಂದ ಕೂಡಿ ಏನಾಗುವುದೋ ಎಂದು ಚಿಂತಿಸಿದರು. 

ವವುಶ್ಚ ದಾರುಣಾ ವಾತಾ ರೂಕ್ಷಾ ಘೋರಾಭಿಶಂಸಿನಃ । 

ಸಕಬಂಧಸ್ತಥಾ55ದಿತ್ಯೇ ಪರಿಘಃ ಸಮದೃಶ್ಯತ 11 ೩ ॥ 

ವಾಯುಗಳು ದಾರುಣವಾಗಿ ಮತ್ತು ಒರಟಾಗಿ ಘೋರಫಲವನ್ನುಸೂಚಿಸುತ್ತಾ 
ಬೀಸಿದವು. ಸೂರ್ಯನ ಸುತ್ತಲೂ ಕಬಂಧ (ನೀರು) ಸಹಿತವಾದ ಪರಿಘವು 
(ವರ್ತುಲವು) ಕಾಣಿಸಿಕೊಂಡಿತು. 

ಉಲ್ಫಾಶನ್ಯಶ್ಚ ನಿಷ್ಟೇತು: ಸನಿರ್ಫಾತಾಃ ಸವಿದ್ಯುತಃ | 

ಚಚಾಲ ಚಾಪಿ ಪೃಥಿವೀ ಸಶೈಲವನಕಾನನಾ 11 ೪ ॥ 

ಸಿಡಿಲಿನಂತಹ ಉಲ್ಕೆಗಳು ಮಿಂಚು ಮತ್ತು ಸಿಡಿಲುಗಳೊಡನೆ ಬಿದ್ದವು. ವನ, 
ಪರ್ವತ ಸಹಿತವಾದ ಪೃಥಿವಿಯು ನಡುಗಿತು. 


ಚುಕ್ಷುಭುಶ್ಚ ಮಹಾರಾಜ ಸಾಗರಾ ಮಕರಾಲಯಾಃ । 
ಪ್ರತಿಸ್ರೋತಃಪ್ರವೃತ್ತಾಸ್ತು ಗಂತುಂ ವೈ ನಿಮ್ಮಗಾಸ್ತದಾ 1 ೫ ॥ 


-54- ಮಹಾಭಾರತ ದ್ರೋಣಪರ್ವ 


ಮಹಾರಾಜನೇ, ಮಕರಾದಿಗಳಿಗೆ ಆಶ್ರಯವಾದ ಸಾಗರಗಳು ಕ್ಟೋಭೆಗೊಂಡವು. 
ನದಿಗಳು ವಿರುದ್ಧದಿಕ್ಕಿನಲ್ಲಿ ಹರಿಯಲು ಪ್ರಾರಂಭಿಸಿದವು. 


ಗಜಾಶ್ವನರನಾಶಾರ್ಥಂ ಪ್ರವೃತ್ತಮಧರೋತ್ತರಮ್‌ । 
ಕ್ರವ್ಯಾದಾನಾಂ ಪ್ರಮೋದಾರ್ಥಂ ಯಮರಾಷ್ಠವಿವೃದ್ದಯೇ HEN 


ಗಜಾಶ್ಚ-ನರಗಳ ವಿನಾಶಕ್ಕಾಗಿ, ಮಾಂಸಾಹಾರಿ ಪ್ರಾಣಿಗಳ ಸಂತೋಷಕ್ಕಾಗಿ, 
ಯಮರಾಷ್ಟ್ರದ ಅಭಿವೃದ್ದಿಗಾಗಿ ಎಲ್ಲವೂ ತಲೆಕೆಳಗಾಯಿತು. 


ವಾಹನಾನಿ ಶಕ್ಕನ್ನೂತ್ರಂ ಮುಮುಚೂ ರುರುದುಶ್ಚ ಹ । 
ದೀನಾಶ್ಚ ಪಾರ್ಥಿವಾಃ ಸರ್ವೇ ನಾಶಂಸುರ್ಜಯಮಾತ್ಮನಃ | 
ತಾನ್‌ ದೃಷ್ಟ್ವಾ ದಾರುಣಾನ್‌ ಸರ್ವಾನಮಾತ್ಯಾ ಲೋಮಹರ್ಷಣಾನ್‌ ॥ 
ಸರ್ವೇ ತೇ ವ್ಯಥಿತಾ ಸೇನಾ ತ್ದದೀಯಾ ಭರತರ್ಷಭ । 
ಶ್ರುತ್ವಾ ಮಹಾಬಲಸ್ಯೋಗ್ರಾಂ ಪ್ರತಿಜ್ಞಾಂ ಸವ್ಯಸಾಚಿನಃ । 

ಅಶ್ವಾದಿ ವಾಹನಗಳು ಮಲ-ಮೂತ್ರಗಳನ್ನು ಸ್ರವಿಸಿದವು ಮತ್ತು ರೋದಿಸಿದವು. 
ರಾಜರೆಲ್ಲರೂ ದೈನ್ಯದಿಂದ ಕೂಡಿ ತಮ್ಮ ಜಯದ ಆಸೆಯನ್ನು ತೊರೆದರು. ಆ 
ರೋಮಾಂಚಕಾರಿಯಾದ, ದಾರುಣವಾದ ಎಲ್ಲಅಪಶಕುನಗಳನ್ನೂ ನೋಡಿ ನಿನ್ನ 


ಎಲ್ಲಅಮಾತ್ಯರೂ ವ್ಯಥೆಗೊಂಡರು. ಮಹಾಬಲಿಷ್ಠನಾದ ಅರ್ಜುನನ ಪ್ರತಿಜ್ಞೆಯನ್ನು 
ಕೇಳಿ ಎಲೈ ಭರತರ್ಷಭನೇ, ನಿನ್ನಸೇನೆ ಎಲ್ಲವೂ ವ್ಯಥೆಗೊಂಡಿತು. 


ಅಥ ಕೃಷ್ಣಂ ಮಹಾಬಾಹುರಬ್ರವೀತ್‌ ಪಾಕಶಾಸನಿಃ mS 


ಆಶ್ವಾಸಯ ಸುಭದ್ರಾಂ ತ್ವಂ ಭಗಿನೀಂ ಸ್ನುಷಯಾ ಸಹ । 


ಶ್ವಶ್ರೂಸ್ನುಷೇ ಭೃಶಾಯಸ್ತೇ ವಿಶೋಕೇ ಕುರು ಮಾಧವ ue 
ಸಾಮ್ನಾ ಸತ್ಯೇನ ಯುಕ್ತೇನ ವಚಸಾ55ಶ್ವಾಪಯ ಪ್ರಭೋ ॥೧೦ ॥ 


ಆಗ ಮಹಾಬಾಹುವಾದ ಪಾಕಶಾಸನಿಯಾದ ಅರ್ಜುನನು ಕೃಷ್ಣನನ್ನು ಕುರಿತು 
ಮಾಧವನೇ, ಸೊಸೆಯಾದ ಉತ್ತರೆಯಿಂದ ಕೂಡಿದ ನಿನ್ನ ತಂಗಿಯಾದ ಸುಭದ್ರೆಯನ್ನು 
ಸಮಾಧಾನಗೊಳಿಸು. ಅತ್ತೆ-ಸೊಸೆಯರಿಬ್ಬರೂ ಬಹಳವಾಗಿ ದುಃಖತರಾಗಿದ್ದಾರೆ. 


ಪ್ರತಿಜ್ಞಾಪರ್ವ 55 
al 


ಅವರ ಶೋಕವನ್ನು ಪರಿಹರಿಸು. ಎಲೈ ಪ್ರಭುವೇ, ಮೃದುವಾದ ಸತ್ಯವಚನದಿಂದ 
ಅವರನ್ನು ಸಮಾಧಾನಗೊಳಿಸು ಎಂದು ಹೇಳಿದನು. 


ಸಂಜಯಃ 
ತತೋರರ್ಜುನಗೃಹಂ ಗತ್ವಾ ವಾಸುದೇವಃ ಸುದುರ್ಮನಾಃ । 
ಭಗಿನೀಂ ಶೋಕಸಂತಪ್ತಾಮಾಶ್ವಾಸಯತ ದುಃಖತಾಮ್‌ I ೧೧ ॥ 


ಸಂಜಯ- ಅನಂತರ ವಾಸುದೇವನು ಬಹಳ ಬೇಸರಗೊಂಡ ಮನಸ್ಸಿನಿಂದ 
ಅರ್ಜುನನ ಮನೆಗೆ ಹೋಗಿ ಶೋಕ ಸಂತಪ್ಪಳಾಗಿ, ದುಃಖಿತಳಾಗಿದ್ದ ತನ್ನ ತಂಗಿಯನ್ನು 
ಸಮಾಧಾನಗೊಳಿಸಿದನು. 


ವಾರ್ಷ್ಗೇಯಿ ಶೋಕಂ ಮಾ ಕಾರ್ಷೀಃ ಕುಮಾರಂ ಪ್ರತಿ ಸಸ್ನುಷಾ । 
ಸರ್ವೇಷಾಂ ಪ್ರಾಣಿನಾಂ ಭೀರು ನಿಷ್ಕೈಷಾ ಕಾಲನಿರ್ಮಿತಾ ॥ ೧೨ ॥ 


ಎಲೌ ವಾರ್ಷೇಯಿಯೇ, ಸೊಸೆಯಿಂದ ಸಹಿತಳಾದ ನೀನು ಕುಮಾರನ 
ವಿಷಯದಲ್ಲಿ ಶೋಕಪಡಬೇಡ. ಎಲೌ ಭೀರುವೇ, ಎಲ್ಲಪ್ರಾಣಿಗಳಿಗೂ ಇಂತಹ 
ಒಂದು ಅವಸಾನವು ಕಾಲನಿರ್ಮಿತವಾದುದು. 


ಕುಲೇ ಜಾತಸ್ಯ ವೀರಸ್ಯ ಕ್ಷತ್ರಿಯಸ್ಯ ವಿಶೇಷತಃ । 
ಸದೃಶಂ ಮರಣಂ ಹ್ಯೇತತ್‌ ತವ ಪುತ್ರಸ್ಯ ಮಾ ಶುಚಃ 11 ೧೩ 1 


ನಿನ್ನಪುತ್ರನ ಮರಣವು ಸತ್ಕುಲದಲ್ಲಿ ಅದರಲ್ಲೂವಿಶೇಷವಾಗಿ ಕ್ಷತ್ರಿಯ ಕುಲದಲ್ಲಿ 
ಪ್ರಸೂತನಾದ ವೀರನಿಗೆ ಉಚಿತವಾದುದು. ಶೋಕಪಡಬೇಡ. 

ದಿಷ್ಟ್ಯಾ ಮಹಾರಥೋ ವೀರಃ ಪಿತುಸ್ತುಲ್ಯಪರಾಕ್ರಮಃ । 

ಕ್ಷಾತ್ರೇಣ ವಿಧಿನಾ ಪ್ರಾಪ್ತೋ ವೀರಾಭಿಲಷಿತಾಂ ಗತಿಮ್‌ I ೧೪ 1 

ದೇವರ ದಯದಿಂದ ನಿನ್ನ ಪುತ್ರನು ವೀರನೂ, ಮಹಾರಥನೂ, ತಂದೆಗೆ 
ಸದೃಶವಾದ ಪರಾಕ್ರಮವುಳ್ಳವನೂ ಆಗಿ, ಕೃತ್ರಿಯ ಸಂಪ್ರದಾಯದಂತೆ ವೀರರು 
ಬಯಸುವ ಗತಿಯನ್ನುಹೊಂದಿದ್ದಾನೆ. 


-56- ಮಹಾಭಾರತ ದ್ರೋಣಪರ್ವ 


ಜಿತ್ವಾ ಚ ಬಹುಶಃ ಶತ್ರೂನ್‌ ಪ್ರೇಷಯಿತ್ವಾ ಚ ಮೃತ್ಯವೇ । 
ಗತಃ ಪುಣ್ಯಕೃತಾಂ ಲೋಕಾನ್‌ ಸರ್ವಕಾಮದುಹೋತಕ್ಷಯಾನ್‌ ॥೧೫॥ 


ಅನೇಕ ಶತ್ರುಗಳನ್ನುಗೆದ್ದು ಅವರನ್ನು ಯಮಲೋಕಕ್ಕೆ ಕಳುಹಿಸಿ, ಪುಣ್ಯವಂತರು 
ಪಡೆಯುವ ಸರ್ವಕಾಮ ಪರಿಪೂರ್ಣವಾದ ಅಕ್ಷಯಲೋಕಗಳನ್ನು ಹೊಂದಿದ್ದಾನೆ. 


ತಪಸಾ ಬ್ರಹ್ಮಚರ್ಯೇಣ ಪ್ರಜ್ಞಯಾ ಚ ಶ್ರುತೇನ ಚ । 
ಸಂತೋ ಯಾಂ ಗತಿಮಿಚ್ಛಂತಿ ಪ್ರಾಪ್ತಸ್ತಾಂ ತವ ಪುತ್ರಕಃ I ೧೬ ॥ 


ತಪಸಿನಿಂದಲೂ, ಬ್ರಹ್ಮಚರ್ಯದಿಂದಲೂ, ಪ್ರಜ್ಞೆಯಿಂದಲೂ, ವಿದ್ಯೆಯಿಂದಲೂ 
ಸಜ್ಜನರು ಯಾವ ಗತಿಯನ್ನುಪಡೆಯಲು ಬಯಸುತ್ತಾರೆಯೋ ನಿನ್ನ ಚಿಕ್ಕ ವಯಸ್ಸಿನ 
ಮಗನು ಅಂತಹ ಗತಿಯನ್ನು ಹೊಂದಿದ್ದಾನೆ. 


ವೀರಸೂರ್ವೀರಪತ್ನೀ ತ್ವಂ ವೀರಶ್ನಶುರಬಾಂಧವಾ । 
ಮಾ ಶುಚಸ್ತನಯಂ ಭದ್ರೇ ಗತಃ ಸ ಪರಮಾಂ ಗತಿಮ್‌ 1 ೧೭॥ 


ನೀನು ವೀರಪುತ್ರನನ್ನುಪಡೆದವಳು. ವೀರನ ಪತ್ನಿ. ವೀರರಾದ ಮಾವಂದಿರನ್ನು 
ಮತ್ತು ಬಂಧುಗಳನ್ನುಹೊಂದಿದವಳು. ಎಲೌ ಮಂಗಳಸ್ವರೂಪಳಾದವಳೇ, ಮಗನನ್ನು 
ಕುರಿತು ಶೋಕಪಡಬೇಡ, ಅವನು ಶ್ರೇಷ್ಠವಾದ ಗತಿಯನ್ನು ಹೊಂದಿದ್ದಾನೆ. 


ಸ್ವಾದ್ಯಾಯಯುಕ್ತಂ ಬ್ರಾಹ್ಮಣೀ ಯಾಚಿತಾರಂ 
ಗೌರ್ವೋಢಾರಂ ಶೀಘ್ರಗಂತಾರಮಶ್ಚಾ । 
ದಾಸಂ ಶೂದ್ರಾ ಕರ್ಮಕರಂ ತು ವೈಶ್ಯಾ 
ಶೂರಂ ಸೂತೇ ತ್ವದ್ಧಿಧಾ ರಾಜಪುತ್ರೀ wu ೧೮ ॥ 


ಬ್ರಾಹ್ಮಣ ವನಿತೆಯು ಭಿಕ್ಷೆಯಿಂದ ಜೀವನ ಮಾಡುವ ಸ್ವಾಧ್ಯಾಯಶೀಲ ಮಗನನ್ನು 
ಪ್ರಸವಿಸುತ್ತಾಳೆ. ಗೋವು ಭಾರವನ್ನು ಹೊರುವ ಕರುವನ್ನೂ, ಅಶ್ಪವು ಶೀಘ್ರವಾಗಿ 
ನಡೆಯುವ ಮರಿಯನ್ನೂ, ಶೂದ್ರಳು ಸೇವೆ ಮಾಡುವ ದಾಸನನ್ನೂ, ವೈಶ್ಯರು ಕರ್ಮ 


ಕುಶಲನಾದ ಪುತ್ರನನ್ನೂಪಡೆಯುತ್ತಾಳೆ. ನಿನ್ನಂತಹ ರಾಜಕುಮಾರಿಯು ಶೂರನನ್ನು 
ಪ್ರಸವಿಸುತ್ತಾಳೆ. 


ಪ್ರತಿಜಾಪರ್ವ -57- 
ಇ 


ಧ್ರುವಂ ಪ್ರಾಪ್ಟ್ಯತ್ಯಸೌ ಪಾಪಃ ಸೈಂಧವೋ ಬಾಲಘಾತಕಃ । 
ಅಸ್ಯಾವಲೇಪಸ್ಯ ತು ಫಲಂ ಸಸುಹೃದ್ಧಣಬಾಂಧವ: | ೧೯ ॥ 


ಬಾಲಘಾತಕನಾದ, ಪಾಪಿಯಾದ ಸೈಂಧವನು ತನ್ನ ಸುಹೃದ್ಗಣ, ಬಾಂಧವರ 
ಜೊತೆಯಲ್ಲಿ ಇಂತಹ ದುಷ್ಕಾರ್ಯಕ್ಕೆ ಯೋಗ್ಯವಾದ ಫಲವನ್ನು ಖಂಡಿತವಾಗಿ 
ಹೊಂದುವನು. 


ಅಸ್ಯಾಂ ನಿಶಾಯಾಂ ವ್ಯಷ್ಠಾಯಾಂ ನಿರ್ದಯಃ ಪಾಪಕರ್ಮಕೃತ್‌ | 
ಮೋಕ್ಷ್ಯತೇ ನ ಹಿ ಪಾರ್ಥಸ್ಯ ಪ್ರವಿಷ್ಟೋ5ಪ್ಯಮರಾವತೀಮ್‌ ॥ ೨೦ ॥ 


ಈ ರಾತ್ರಿಯು ಕಳೆದ ಮೇಲೆ ನಿರ್ದಯನೂ, ಪಾಪಕರ್ಮವನ್ನು ಮಾಡಿದವನೂ 
ಆದ ಸೈಂಧವನು ಅಮರಾವತಿಯನ್ನೇ ಹೊಕ್ಕರೂ ಅರ್ಜುನನ ಬಾಣಗಳಿಂದ 
ತಪ್ಪಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ 2 

ಶ್ರ; ಶಿರಃ ಪಾದಮೂಲಂ ತೇ ಸೈಂಧವಸ್ಯಾಹೃತಂ ಧ್ರುವಮ್‌ । 

ಪದ್ಭಾ 1೨ ಪ್ರಮಢಿತಾಸಿ ತ್ವಂ ವಿಶೋಕಾ ಭವ ಮಾ ರುದಃ ॥ ೨೧ ॥ 


ನಾಳೆಯ ದಿವಸ ನಿನ್ನ ಪಾದಮೂಲಕ್ಕೆ ತಂದೊಪ್ಪಿಸುವ ಸೈಂಧವನ ಶಿರಸ್ಸನ್ನು ನೀನು 
ಪಾದದಿಂದ ಮರ್ದಿಸುವಿ. ಶೋಕವನ್ನು ಬಿಡು, ಅಳಬೇಡ. 


ಕ್ಷತ್ರಧರ್ಮಂ ಪುರಸ್ಕೃತ್ಯ ಗತಃ ಶೂರಃ ಸತಾಂ ಗತಿಮ್‌ ॥ 
ವಯಂಚ ಪ್ರಾಪ್ನುಯಾಮೇಹ ಯೇ ಚಾನ್ಯೇ ಶಸ್ತ್ರಚೀವಿನ: 11 ೨೨ 1 


ನಾವು ಮತ್ತು ಉಳಿದ ಶಸ್ತ್ರಜೀವಿಗಳು ಯಾವ ಸದ್ಗತಿಯನ್ನು ಪಡೆಯುವೆವೋ 
ಅಂತಹ ಸದ್ಗತಿಯನ್ನು ಕ್ಷತ್ರಿಯ ಧರ್ಮವನ್ನು ಅನುಸರಿಸಿದ, ಶೂರನಾದ ನಿನ್ನಪುತ್ರನು 
ಪಡೆದಿದ್ದಾನೆ. 

ವ್ಯೂಢೋರಸ್ಕೋ ಮಹಾಬಾಹುರನಿವರ್ತೀ ರಿಪುಪ್ರಣುತ್‌ । 

ಗತಸ್ತವ ವರಾರೋಹೇ ಪುತ್ರಃ ಸ್ವರ್ಗಂ ಜಹಿ ಜರಮ್‌ ml ೨೩ ॥॥ 


ಎಲೌ ಸುಂದರಿಯೇ, ವಿಸ್ತಾರವಾದ ವಕ್ಚಸ್‌ಸ್ಕಲವನ್ನು ಹೊಂದಿ, 


ಮಹಾಬಾಹುವಾದ ನಿನ್ನ ಪುತ್ರನು ಯುದ್ಧದಿಂದ ಹಿಮ್ಮಟ್ಟದೆ, ಶತ್ರುಗಳನ್ನುಮರ್ದಿಸಿ 
ಸರ್ಗಕ್ಕೆ ಹೋಗಿದ್ದಾನೆ. ನಿನ್ನ ಮನಸ್ಸಿನ ತಾಪವನ್ನು ಬಿಡು. 


-58- ಮಹಾಭಾರತ ದ್ರೋಣಪರ್ವ 


ಅನುಜಾತಃ ಪಿತುಃ ಪಕ್ಷಂ ಮಾತೃಪಕ್ಷಂ ಚ ವೀರ್ಯವಾನ್‌ । 
ಸಹಸ್ರಶೋ ರಿಪೂನ್‌ ಹತ್ವಾ ಹತಃ ಶೂರೋ ಮಹಾರಥಃ ॥ ೨೪ ॥ 


ಪರಾಕ್ರಮಶಾಲಿಯಾದ ಅವನು ತಂದೆಯ ವಂಶಕ್ಕೆ ಮತ್ತು ತಾಯಿಯ ವಂಶಕ್ಕೆ 
ಅನುಗುಣವಾಗಿ ಜನಿಸಿ, ಮಹಾರಥನಾಗಿ, ಸಹಸ್ರಾರು ಶತ್ರುಗಳನ್ನು ಕೊಂದು 
ಶೂರನಾಗಿ ತಾನೂ ಹತನಾಗಿದ್ದಾನೆ. 


ಆಶ್ವಾಸಯ ಸ್ನುಷಾಂ ದೀನಾಂ ಮಾ ಶುಚಃ ಕ್ಷತ್ರಿಯಾ ಹ್ಯಸಿ 1 

ಶಃ ಪ್ರಿಯಂ ಸುಮಹಚ್ಚುತ್ತಾ ವಿಶೋಕಾ ಭವಿತಾಸಿ ಹಿ I ೨೫ ॥ 
ವ ಲ್ರ ಬ 

ದೀನಳಾಗಿರುವ ಸೊಸೆಯಾದ ಉತ್ತರೆಯನ್ನು ಸಮಾಧಾನ ಮಾಡು. ಶೋಕ 


ಪಡಬೇಡ. ನೀನು ಕೃತ್ರಿಯಳಾಗಿದ್ದೀಯಷ್ಟೆ? ನಾಳೆಯ ದಿವಸ ನೀನು ದೊಡ್ಡಪ್ರಿಯ 
ವಾರ್ತೆಯನ್ನುಕೇಳಿ ಶೋಕರಹಿತಳಾಗುವಿ. 


ಯತ್‌ ಪಾರ್ಥೇನ ಪ್ರತಿಜ್ಞಾತಂ ತತ್‌ ತಥಾ ನ ತದನ್ಯಥಾ । 
ಚಿಕೀರ್ಷಿತಂ ಹಿ ತೇ ಭರ್ತುರ್ನ ಭವೇಜ್ಞಾತು ನಿಷ್ಟಬಮ್‌ || ೨೬ ॥ 
ಅರ್ಜುನನು ಏನು ಪ್ರತಿಜ್ಞೆ ಮಾಡಿದ್ದಾನೆಯೋ ಅದು ಹಾಗೆಯೇ ಆಗುತ್ತದೆ. 
ಬೇರೆ ರೀತಿ ಆಗುವುದಿಲ್ಲ. ನಿನ್ನಪತಿಯ ಉದ್ದೇಶವು ಎಂದೂ ವ್ಯರ್ಥವಾಗುವುದಿಲ್ಲ. 

ಯದಿ ಸಮನುಜಪನ್ನಗಾಃ ಪಿಶಾಚಾ 

ರಜನಿಚರಾಃ ಸಗಣಾಃ ಸುರಾಸುರಾಶ್ಚ । 
ರಣಗತಮಭಿಯಾಂತಿ ಸಿಂಧುರಾಜಂ 

ನ ಸ ಭವಿತಾ ಸಹ ತೈರಪಿ ಪ್ರಭಾತೇ u ೨೭ 1 


ನಾಳೆಯ ದಿವಸ ಮನುಷ್ಯ-ಸರ್ಪ-ಪಿಶಾಚಿಗಳೂ, ಗಣಸಹಿತರಾದ ರಾಕ್ಷಸರೂ, 
ಸುರಾಸುರರೂ, ಯುದ್ಧಗತನಾದ ಸೈಂಧವನ ಜೊತೆಯಲ್ಲಿ ಅವನ ಸಹಾಯಕ್ಕೆ ಬಂದರೂ 
ಅವರ ಜೊತೆಯಲ್ಲಿ ಅವನೂ ಸಹ ಉಳಿಯುವುದಿಲ್ಲ. 
॥ ಇತಿ ಶ್ರೀಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ದ್ರೋಣಪರ್ವಣಿ ದ್ವಿಪಪ್ರತಿತಮೋಧ್ಯಾಯಃ ॥ 
॥ ಪ್ರತಿಜ್ಞಾಪರ್ವಣಿ ಚತುರ್ಥೋಸ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ದ್ರೋಣಪರ್ವದಲ್ಲಿ ಎಪ್ಪತ್ತೆರಡನೆಯ ಅಧ್ಯಾಯ ಮುಗಿಯಿತು. 
Xk 


ಪ್ರತಿಜ್ಞಾಪರ್ವ -59- 


ಎಪ್ಪತ್ಮೂರನೆಯ ಅಧ್ಯಾಯ 
ಕೃಷ್ಣನ ಮಾತುಗಳನ್ನು ಕೇಳಿ ಸುಭದ್ರೆಯ ವಿಲಾಪ. ಕೃಷ್ಣನ ಸಮಾಧಾನ. 
ರಾತ್ರಿಯಲ್ಲಿ ಅರ್ಜುನನಿಂದ ಶಿವಪೂಜೆ, ಕೃಷ್ಣ-ದಾರುಕರ ಸಂಭಾಷಣೆ. 
ಸಂಜಯಃ 
ಏತಚ್ಛುತ್ನಾ ವಚಸ್ತಸ್ಯ ಕೇಶವಸ್ಯ ಮಹಾತ್ನನಃ । 
ಭ್ರ ವ ಸ ೪ [2 
ಸುಭದ್ರಾ ಪುತ್ರಶೋಕಾರ್ತಾ ವಿಲಲಾಪ ಸುದುಃಖತಾ 1 Ou 


ಸಂಜಯ- ಮಹಾತ್ಮನಾದ ಆ ಕೇಶವನ ಈ ಮಾತುಗಳನ್ನು ಕೇಳಿ, ಪುತ್ರ 
ಶೋಕಾರ್ತಳಾದ ಸುಭದ್ರೆಯು ಬಹಳ ದುಃಖದಿಂದ ವಿಲಾಪವನ್ನು ಮಾಡಿದಳು. 


ಹಾ ಪುತ್ರ ಮಮ ಮಂದಾಯಾಃ ಕಥಂ ಸಂಯುಗಮೇಯಿವಾನ್‌ ।ಟ 

ನಿಧನಂ ಪ್ರಾಪ್ತವಾಂಸ್ತಾತ ಪಿತುಸ್ತುಲ್ಯಪರಾಕ್ರಮಃ || ೨ ॥ 

ಅಯ್ಯೋ ಮಂದಭಾಗ್ಯಳಾದ ನನ್ನ ಪುತ್ರನೇ, ಪ್ರೀತಿಪಾತ್ರನೇ, ತಂದೆಗೆ 
ಸಮಾನವಾದ ಪರಾಕ್ರಮವುಳ್ಳವನೇ, ಯುದ್ಧಕ್ಕೆ ಹೋಗಿ ನೀನು ಹೇಗೆ ಮರಣವನ್ನು 
ಹೊಂದಿದೆ? 


ಕಥಮಿಂದೀವರಶ್ಯಾಮಂ ಸುದಂಷ್ಟಂ ಚಾರುಲೋಚನಮ್‌ । 
ಮುಖಂತೇ ದೃಶ್ಯತೇ ವತ್ತ ಕುಂಠಿತಂ ರಣರೇಣುನಾ 11 ೩ ॥ 


ಇಂದೀವರದಂತೆ (ನೀಲಕಮಲ) ಶ್ಯಾಮವರ್ಣದಿಂದ ಕೂಡಿದ, 
ಮನೋಹರವಾದ ದಂತಗಳನ್ನು ಮತ್ತು ಕಣ್ಣುಗಳನ್ನು ಹೊಂದಿದ ನಿನ್ನ ಮುಖವು ಎಲೈ 
ವತ್ತನೇ, ರಣರಂಗದ ಧೂಳಿನಿಂದ ಆವೃತವಾಗಿ ಹೇಗೆ ಕಾಣುತ್ತದೆ? 

ನೂನಂ ಶೂರಂ ನಿಪತಿತಂ ತ್ವಾಂ ಪಶ್ಯಂತ್ಯನಿವರ್ತಿನಮ್‌ | 

ಸುಶಿರೋಗ್ರೀವಬಾಹ್ನಂಸಂ ವ್ಯೂಢೋರಸ್ಕಂ ತನೂದರಮ್‌ 1೪ 


ಚಾರೂಪಚಿತಸರ್ವಾಂಗಂ ಸ್ಪಕ್ಷಂ ಶಸ್ತಕ್ರತಾಚಿತಮ್‌ । 
ಭೂತಾನಿ ತ್ವಾಂ ನಿರೀಕ್ಷಂತೇ ಭೂಮೌ ಚಂದ್ರಮಿವೋದಿತಮ್‌ ॥ ೫ ॥ 


-60- ಮಹಾಭಾರತ ದ್ರೋಣಪರ್ವ 


ಶೂರನೇ, ವಿಸ್ತಾರವಾದ ವಕ್ಕಸುಳ್ಳವನೂ, ಕೃಶವಾದ ಉದರವುಳ್ಳವನೂ, ಒಳ್ಳೆಯ 
ಶಿರಸ್ಸು, ಕತ್ತು, ಬಾಹು ಮತ್ತು ಭುಜವುಳ್ಳವನೂ, ಚೆನ್ನಾಗಿ ಬೆಳೆದ ಸರ್ವಾವಯವ- 
ಗಳುಳ್ಳವನೂ, ಒಳ್ಳೆಯ ನೇತ್ರವುಳವನೂ ಆದ ನೀನು ಶಸ್ತ್ರದಿಂದ ಉಂಟಾದ 
ಗಾಯಗಳಿಂದ ತುಂಬಿದವನಾಗಿ ಉದಯಿಸಿದ ಚಂದ್ರನು ಭೂಮಿಯ ಮೇಲೆ ಬಿದ್ದಂತೆ 
ಬಿದ್ದಿರುವುದನ್ನು ಭೂತಗಳು ನೋಡುತ್ತವೆ. 


ಶಯನೀಯಂ ಪುರಾ ಯಸ್ಯ ಸರ್ಧ್ಯಾಸ್ತರಣಸಂವೃತಮ್‌ ।ಟ 
ಭೂಮಾವದ್ಯ ಕಥಂ ಶೇಷೇ ವಿಪ್ರವಿದ್ಧು ಸುಖೋಚಿತಃ WEN 


ಯಾವನ ಹಾಸಿಗೆಯ ಹಿಂದೆ ಒಳ್ಳೆಯ ಹೊದಿಕೆಗಳಿಂದ ಕೂಡಿದ್ದಿತೋ ಅಂತಹ 


ಸುಖೋಚಿತನಾದ ನೀನು ಈ ದಿನ ಭೂಮಿಯ ಮೇಲೆ ಎಸೆಯಲ್ಲಟ್ಟು ಹೇಗೆ 
ಮಲಗಿದ್ದೀಯೆ? 


ಯೋಕನ್ವಾಸ್ಯತ್‌ ಪುರಾ ವೀರೋ ವರಸ್ವೀಭಿರ್ಮಹಾಭುಜಃ 1 
ಕಥಮನ್ನಾಸೃಸೇ ಸೋತದ್ಯ ಶಿವಾಭಿಃ ಪತಿತೋ ಮೃಧೇ 11 ೭ I 


ಮಹಾಭುಜನಾದ, ವೀರನಾದ ನಿನ್ನನ್ನು ಹಿಂದೆ ಶಯನದಲ್ಲಿಸುಂದರಿ ಸ್ಟ್ರೀಯರು 


ಉಪಾಸನೆ ಮಾಡುತ್ತಿದ್ದರು. ಅಂತಹ ನೀನು ನೆಲದ ಮೇಲೆ ಬಿದ್ದುನರಿಗಳಿಂದ ಹೇಗೆ 
ಸುತ್ತುವರಿಯಲ್ಪಟ್ಟಿದ್ದೀಯೆ? 


Ka) 


ಯಃ ಸ್ತೂಯಸೇ ಪುರಾ ಹೃಷ್ಟೆ ಠಃ ಸೂತಮಾಗಧವಂದಿಭಿಃ । 
ಸೋತದ್ಯ ಕ್ರವ್ಯಾದ್ಥಣೈರ್ಫೋರೈರ್ವಿನದದ್ದಿರುಪಾಸ್ಯಸೇ nS I 


ಯಾವ ನಿನ್ನನ್ನು ಹಿಂದೆ ಸೂತ-ಮಾಗಧ-ವಂದಿಗಳು ಸಂತೋಷದಿಂದ ಸ್ತೋತ್ರ 
ಮಾಡುತ್ತಿದ್ದರೋ ಅಂತಹ ನೀನು ಈ ದಿನ ನಿನ್ನಸುತ್ತಲೂ ನಿಂತಿರುವ ಘೋರವಾದ 
ಮಾಂಸಾಹಾರಿ ಪ್ರಾಣಿಗಳ ಗಣದಿಂದ ಕಿರುಚಲ್ಪಡುತ್ತಿದ್ದೀಯೆ. 


ಪಾಂಡವೇಷು ಚ ನಾಥೇಷು ವೃಷ್ಠಿವೀರೇಷು ಚಾಭಿಭೋ ಟ 
ಪಾಂಚಾಲೇಷು ಚ ವೀರೇಷು ಹತಃ ಕೇನಾಸ್ಯನಾಥವತ್‌ । 
ಯತ್ರ ತ್ಹಂ ಕೇಶವೇ ನಾಥೇ ಸತ್ಯನಾಥೋ ಯಥಾ ಹತಃ mel 


ಪ್ರತಿಜ್ಞಾಪರ್ವ -61- 
ಇ 


ಎಲೈ ಶತ್ರುಜಯಶೀಲನೇ, ಪಾಂಡವರು, ವೃಷ್ಟಿವೀರರು, ಪಾಂಚಾಲ ವೀರರು 
ನಾಥರಾಗಿರುವಾಗ, ಕೇಶವನು ನಾಥನಾಗಿರುವಾಗ, ಅನಾಥನಂತೆ ಹೇಗೆ 
ಹತನಾಗಿದ್ದೀಯೆ? 


ಅತ್ಛಪ್ತದರ್ಶನಾ ಪುತ್ರ ದರ್ಶನಸ್ಯ ತವಾನಘ । 
ಮಂದಭಾಗ್ಯಾ ಗಮಿಷ್ಯಾಮಿ ವ್ಯಕ್ತಮದ್ಯ ಯಮಕ್ಷಯಮ್‌ (॥।೧೦ ॥ 


ಪುತ್ರನೇ, ಅನಘನೇ, ನಿನ್ನ ದರ್ಶನದಿಂದ ನನಗೆ ತೃಪ್ತಿಯೇ ಆಗಿಲ್ಲ. 
ಮಂದಭಾಗ್ಯಳಾದ ನಾನೂ ಈ ದಿನ ಯಮಪಟ್ಟಣಕ್ಕೆ ಹೋಗುವೆನು. 


ವಿಶಾಲಾಕ್ಷಂ ಸುಕೇಶಾಂತಂ ಚಾರುಹಾಸಂ ಸುಗಂಧಿ ಚ । 
ತವ ಪುತ್ರ ಕದಾ ವಕ್ತು ಭೂಯೋ ದ್ರಕ್ಷಾಮಿ ನಿರ್ವಣಮ್‌ ॥ ೧೧ ॥ 


ಎ 
ವಿಶಾಲವಾದ ಕಣ್ಣುಳ್ಳ ಒಳ್ಳೆಯ ಬೈತಲೆಯುಳ್ಳ , ಸುಂದರವಾದ ಮುಗುಳ್ನಗೆಯುಳ್ಳ ಲ 
ಒಳ್ಳೆಯ ಗಂಧವುಳ್ಳ , ವ್ರಣರಹಿತವಾದ ನಿನ್ನ ಮುಖವನ್ನು ಎಲ್ಫೆ ಪುತ್ರನೇ, ನಾನು 
ಇನ್ನೊಮ್ಮೆ ಯಾವಾಗ ನೋಡುವೆನು? 


ಧಿಗ್‌ ಬಲಂ ಭೀಮಸೇನಸ್ಯ ಧಿಕ್‌ ಪಾರ್ಥಸ್ಯ ಧನುಷ್ಯತಃ | 
ಧಿಗ್‌ ಬಲಂ ವೃಷ್ಟಿವೀರಾಣಾಂ ಪಾಂಚಾಲಾನಾಂ ಚ ಧಿಗ್‌ ಬಲಮ್‌ ॥ 


ಧಿಕ್‌ ಕೇಕಯಾಂಸ್ತಥಾ ಮತ್ಸ್ಯಾನ್‌ ಚೇದಿಪಾಂಡವಸ್ಫಂಜಯಾನ್‌ । 
ಯೇ ತ್ಹಾಂ ರಣಗತಂ ವೀರಂ ನಾರಕ್ಷನ್‌ ವಿನಿಪಾತಿತಮ್‌ Hu ೧೩ I 


ರಣರಂಗಗತನಾದ ನಿನ್ನನ್ನು ನಿನ್ನನಿಪಾತವು ಉಂಟಾದರೆ ರಕ್ಷಿಸದ ಭೀಮಸೇನನ 
ಬಲಕ್ಕೆ ಧಿಕ್ಕಾರವಿರಲಿ. ಧನುರ್ಧಾರಿಯಾದ ಅರ್ಜುನನ ಬಲಕ್ಕೆ ಧಿಕ್ಕಾರವಿರಲಿ. 
ವೃಷ್ಟಿವೀರರ ಬಲಕ್ಕೆ ಧಿಕ್ಕಾರವಿರಲಿ. ಪಾಂಚಾಲರಿಗೆ ಧಿಕ್ಕಾರವಿರಲಿ. ಕೇಕಯರಿಗೆ, 
ಮತ್ತ್ಯರಿಗೆ, ಚೇದಿಗಳಿಗೆ, ಪಾಂಡವರಿಗೆ ಮತ್ತು ಸ್ಫಂಜಯರಿಗೆ ಧಿಕ್ಕಾರವಿರಲಿ. 


ಸಪ್ರೀಯಂ ವಾಸುದೇವಸ್ಯ ಗೃಧ್ರಾಸ್ತಂ ಪರ್ಯುಪಾಸತೇ | 
ಕಥಂ ತ್ವಾಂತಿರಥಂ ವೀರಂ ಪಶ್ಯಾಮ್ಯದ್ಯ ನಿಪಾತಿತಮ್‌ 11 ೧೪ ॥ 


-62- ಮಹಾಭಾರತ ದ್ರೋಣಪರ್ವ 


ವಾಸುದೇವನ ಸೋದರಳಿಯನನ್ನು ಈ ದಿನ ಹದ್ದುಗಳು ಸುತ್ತುವರಿದಿವೆ. 


ಅತಿರಥನೂ, ವೀರನೂ ಆದ ಅವನು ಬಿದ್ದಿರುವುದನ್ನು ನಾನು ಈ ದಿನ ಹೇಗೆ 
ನೋಡಲಿ? 


ಅದ್ಯ ಪಶ್ಯಾಮಿ ಪೃಥಿವೀಂ ಶೂನ್ಯಾಮಿವ ಗತತ್ತಿಷಮ್‌ | 
ಅಭಿಮನ್ಯುಮಪಶ್ಶಂತೀ ಶೋಕವ್ಯಾಕುಲಲೋಚನಾ 11 ೧೫ 1 


ಅಭಿಮನ್ಯುವನ್ನು ಕಾಣದೆ ಶೋಕದಿಂದ ತುಂಬಿದ ಕಣ್ಣುಳ್ಳ ನನಗೆ ಈ ದಿನ 
ಭೂಮಿಯು ಕಾಂತಿಹೀನವಾಗಿ ಶೂನ್ಯವಾದಂತೆ ಕಾಣುತ್ತಿದೆ. 


ಸಾಕ್ಷಾನ್ಯಘವತಃ ಪೌತ್ರಂ ಪುತ್ರಂ ಗಾಂಡೀವಧನ್ನನ: । 

ಸಪ್ರೀಯಂ ವಾಸುದೇವಸ್ಯ ತಂ ಗೃಧ್ರಾಃ ಪರ್ಯುಪಾಸತೇ 1 ೧೬॥ 

ಇಂದ್ರನ ಸಾಕ್ಟಾತ್‌ ಮೊಮ್ಮಗನನ್ನು, ಗಾಂಡೀವಧಾರಿಯಾದ ಅರ್ಜುನನ 
ಮಗನನ್ನು, ಕೃಷ್ಣನ ಸೋದರಳಿಯನನ್ನು ಹದ್ದುಗಳು ಸುತ್ತುವರಿದಿವೆ! 

ಹಾ ದೃಷ್ಟೋ ವೀರ ನಷ್ಟಶ್ಚ ರಮ್ಯಸ್ಟಪ್ಪ ಇವಾಸಿ ಮೇ । 

ಅಹೋ ಹ್ಯನಿತ್ಯಂ ಮಾನುಷ್ಯಂ ಜಲಬುದ್ಧುದವಚ್ಚಲಮ್‌ :॥ ೧೭ ॥ 

ಅಯ್ಯೋ ಪುತ್ರನೇ, ಸ್ವಲ್ಪಕಾಲ ನಿನ್ನನ್ನು ನೋಡಿ ಕಳೆದುಕೊಂಡ ಮೇಲೆ ಈಗ 
ನೀನು ನಷ್ಟವಾದ ಸುಂದರವಾದ ಸ್ವಪ್ತದಂತೆ ತೋರುತ್ತಿದ್ದೀಯೆ. ಅಯ್ಯೋ ಮನುಷ್ಯ 
ಜೀವನವು ನೀರಿನ ಗುಳ್ಳೆಯಂತೆ ಅನಿತ್ಯವಾದುದು ಮತ್ತು ಚಂಚಲವಾದುದು! 


ಇಮಾಂ ತೇ ತರುಣೀಂ ಭಾರ್ಯಾಂ ಪುತ್ರಾಧಿಭಿರಭಿಪುತಾಮ್‌ । 
ಉತ್ತರಾಮುತ್ತಮಾಂ ಜಾತ್ಯಾ ಸುಶೀಲಾಂ ಪ್ರಿಯಭಾಷಿಣೀಮ್‌ ॥ ೧೮ ॥ 
ಶನಕೈ: ಪರಿರಭೈನಾಂ ಸ್ಟುಹಾಂ ಮಮ ಯಶಸ್ವಿನೀಮ್‌ । 

ಸುಕುಮಾರೀಂ ವಿಶಾಲಾಕ್ಷೀಂ ಪೂರ್ಣಚಂದ್ರನಿಭಾನನಾಮ್‌ ॥ ೧೯ 1 
ಬಾಲಪಲ್ಲವತನ್ನಂಗೀಂ ಮತ್ತಮಾತಂಗಗಾಮಿನೀಮ್‌ । 
ಬಿಂಬಾಧರೋಷ್ಠೀಮಬಲಾಮಭಿಮನ್ಯೋ ಪ್ರಹರ್ಷಯ 11 ೨೦ | 


ಪ್ರತಿಜ್ಞಾಪರ್ವ -63- 


ಈ ನಿನ್ನಭಾರ್ಯೆಯೂ, ತರುಣಿಯೂ, ಉದರದಲ್ಲಿರುವ ಗರ್ಭದ ಚಿಂತೆಯಿಂದ 
ಕೂಡಿದವಳೂ, ಶ್ರೇಷ್ಠಳಾದವಳೂ, ಸ್ವಾಭಾವಿಕವಾಗಿಯೇ ಸುಶೀಲಳಾದವಳೂ, 
ಪ್ರಿಯಭಾಷಿಣಿಯಾದವಳೂ, ಕೀರ್ತಿವಂತಳೂ, ಸುಕುಮಾರಿಯೂ, ವಿಶಾಲಾಕ್ಟಿಯೂ, 
ಪೂರ್ಣಚಂದ್ರನಂತಹ ಮುಖವುಳ್ಳವಳೂ, ಎಳೆಯ ಚಿಗುರಿನಂತೆ ಕೋಮಲವಾದ 
ಶರೀರವುಳ್ಳವಳೂ, ಮದಗಜದ ನಡಿಗೆಯನ್ನು ಹೊಂದಿದವಳೂ, ಬಿಂಬಾಧರೆಯೂ, 
ಅಬಲೆಯೂ ಆದ ಉತ್ತರೆಯನ್ನು ಎಲೈ ಅಭಿಮನ್ಯುವೇ, ಮೆಲ್ಲನೆ ಆಲಿಂಗಿಸಿ 
ಸಂತೋಷಗೊಳಿಸು. 


ತ್ವಯಾ ವಿನಾ ಕಥಂ ಪುತ್ರ ಜೀರ್ಣಾಂ ಪತಿತಮಾನಸಾಮ್‌ । 
ಇಮಾಂ ಸಂಧಾರಯಿಷ್ಯಾಮಿ ವಿವತ್ನಾಮಿವ ಧೇನುಕಾಮ್‌ ॥ ೨೧ ॥ 


ಎಲೈ ಪುತ್ರನೇ, ವತ್ಸವನ್ನು ಕಳೆದುಕೊಂಡ ಧೇನುವಂತಿರುವ ನಾನು ನೀನಿಲ್ಲದೆ 
ಬಸವಳಿದು, ಮನೋಗ್ಗಾನಿಗೆ ಒಳಗಾದ ಇವಳನ್ನು ಹೇಗೆ ಪೋಷಿಸುವೆನು? 


ಅಹೋ ಹ್ಯಕಾಲೇ ಪ್ರಸ್ಥಾನಂ ಕೃತವಾನಸಿ ಪುತ್ರಕ । 

ವಿಹಾಯ ಫಲಕಾಲೇ ಮಾಂ ಸುಗೃದ್ದಾಂ ತವ ದರ್ಶನೇ || ೨೨ 1 

ಎಲೈ ಪುತ್ರನೇ, ಯಾವಾಗಲೂ ನಿನ್ನ ದರ್ಶನವನ್ನು ಬಯಸುವ ನನ್ನನ್ನು 
ಫಲಕಾಲದಲ್ಲಿತೊರೆದು ಅಕಾಲದಲ್ಲಿಪ್ರಯಾಣವನ್ನುಮಾಡಿದ್ದೀಯೆ. 


ನೂನಂ ಗತಿಃ ಕೃತಾಂತಸ್ಯ ಪ್ರಾಜ್ಞೆರಪಿ ಸುದುಸ್ತರಾ । 
ಯತ್ರ ತ್ವಂ ಕೇಶವೇ ನಾಥೇ ಸತ್ಯನಾಥೋ ಯಥಾ ಹತಃ || ೨೩ 1 


ಕೃತಾಂತನ ನಿಯಮವನ್ನು ಖಂಡಿತವಾಗಿಯೂ ಪ್ರಾಜ್ಞರೂ ದಾಟಲಾರರು. 
ಏಕೆಂದರೆ ಕೇಶವನು ನಾಥನಾಗಿದ್ದರೂ ನೀನು ಅನಾಥನಂತೆ ಮೃತನಾಗಿದ್ದೀಯೆ. 


ಯಜ್ವನಾಂ ದಾನಶೀಲಾನಾಂ ಬ್ರಾಹ್ಮಣಾನಾಂ ಕೃತಾತ್ಮನಾಮ್‌ । 
ಚರಿತಬ್ರಹ್ಮಚರ್ಯಾಣಾಂ ಪುಣ್ಮತೀರ್ಥಾವಗಾಹಿನಾಮ್‌ || ೨೪ ॥ 


ಕೃತಜ್ಞಾನಾಂ ವದಾನ್ಯಾನಾಂ ಗುರುಶುಶ್ರೂಷಿಣಾಮಪಿ | 


ಲ್‌ 
ಸಹಸ್ರದಕ್ಷಿಣಾನಾಂ ಚ ಯಾ ಗತಿಸ್ತಾಮವಾಪುಹಿ || ೨೫ 1 


೨ 


-64- ಮಹಾಭಾರತ ದ್ರೋಣಪರ್ವ 


ಯಾಗವನ್ನು ಮಾಡುವವರಿಗೆ, ದಾನಶೀಲರಾದವರಿಗೆ, ಜಿತೇಂದ್ರಿಯರಾದ 
ಬ್ರಾಹ್ಮಣರಿಗೆ, ಬ್ರಹ್ಮಚರ್ಯವನ್ನು ಅನುಷ್ಠಾನ ಮಾಡಿದವರಿಗೆ, ಪುಣ್ಯತೀರ್ಥಗಳಲ್ಲಿ 
ಸ್ನಾನ ಮಾಡಿದವರಿಗೆ, ಕೃತಜ್ಞರಾದವರಿಗೆ, ಉದಾರಿಗಳಾದವರಿಗೆ, 
ಗುರುಶುಶ್ರೂಷೆಯನ್ನು ಮಾಡಿದವರಿಗೆ, ಸಹಸ್ರ ದಕ್ಷಿಣೆಯನ್ನು ಕೊಟ್ಟವರಿಗೆ ಯಾವ 
ಗತಿಯಾಗುತ್ತದೆಯೋ ಅಂತಹ ಗತಿಯನ್ನು ಹೊಂದುವವನಾಗು. 


ಯಾ ಗತಿರ್ಯುದ್ಧಮಾನಾನಾಂ ಶೂರಾಣಾಮನಿವರ್ತಿನಾಮ್‌ ॥ 
ಅಪರಾಜ್ಯುಖಾನಾಂ ಸಮರೇ ತಾಂ ಗತಿಂ ವ್ರಜ ಪುತ್ರಕ || ೨೬ ॥ 


ಯುದ್ಧದಲ್ಲಿ ಹಿಮ್ಮೆಟ್ಟದೆ ಶೂರರಿಗೆ, ಯುದ್ಧವನು ಮಾಡುವ ಯಾವ 
ಗತಿಯಾಗುತ್ತದೆಯೋ ಎಲೈ ಪುತ್ರನೇ, ಅಂತಹ ಗತಿಯನ್ನು ಹೊಂದುವವನಾಗು. 


ಗೋಸಹಸ್ರಪ್ರದಾತ್ಮಣಾಂ ಕ್ರತುದಾನಾಂ ಚ ಯಾ ಗತಿ: । 
ವೈದೇಶಿಕಾನಾಂ ಚಾಭಿಮತಂ ದದತಾಂ ಯಾ ಗತಿರ್ಭವೇತ್‌ ॥ ೨೭ ॥ 


ಬ್ರಹ್ಮಚರ್ಯೇಣ ಯಾಂ ಯಾಂತಿ ಮುನಯಃ ಸಂಶಿತವ್ರತಾಃ । 
ಏಕಪತ್ಸ್ಯಶ್ಚ ಯಾಂ ಯಾಂತಿ ತಾಂ ಗತಿಂ ವ್ರಜ ಪುತ್ರಕ 1 ೨೮ ॥ 


ಸಹಸ್ರ ಗೋದಾನ ಮಾಡಿದವರಿಗೆ, ಯಜ್ಞದಲ್ಲಿ ಅನ್ನಾದಿಗಳನ್ನು ದಾನ 
ಮಾಡಿದವರಿಗೆ, ಉಪದೇಶವನ್ನು ಮಾಡಿದವರಿಗೆ, ದಾನವನ್ನು ಮಾಡಿದವರಿಗೆ 
ಅಭಿಮತವಾದ ಯಾವ ಗತಿಯೋ, ಬ್ರಹ್ಮಚರ್ಯ ಪಾಲಿಸಿದ, ವ್ರತಶೀಲರಾದ 
ಮುನಿಗಳು ಯಾವ ಗತಿಯನ್ನು ಹೊಂದುತ್ತಾರೆಯೋ, ಪತಿವ್ರತೆಯರು ಯಾವ 


ಗತಿಯನ್ನು ಹೊಂದುತ್ತಾರೆಯೋ, ಎಲೈ ಪುತ್ರನೇ, ಅಂತಹ ಗತಿಯನ್ನು 
ಹೊಂದುವವನಾಗು. 


ರಾಜ್ಞಾಂ ಸುಚರಿತೈರ್ಯಾ ಚ ಗತಿರ್ಭವತಿ ಶಾಶ್ಚತೀ ] 
ಯಾ ಗತಿರ್ನಸ್ತದಂಡಾನಾಂ ತಾಂ ಗತಿಂ ವ್ರಜ ಪುತ್ರಕ । 
ಚತುರಾಶ್ರಮಿಣಾಂ ಪುಣ್ಯೈಃ ಪಾವಿತಾನಾಂ ಸುರಕ್ಷಿತೈ: 1 ೨೯ 1 


ಶುಭಾಚಾರವುಳ್ಳ ರಾಜರಿಗೆ ಯಾವ ಶಾಶ್ವತವಾದ ಗತಿಯಾಗುವುದೋ, 
ನ್ಯಸ್ತದಂಡರಾದ ಸಂನ್ಯಾಸಿಗಳಿಗೆ ಯಾವ ಗತಿಯಾಗುವುದೋ, ಪವಿತ್ರರಾದ 


ಪ್ರತಿಜ್ಞಾಪರ್ವ -65- 


ಚತುರಾಶ್ರಮಿಗಳು ಸಂಪಾದಿಸಿ ರಕ್ಷಿಸಿದ ಪುಣ್ಯಗಳಿಂದ ಯಾವ ಗತಿಯಾಗುವುದೋ 
ಅಂತಹ ಗತಿಯನ್ನು ಹೊಂದುವವನಾಗು. 


ದೀನಾನುಕಂಪಿನಾಂ ಯಾ ಚ ಸತತಂ ಸಂವಿಭಾಗಿನಾಮ್‌ । 
ಪೈಶುನ್ಯಾಚ್ಚ ನಿವೃತ್ತಾನಾಂ ತಾಂ ಗತಿಂ ವ್ರಜ ಪುತ್ರಕ ll ೩೦ ॥ 


ದೀನರ ಮೇಲೆ ದಯೆಯನ್ನುತೋರಿಸುವವರಿಗೆ, ಸತತವಾಗಿ ಅನ್ನದಾನವನ್ನು 
ಮಾಡಿ ಭುಂಜಿಸುವವರಿಗೆ, ಚಾಡಿಯನ್ನು ಹೇಳುವುದರಿಂದ ನಿವೃತ್ತರಾದವರಿಗೆ ಯಾವ 
ಗತಿಯೋ, ಎಲೈ ಪುತ್ರನೇ, ಅಂತಹ ಗತಿಯನ್ನು ಹೊಂದುವವನಾಗು. 


ವ್ರತಿನಾಂ ಧರ್ಮಶೀಲಾನಾಂ ಗುರುಶುಶ್ರೂಷಿಣಾಮಪಿ । 
ಅಮೋಘಾತಿಥೀನಾಂ ಯಾ ಚ ತಾಂ ಗತಿಂ ವ್ರಜ ಪುತ್ರಕ ॥ ೩೧॥ 


ಕೃಚ್ಛೇಷು ಯಾ ಧಾರಯತಾಮಾತ್ಮಾನಂ ವ್ಯಸನೇಷು ಚ । 
ಗತಿಃ ಶೋಕಾಗ್ನಿದಗ್ದಾನಾಂ ತಾಂ ಗತಿಂ ವ್ರಜ ಪುತ್ರಕ | ೩೨ ॥ 
ಇ ಲ 


ಮಾತಾಪಿತ್ರೋಶ್ಚ ಶುಶ್ರೂಷಾಂ ಕಲ್ಪ್ಲಯಂತೀಹ ಯೇ ಸದಾ ॥ 
ಸ್ವದಾರನಿರತಾನಾಂ ಚ ಯಾ ಗತಿಸ್ತಾಮವಾಪ್ಪಹಿ || ೩೩ ॥ 


ವ್ರತಾನುಷ್ಠಾನ ಮಾಡಿದವರಿಗೆ, ಧರ್ಮಶೀಲರಾದವರಿಗೆ, ಗುರುಶುಶ್ರೂಷೆಯನ್ನು 
ಮಾಡಿದವರಿಗೆ, ಅತಿಥಿಗಳನ್ನುಎಂದೂ ನಿರಾಶೆ ಮಾಡದವರಿಗೆ ಯಾವ ಗತಿಯೋ; 
ಕಷ್ಟ ಬಂದಾಗ, ವ್ಯಸನ ಉಂಟಾದಾಗ ಯಾರು ಧೈರ್ಯದಿಂದ ಅದನ್ನು 
ಧರಿಸುತ್ತಾರೆಯೋ ಅಂತಹವರಿಗೆ, ಶೋಕಾಗ್ಲಿದಗ್ಗರಾದರೂ ಆತ್ಮಸಂಯಮ ಉಳ್ಳವರಿಗೆ 
ಯಾವ ಗತಿಯೋ; ಯಾವಾಗಲೂ ತಂದೆ-ತಾಯಿಗಳ ಸೇವೆಯನ್ನುಮಾಡುವವರಿಗೆ, 
ತನ್ನಪತ್ನಿಯಲ್ಲಿಯೇ ನಿರತರಾದವರಿಗೆ ಯಾವ ಗತಿಯೋ, ಎಲೈ ಪುತ್ರನೇ, ಅಂತಹ 
ಗತಿಯನ್ನು ಹೊಂದುವವನಾಗು. 


ಖತುಕಾಲೇ ಸ್ವಕಾಂ ಪತ್ನೀಂ ಗಚ್ಛತಾಂ ಯಾ ಮನೀಷಿಣಾಮ್‌ । 
ಅನನ್ಯದಾರಸೇವೀನಾಂ ತಾಂ ಗತಿಂ ವ್ರಜ ಪುತ್ರಕ ॥1 ೩೪ ॥| 


-66- ಮಹಾಭಾರತ ದ್ರೋಣಪರ್ವ 


ಎಲೈ ಪುತ್ರನೇ, ಯತುಕಾಲದಲ್ಲಿತಮ್ಮ ಪತ್ನಿಯನ್ನು ಭೋಗಿಸುವ ವಿವೇಕಿಗಳಿಗೆ 
ಯಾವ ಗತಿಯೋ, ಅನ್ಯರ ಪತ್ನಿಯನ್ನುಸೇವಿಸದವರಿಗೆ ಯಾವ ಗತಿಯೋ, ಅಂತಹ 
ಗತಿಯನ್ನುಹೊಂದುವವನಾಗು. 


ಸಾಮ್ನಾ ಯೇ ಸರ್ವಭೂತಾನಿ ಗಚ್ಛಂತಿ ಗತಮತ್ತರಾಃ | 
ನಾರುಂತುದಾನಾಂ ಕ್ಷಮಿಣಾಂ ಯಾ ಗತಿಸ್ತಾಮವಾಪ್ನಹಿ 11 ೩೫ ॥ 


ಮಾತ್ಸರ್ಯರಹಿತವಾಗಿ ಯಾರು ಎಲ್ಲ ಪ್ರಾಣಿಗಳನ್ನೂ ಮಾರ್ದವದಿಂದ 
ನೋಡಿಕೊಳುತ್ತಾರೆಯೋ, ಮರ್ಮಭೇದಕವಾದ ಮಾತುಗಳನ್ನು ಆಡುವುದಿಲ್ಲವೋ, 
ಕ್ಷಮಾಶೀಲರೋ ಅವರಿಗೆ ಉಂಟಾಗುವ ಗತಿಯು ನಿನಗಾಗಲಿ. 


ಮಧುಮಾಂಸನಿವೃತ್ತಾನಾಂ ಮದಾದ್‌ ಡಂಭಾತ್‌ ತಥಾನೃತಾತ್‌ | 
ಪರೋಪತಾಪಾದನ್ಯಾಯಾತ್‌ ತಾಂ ಗತಿಂ ವ್ರಜ ಪುತ್ರಕ |1 ೩೬ ॥ 


ಮಧುಮಾಂಸಗಳನ್ನು ತ್ಯಜಿಸಿದವರಿಗೆ, ಮದದಿಂದಲೂ ದರ್ಪದಿಂದಲೂ ಮತ್ತು 
ಅನ್ಫತದಿಂದಲೂ ನಿವೃತ್ತರಾದವರಿಗೆ, ಅನ್ಯಾಯದಿಂದ ಇನ್ನೊಬ್ಬರನ್ನು 
ಹಿಂಸಿಸುವುದರಿಂದಲೂ ನಿವೃತ್ತರಾದವರಿಗೆ ಉಂಟಾಗುವ ಗತಿಯು ನಿನಗಾಗಲಿ. 


ಯಜ್ಞಾನಃ ಸರ್ವಧರ್ಮಜ್ಞಾ ಜ್ಞಾನತೃಪ್ತಾ ಜಿತೇಂದ್ರಿಯಾಃ । 
ಯಾಂ ಗತಿಂ ಸಾಧವೋ ಯಾಂತಿ ತಾಂ ಗತಿಂ ವ್ರಜ ಪುತ್ರಕ ॥ ೩೭॥ 


ಎಲೈ ಪುತ್ರನೇ, ಯಾಗವನ್ನು ಮಾಡುವ, ಸರ್ವಧರ್ಮಗಳನ್ನು ತಿಳಿದ, 


ಜ್ಞಾನತೃಪ್ತರಾದ, ಜಿತೇಂದ್ರಿಯರಾದ ಸಜ್ಜನರಿಗೆ ಯಾವ ಗತಿಯೋ ಅಂತಹ ಗತಿಯು 
ನಿನಗಾಗಲಿ. 


ಸಂಜಯಃ 
ಏವಂ ವಿಲಪತೀಂ ದೀನಾಂ ಸುಭದ್ರಾಂ ಶೋಕಕರ್ಶಿತಾಮ್‌ | 
ಉಪಾಗಚ್ಛತ ಪಾಂಚಾಲೀ ಉತ್ತರಾಸಹಿತಾ ತದಾ u ೩೮ 1 


ಸಂಜಯ- ಹೀಗೆ ಶೋಕಕರ್ಶಿತಳಾಗಿ ವಿಲಾಪವನ್ನು ಮಾಡುತ್ತಿದ್ದಸುಭದ್ರೆಯು 
ಇದ್ದಲ್ಲಿಗೆ ಉತ್ತರಾ ಸಹಿತಳಾದ ದ್ರೌಪದಿಯು ಬಂದಳು. 


ಪ್ರತಿಜ್ಞಾಪರ್ವ -67- 
ಇ 


ಸಾ ಪ್ರಕಾಮಂ ರುದಿತ್ವಾ ಚ ವಿಲಪ್ಯ ಚ ಸುದುಃಖತಾ । 
ಉನ್ನತ್ರವತ್‌ ತದಾ ರಾಜನ್‌ ವಿಸಂಜ್ಞಾ ಪತಿತಾ ಕ್ಷಿತೌ 11೩೯ ॥ 


ಅವಳು (ಸುಭದ್ರೆಯು) ಬಹಳವಾಗಿ ಅತ್ತು ದುಃಖದಿಂದ ಕೂಡಿ ಹುಚ್ಚಳಂತೆ 
ವಿಲಾಪವನ್ನುಮಾಡಿ, ಎಲೈ ರಾಜನೇ, ಮೂರ್ಛೆಯನ್ನು ಹೊಂದಿ ಭೂಮಿಯ ಮೇಲೆ 
ಬಿದ್ದಳು. 

ಸೋಪಚಾರಸ್ತು ಕೃಷ್ಣಸ್ತಾಂ ದುಃಖತಾಂ ಭೃಶದುಃಖತಃ । 

ಸಿಕ್ತ್ವಾನಂಭಸಾ ಸಮಾಶ್ವಾಸ್ಯ ತತ್ತದುಕ್ತ್ವಾ ಹಿತಂ ವಚಃ il ೪೦ ॥ 

ವಿಸಂಜ್ಞಕಲ್ಟಾಂ ರುದತೀಮಪವಿದ್ದಾಂ ಪ್ರವೇಪತೀಮ್‌ । 

ಭಗಿನೀಂ ಪುಂಡರೀಕಾಕ್ಷ ಇದಂ ವಚನಮಬ್ರವೀತ್‌ 1 ೪೧ ॥ 


ಕೃಷ್ಣನು ದುಃಖಿತಳಾದ ಅವಳನ್ನುನೋಡಿ, ತಾನೂ ಬಹಳ ದುಃಖಿತನಾಗಿ ಅವಳಿಗೆ 
ಉಪಚಾರಪೂರ್ವಕವಾಗಿ ನೀರನ್ನು ಚುಮುಕಿಸಿ, ಸಮಾಧಾನವನ್ನು ಮಾಡಿ, ಆ ಕಾಲಕ್ಕೆ 
ಹಿತವಾದ ಮಾತುಗಳನ್ನು ಆಡಿ, ಮೂರ್ಛೆ ಹೋದಂತಿದ್ದು ಅಳುತ್ತಾ ನಡುಗುತ್ತಾ 
ನೆಲದ ಮೇಲೆ ಬಿದ್ದಿದ್ದತನ್ನತಂಗಿಯನ್ನುಕುರಿತು ಪುಂಡರೀಕಾಕ್ಷನು ಮಾತನಾಡಿದನು. 


ಮಾನುಶೋಚೀಃ ಸುಭದ್ರೇ ತ್ವಂ ಸ್ನುಷಾಂ ಚಾಶ್ವಾಸಯೋತ್ತರಾಮ್‌ । 

ಗತೋಧಭಿಮನ್ಯು: ಪ್ರಥಿತಾಂ ಗತಿಂ ಕ್ಷತ್ರಿಯಪುಂಗವಃ | ೪೨ ॥ 

ಎಲೌ ಸುಭದ್ರೆಯೇ, ಶೋಕವನ್ನು ಪಡಬೇಡ. ನಿನ್ನಸೊಸೆಯಾದ ಉತ್ತರೆಯನ್ನು 
ಸಮಾಧಾನಗೊಳಿಸು. ಕೃತ್ರಿಯ ಶ್ರೇಷ್ಠನಾದ ಅಭಿಮನ್ಯುವು ಶ್ರೇಷ್ಠವಾದ, ಪ್ರಖ್ಯಾತವಾದ 
ಗತಿಯನ್ನುಹೊಂದಿದ್ದಾನೆ. 

ಯೇ ಚಾನ್ಯೇ ಚ ಕುಲೇ ಸಂತಃ ಪುರುಷಾಣಾಂ ವರಾನನೇ । 

ಸರ್ವೇ ತೇ ತಾಂ ಗತಿಂ ಯಾಂತಿ ಯಾರಭಿಮನ್ಯೋರ್ಯಶಸ್ಥಿನಃ 11೪೩ 


ಎಲೌ ಸುಂದರಮುಖಿಯೇ, ಸತ್ಪುರುಷರ ಕುಲದಲ್ಲಿ ಜನಿಸಿದ ಎಲ್ಲಸಜ್ಜನರೂ 
ಸಹ ಕೀರ್ತಿವಂತನಾದ ಅಭಿಮನ್ಯುವು ಪಡೆದ ಗತಿಯನ್ನೇ ಹೊಂದುತ್ತಾರೆ. 


-68- ಮಹಾಭಾರತ ದ್ರೋಣಪರ್ವ 


ಕುರ್ಯಾಮ ತದ್‌ ವಯಂ ಕರ್ಮ ಕ್ರಿಯಾಸು: ಸುಷ್ಫದಶ್ಚ ನಃ | 
ಕೃತವಾನ್‌ ಯಾದೃಗದ್ಯೈಕಃ ತವ ಪುತ್ರೋ ಮಹಾರಥಃ || ೪೪ ll 


ಮಹಾರಥನಾದ ನಿನ್ನ ಪುತ್ರನು ಒಬ್ಬನೇ ಎಂತಹ ಕಾರ್ಯವನ್ನು ಮಾಡಿದನೋ 
ಅಂತಹ ಕಾರ್ಯವನ್ನುನಾವು ಮಾಡೋಣ. ನಮ್ಮ ಬಂಧುಗಳೂ ಮತ್ತು ಸುಹೃದರೂ 
ಮಾಡಲಿ. 
ಸಂಜಯಃ 
ಏವಮಾಶ್ವಾಸ್ಯ ಭಗಿನೀಂ ದ್ರೌಪದೀಮಪಿ ಚೋತ್ತರಾಮ್‌ । 
ಪಾರ್ಥಸ್ಯೆ ವ ಮಹಾಬಾಹುಃ ಪಾರ್ಶಮಾಯಾದರಿಂದಮಃ 11 ೪೫ 1 
ಸಂಜಯ- ಅರಿಂದಮನೂ, ಮಹಾಬಾಹುವೂ ಆದ ಕೃಷ್ಣನು ಹೀಗೆ ತಂಗಿಯನ್ನೂ, 


ದ್ರೌಪದಿಯನ್ನೂಮತ್ತು ಉತ್ತರೆಯನ್ನೂ ಸಮಾಧಾನಗೊಳಿಸಿ ಅರ್ಜುನನ ಪಾರ್ಶ್ವಕ್ಕೆ 
ಬಂದನು. 


ತತೋರಭ್ಯನುಜ್ಞಾಯ ಗೃಹಂ ಕೃಷ್ಣಂ ಚಾನ್ಯಾಂಶ್ಚ ಪಾರ್ಥಿವಾನ್‌ । 
ವಿವೇಶಾಂತಃಪುರಂ ರಾಜಾ ತೇಠಪಿ ಜಗ್ಗುಃ ಸ್ವಮಾಲಯಮ್‌ ॥ ೪೬ ॥ 


ಅನಂತರ ಧರ್ಮರಾಜನು ಕೃಷ್ಣನ ಅನುಜ್ಞೆಯನ್ನು ಪಡೆದು, ಉಳಿದ ರಾಜರ 
ಅನುಜ್ಞೆಯನ್ನೂಪಡೆದು ತನ್ನ ಶಿಬಿರದಲ್ಲಿ ಅಂತಃಪುರಕ್ಕೆ ಹೋದನು. ಉಳಿದ ರಾಜರು 
ತಮ್ಮಶಿಬಿರಗಳಿಗೆ ಹೋದರು. 


ತತೋರರ್ಜುನಸ್ಯ ಶಿಬಿರಂ ಪ್ರವಿಶ್ಯಾಪ್ರತಿಮಂ ಭುವಿ । 


ಸ್ಪಷ್ಟ್ವಾನಂಭಃ ಪುಂಡರೀಕಾಕ್ಷ: ಸ್ಪಂಡಿಲೇ ಶುಭಲಕ್ಷಣೇ 11 ೪೭ I 
ಸಂತಸ್ತಾರ ಶುಭಾಂ ಶಯ್ಯಾಂ ದರ್ಭೈೆರ್ವೈದೂರ್ಯಸನ್ನಿಭೈಃ ॥ ೪೮ ॥ 


ಅನಂತರ ಪುಂಡರೀಕಾಕ್ಟನು ಭೂಮಿಯಲ್ಲಿಅಸದೃಶವಾದ ಅರ್ಜುನನ ಶಿಬಿರವನ್ನು 
ಪ್ರವೇಶಿಸಿ, ಹಸ್ತಗಳನ್ನು ತೊಳೆದು, ಶುಭಲಕ್ಷಣವುಳ್ಳ ಭೂಮಿಯ ಮೇಲೆ 


ವೈಡೂರ್ಯದಿಂದ ಹೊಳೆಯುವ ದರ್ಭೆಗಳಿಂದ ಶುಭವಾದ ಶಯ್ಯೆಯನ್ನು 
ಹರಡಿದನು. 


ಪ್ರತಿಜ್ಞಾಪರ್ವ -69- 
lal 


ತತೋ ಮಾಲ್ಕೇನ ವಿಧಿವಲ್ಲಾಜೈರ್ಗಂಧೈಃ ಸುಮಂಗಲ್ಳೆಃ । 
ಅಲಂಚಕಾರ ತಾಂ ಶಯ್ಯಾಂ ಪರಿವಾರ್ಯಾಯುಧೋತ್ತಮೈ: ॥ ೪೯ ॥ 


ಅನಂತರ ಮಾಲ್ಯಗಳಿಂದಲೂ, ಅತ್ಯಂತ ಮಂಗಳಕರವಾದ ಅರಳುಗಳು ಮತ್ತು 
ಸುಗಂಧಗಳಿಂದಲೂ ವಿಧಿಗೆ ಅನುಸಾರವಾಗಿ ಆ ಶಯ್ಕೆಯನ್ನು ಅಲಂಕರಿಸಿ ಅದರ 
ಸುತ್ತಲೂ ಶ್ರೇಷ್ಠವಾದ ಆಯುಧಗಳನ್ನುಇರಿಸಿದನು. 

ತತಃ ಸ್ಪಷ್ಟೋದಕಂ ಪಾರ್ಥಂ ವಿನೀತಪರಿಚಾರಕಮ್‌ । 

ನೈತ್ಯಕಂ ದರ್ಶಯಾಂಚಕ್ರೇ ನೈಶಂ ತ್ರೈಯಂಬಕಂ ಬಲಿಮ್‌  ॥ ೫೦ ॥ 

ಅನಂತರ ವಿನಯಶಾಲಿಗಳಾದ ಪರಿಚಾರಕರನ್ನು ಹೊಂದಿದ ಅರ್ಜುನನು ಹಸ್ತ 
ಪಾದಗಳನ್ನು ತೊಳೆದ ಮೇಲೆ ದಿನವೂ ರಾತ್ರಿಯ ಸಮಯದಲ್ಲಿ ಮಾಡಬೇಕಾದ 
ರುದ್ರದೇವರ ಪೂಜೆಯನ್ನುಸೂಚಿಸಿದನು. 

ತತಃ ಪ್ರೀತಮನಾಃ ಪಾರ್ಥೋ ಗಂಧೈರ್ಮಾಲ್ಯೈಶ್ಚ ಮಾಧವಮ್‌ । 

ಅಲಂಕೃತ್ಯೋಪಹಾರಂ ಚ ಶಯ್ಯಾಮಸ್ಥೆ ಗೌ ನ್ಯವೇದಯತ್‌ ।ಟ 

ಅನಂತರ ಸಂತೋಷಗೊಂಡ ಅರ್ಜುನನು ಗಂಧ-ಮಾಲ್ಯಗಳಿಂದ ಮಾಧವನನ್ನು 
ಅಲಂಕರಿಸಿ, ಪೂಜೆಯನ್ನು ಸಮರ್ಪಿಸಿ ಆ ಶಯನವನ್ನು ಅವನಿಗೆ ನಿವೇದಿಸಿದನು. 

ಸಾಧು ಸಾಧ್ವಿತಿ ಗೋವಿಂದಃ ಫಲ್ಗುನಂ ವಾಕ್ಯಮಬ್ರವೀತ್‌ ॥ ೫೧ ॥ 

ಸುಪ್ಯತಾಂ ಪಾರ್ಥ ಭದ್ರಂ ತೇ ಕಲ್ಯಾಣಾಯ ವ್ರಜಾಮ್ಯಹಮ್‌ ॥ ೫೨! 

ಗೋವಿಂದನು ಒಳ್ಳೆಯದು, ಒಳ್ಳೆಯದು ಎಂದು ಹೇಳುತ್ತಾ, ಅರ್ಜುನನನ್ನು 
ಕುರಿತು- 'ಅರ್ಜುನನೇ, ನಿನಗೆ ಮಂಗಳವಾಗಲಿ. ನೀನು ಮಲಗು. ನಿನ್ನಕಲ್ಯಾಣಕ್ಕಾಗಿ 
ನಾನು ಹೋಗಿಬರುತ್ತೇನೆ' ಎಂದು ಹೇಳಿದನು. 

ಸ್ಥಾಪಯಿತ್ವಾ ತತೋ ದ್ವಾಹ್ವಾನಾಪ್ತಾನ್‌ ನಾನಾಯುಧಾನ್‌ ನರಾನ್‌ । 


ದಾರುಕಾನುಗತಃ ಶ್ರೀಮಾನ್‌ ವಿವೇಶ ಶಿಬಿರಂ ಸ್ಪಕಮ್‌ I 
ಶಿಶ್ಯೇ ಚ ಶಯನೇ ಶುಭ್ರೇ ಬಹುಕಾರ್ಯಂ ವಿಚಿಂತಯನ್‌ ॥ ೫೩ ॥ 


-70- ಮಹಾಭಾರತ ದ್ರೋಣಪರ್ವ 

ಅನಂತರ ಆಪ್ತರಾದ ದ್ವಾರಪಾಲಕರನ್ನು ನಾನಾ ವಿಧವಾದ ಆಯುಧಗಳನ್ನು 
ಧರಿಸಿರುವಂತೆ ನಿಲ್ಲಿಸಿ, ದಾರುಕನಿಂದ ಹಿಂಬಾಲಿಸಲ್ಪಟ್ಟು, ಕಾಂತಿಯುಕ್ತನಾದ 
ಮಾಧವನು ತನ್ನಶಿಬಿರವನ್ನು ಪ್ರವೇಶಿಸಿದನು. ಮಾಡಬೇಕಾದ ಅನೇಕೆ ಕಾರ್ಯಗಳನ್ನು 
ಚಿಂತಿಸುತ್ತಾ ತನ್ನ ಶುಭ್ರವಾದ ಶಯನದಲ್ಲಿಮಲಗಿದನು. 


ನ ಪಾಂಡವಾನಾಂ ಶಿಬಿರೇ ಕಶ್ಚಿತ್‌ ಸುಷ್ಠಾಪ ತಾಂ ನಿಶಾಮ್‌ । 
ಪ್ರಜಾಗರಃ ಸರ್ವಜನಂ ಹ್ಯಾವಿವೇಶ ವಿಶಾಂಪತೇ I ೫೪ ॥ 


ಪಾಂಡವರ ಶಿಬಿರದಲ್ಲಿಆ ರಾತ್ರಿ ಯಾರೂ ನಿದ್ರೆ ಮಾಡಲಿಲ್ಲ. ಎಲೈ ರಾಜನೇ, 
ಸರ್ವರನ್ನೂ ಜಾಗರಣೆಯು ಆವರಿಸಿತು. 


ಪುತ್ರಶೋಕಾಭಿಭೂತೇನ ಪ್ರತಿಜ್ಞಾತಂ ಮಹಾತ್ಮನಾ । 

ಸ ಸಿಂಧುರಾಜಸ್ಯ ವಧಃ ಕಾರ್ಯೋ ಗಾಂಡೀವಧನ್ನನಾ 11 ೫೫ ॥ 
ತತ್‌ ಕಥಂ ನು ಮಹಾಬಾಹುರ್ವಾಸವಿಃ ಪರವೀರಹಾ ಟ 

ಪ್ರತಿಜ್ಞಾಂ ಸಫಲಾಂ ಕುರ್ಯಾದಿತಿ ತೇ ಸಮಚಿಂತಯನ್‌ 11 ೫೬ ॥ 


ಪುತ್ರಶೋಕದಿಂದ ಕೂಡಿದ ಮಹಾತ್ಮನಾದ ಅರ್ಜುನನು ಪ್ರತಿಜ್ಞೆಯನ್ನು 
ಮಾಡಿದ್ದಾನೆ. ಗಾಂಡೀವ ಧನುರ್ಧಾರಿಯಾದ ಅವನು ನಾಳೆ ಸೈಂಧವನ ವಧೆಯನ್ನು 
ಮಾಡಬೇಕು. ಪರವೀರಘಾತಕನೂ, ಮಹಾಬಾಹುವೂ, ಇಂದ್ರನ ಪುತ್ರನೂ ಆದ 
ಅವನು ತನ್ನಪ್ರತಿಜ್ಞೆಯನ್ನುಹೇಗೆ ಸಫಲಗೊಳಿಸುವನು ಎಂದು ಅವರು ಚಿಂತಿಸಿದರು. 


ಜನಾಃ 
ಕಷ್ಟಂ ಹೀದಂ ವ್ಯವಸಿತಂ ಪಾಂಡವೇನಾಮಿತೌಜಸಾ । 
ಪುತ್ರಶೋಕಾಭಿಭೂತೇನ ಪ್ರತಿಜ್ಞಾ ಮಹತೀ ಕೃತಾ 11 ೫೭ ॥ 


ಜನರು- ಅಮಿತ ಪರಾಕ್ರಮಿಯಾದ ಪಾಂಡವನು ಕಷ್ಟಕರವಾದ ಈ 
ನಿರ್ಧಾರವನ್ನುಮಾಡಿದ್ದಾನೆ. ಪುತ್ರಶೋಕದಿಂದ ಅಭಿಭೂತನಾದ ಅವನು ದೊಡ್ಡ 
ಪ್ರತಿಜ್ಞೆಯನ್ನು ಮಾಡಿದ್ದಾನೆ. 

ಭ್ರಾತರಶ್ವಾಪಿ ಭೂಯಿಷ್ಠಾ ಬಲಾನಿ ವಿಪುಲಾನಿ ಚ । 


ಧೃತರಾಷ್ಟ್ರಸ್ಯ ಪುತ್ರೇಣ ಸರ್ವತಃ ಸನ್ನಿವೇಶಿತಾಃ u ೫೮ ॥ 


ಪ್ರತಿಜ್ಞಾಪರ್ವ -71- 


ದುರ್ಯೋಧನ ಅನೇಕ ಬಲಿಷರಾದ ಸಹೋದರರಿದ್ದಾರೆ. ಅವನ ಸೈನ್ಯವೂ 
ವಿಪಲವಾಗಿದೆ. ದುರ್ಯೋಧನನು ಅವರನ್ನು ಎಲ್ಲಕಡೆಯಲ್ಲಿಯೂ ನಿಲ್ಲಿಸಿರುತ್ತಾನೆ. 


ಸ ಹತ್ವಾ ಸೈಂಧವಂ ಸಂಖೇ ಪುನರೇತು ಜಯೀ ಸುಖೀ । 

ಸ ಹತ್ವಾರರಿಗಣಂ ಸಂಖೇ ಪಾರಯಿತ್ವಾ ಮಹಾವ್ರತಮ್‌ 1೫೯ ॥ 

ಅರ್ಜುನನು ಯುದ್ಧದಲ್ಲಿ ಸೈಂಧವನನ್ನು ಕೊಂದು, ತನ್ನಮಹಾವ್ರತವನ್ನುಪೂರೈಸಿ, 
ಶತ್ರುಸಮೂಹವನ್ನು ಕೊಂದು ಜಯವನ್ನು ಪಡೆದು ಸುಖವಾಗಿ ಹಿಂದಿರುಗಲಿ. 

ಯದ್ಯಸ್ತಿ ಸುಕೃತಂ ಕಿಂಚಿದಸ್ಥಾಕಂ ಹಂತು ಸೈಂಧವಮ್‌ । 

ಜಿತ್ವಾ ಸರ್ವಾನ್‌ ರಿಪೂನ್‌ ಪಾರ್ಥಃ 

ತ್ರಾತುಂ ನೋತಸ್ಥಾನ್‌ ಮಹಾಭಯಾತ್‌ WW ೬೦ ॥ 

ನಾವು ಮಾಡಿದ ಏನಾದರೂ ಸತ್ಕರ್ಮವಿದ್ದರೆ ಈ ದೊಡ್ಡ ಭಯದಿಂದ ನಮ್ಮನ್ನು 
ರಕ್ಷಿಸಲು ಎಲ್ಲಶತ್ರುಗಳನ್ನೂ ಕೊಂದು ಅರ್ಜುನನು ಸೈಂಧವನನ್ನುಕೊಲ್ಲಲಿ. 

ಸಂಜಯಃ 
ಏವಮಾಶಂಸಮಾನಾಸ್ತೇ ಕೇಚಿತ್‌ ತಸ್ಥುರುಪಶ್ರುತಿಮ್‌ । 
ಶ್ರುತ್ವಾ ಚೇಷ್ಟಂ ಸುಮನಸೋ ವ್ಯಕ್ತಮಾಶಂಸಿರೇ ಜಯಮ್‌ ॥ ೬೧ ॥ 


ಸಂಜಯ- ಹೀಗೆ ಆಶಿಸುತ್ತಿದ್ದ ಅವರಲ್ಲಿ ಕೆಲವರು ಶುಭ ಶಕುನವನ್ನು 
ಗಮನಿಸಿದರು. ಅಂತಹ ಶಕುನವನ್ನುಕೇಳಿ ಪ್ರಸನ್ನಮನಸ್ಥರಾಗಿ ಅರ್ಜುನನಿಗೆ ಸ್ಪಷ್ಟವಾಗಿ 
ಜಯವನ್ನುಹಾರೈಸಿದರು. 

ಭವಿತಾ ನಃ ಕಥಂ ಕೃತ್ಯಮಿದಮಿತ್ಯಬ್ರುವನ್‌ ಜನಾಃ ॥1 ಓ೨ ॥ 

ಇಂತಹ ಕಾರ್ಯವು ಹೇಗೆ ಆಗುವುದು ಎಂದು ಜನರು ಮಾತನಾಡಿಕೊಂಡರು. 


ಅಹತ್ಹಾ ಸಿಂಧುರಾಜಂ ಹಿ ಧೂಮಕೇತುಂ ಪ್ರವೇಕ್ಷೃತಿ । 
ವ 
ನ ಶಕ್ಯಮನೃತಾಂ ಕರ್ತುಂ ಪ್ರತಿಜ್ಞಾಂ ವಿಜಯೇನ ಹಿ । 
ಮಹದ್ಭಿ ಸಾಹಸಂ ಪಾರ್ಥಃ ಕೃತವಾನ್‌ ಶೋಕಮೋಹಿತಃ 11 ೬೩ ॥ 


-72- ಮಹಾಭಾರತ ದ್ರೋಣಪರ್ವ 


ಸಿಂಧುರಾಜನನ್ನುಕೊಲ್ಲದಿದ್ದರೆ ಅರ್ಜುನನು ಅಗ್ನಿಪ್ರವೇಶವನ್ನು ಮಾಡುವನು. 
ಅರ್ಜುನನು ತಾನು ಮಾಡಿದ ಪ್ರತಿಜ್ಞೆಯನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಶೋಕ 
ಮೋಹಿತನಾದ ಅರ್ಜುನನು ದೊಡ್ಡಸಾಹಸವನ್ನುಮಾಡಿದ್ದಾನೆ. 


ಧರ್ಮಪುತ್ರ: ಕಥಂ ರಾಜಾ ಕರಿಷ್ಯತಿ ಸಹಾನುಗಃ । 
ಅರ್ಜುನೇ ಹಿ ಜಯಸ್ತೇಷಾಮಾಯತ್ತೋ ಜೀವಿತಾನಿ ಚ ॥1 ೬೪ ॥ 


ರಾಜನಾದ ಯುಧಿಷ್ಠಿರನಾದರೂ ಅವನ ಪರಿವಾರದ ಜೊತೆಯಲ್ಲಿ ಏನು 
ಮಾಡುವನು? ಅವರ ಜಯವೂ ಮತ್ತು ಜೀವಿತವೂ ಅರ್ಜುನನನ್ನು ಅವಲಂಬಿಸಿದೆ. 


ಯದಿ ನಃ ಸುಕೃತಂ ಕಿಂಚಿದ್‌ ಯದಿ ದತ್ತಮಥೋ ಹುತಮ್‌ । 
ಫಲೇನ ತಸ್ಯ ಸರ್ವಸ್ಯ ಸವ್ಯಸಾಚೀ ಜಯತ್ನರೀನ್‌ 11 ೬೫ || 
ನಾವು ಸ್ವಲ್ಧವಾದರೂ ಪುಣ್ಯಕಾರ್ಯವನ್ನು ಮಾಡಿದ್ದರೆ, ದಾನವನ್ನು ಕೊಟ್ಟಿದ್ದರೆ 
ಅಥವಾ ಹೋಮವನ್ನುಮಾಡಿದ್ದರೆ ಅವೆಲ್ಲದರ ಫಲವಾಗಿ ಅರ್ಜುನನು ಶತ್ರುಗಳನ್ನು 
ಗೆಲ್ಲಲಿ. 


ಏವಂ ಕಥಯತಾಂ ತೇಷಾಂ ಜಯಮಾಶಂಸತಾಮಪಿ । 
ಕೃಚ್ಛೇಣ ಸಾ ಮಹಾರಾಜ ರಜನೀ ಪ್ಯತ್ಯವರ್ತತ 11 ೬೬ || 


ಎಲೈ ಮಹಾರಾಜನೇ, ಹೀಗೆ ಮಾತನಾಡುತ್ತಾ ಅರ್ಜುನನಿಗೆ ಜಯವನ್ನು 
ಹಾರೈಸುವ ಅವರಿಗೆ ಆ ರಾತ್ರಿಯು ಕಷ್ಟದಿಂದ ಕಳೆಯಿತು. 


ರಜನ್ಯಾಮರ್ಧಯಾಮಾಯಾಂ ಪ್ರತಿಬುದ್ಧೋ ಜನಾರ್ದನಃ । 

ಸ್ಮೃತ್ವಾ ಪ್ರತಿಜ್ಞಾಂ ಪಾರ್ಥಸ್ಯ ದಾರುಕಂ ಪ್ರತ್ಯಭಾಷತ || ೬೭ | 

ರಾತ್ರಿಯು ಅರ್ಧಯಾಮ ಕಳೆದಿರುವಾಗ ಜನಾರ್ದನನು ಎಚ್ಚರಗೊಂಡು 
ಅರ್ಜುನನ ಪ್ರತಿಜ್ಞೆಯನ್ನು ನೆನೆದು ದಾರುಕನನ್ನು ಕುರಿತು ಮಾತನಾಡಿದನು. 


ಅರ್ಜುನೇನ ಪ್ರತಿಜ್ಞಾತಂ ಪಾರ್ಥೇನ ಹತಬಂಧುನಾ । 
ಜಯದ್ರಥಮಹಂ ಹಂತಾ ಶ್ವೋಭೂತ ಇತಿ ದಾರುಕ | ೬೮ ॥ 


ಪ್ರತಿಜ್ಞಾಪರ್ವ -73- 
೯ 


ಎಲೈ ದಾರುಕನೇ, ತನ್ನ ಪುತ್ರನನ್ನು ಕಳೆದುಕೊಂಡ ಅರ್ಜುನನು ನಾಳೆ 
ಜಯದ್ರಥನನ್ನು ಕೊಲ್ಲುವೆನು ಎಂದು ಪ್ರತಿಜ್ಞೆಯನ್ನು ಮಾಡಿದ್ದಾನೆ. 

ತತೋ ದುರ್ಯೋಧನಃ ಶ್ರುತ್ವಾ ಮಂತ್ರಯಿಷ್ಯತಿ ಮಂತ್ರಿಭಿಃ । 

ಯಥಾ ಜಯದ್ರಥಂ ಪಾರ್ಥೋ ನ ಹನ್ಯಾದಿತ್ಯಸಂಶಯಮ್‌ ॥ ೬೯ ॥ 

ಅದರಿಂದ ಅದನ್ನು ಕೇಳಿದ ದುರ್ಯೋಧನನು ತನ್ನ ಮಂತ್ರಿಗಳ ಜೊತೆಯಲ್ಲಿ 
ಅರ್ಜುನನು ಜಯದ್ರಥನನ್ನುಕೊಲ್ಲದಂತೆ ನಿಸ್ಸಂಶಯವಾಗಿ ಮಂತ್ರಾಲೋಚನೆಯನ್ನು 
ಮಾಡುತ್ತಾನೆ. 

ಅಕ್ಷೋಹಿಣ್ಯಶ್ಚ ತಾ: ಸರ್ವಾ ರಕ್ಷಿಷ್ಯಂತಿ ನ ಸಂಶಯಃ । 

ದ್ರೋಣಶ್ಚ ಸಹಪುತ್ರೇಣ ಯೇ ಚಾನ್ಯೇ ಪ್ರವರಾ ರಥಾಃ il ೭೦ ॥ 

ಆ ಉಳಿದ ಎಲ್ಲ ಅಕ್ಟೋಹಿಣಿ ಸೈನ್ಯಗಳೂ, ಅಶ್ವತ್ಯಾಮರಿಂದ ಸಹಿತರಾದ 
ದ್ರೋಣರೂ ಮತ್ತು ಉಳಿದ ಶ್ರೇಷ್ಠರಾದ ರಥರೂ ಜಯದ್ರಥರನ್ನು ರಕ್ಷಿಸುವರು. 
ಇದರಲ್ಲಿಸಂಶಯವಿಲ್ಲ. 


ಮಹಾವೀರ್ಯಃ ಸಹಸ್ರಾಕ್ಷೋ ದೈತ್ಯದಾನವಸಂಘಜಿತ್‌ । 
ಸೋ5ಪ್ಯೇನಂ ನೋತ್ತಹೇದ್‌ ಹಂತುಂ ಸಂಖೇ ದ್ರೋಣೇನ ರಕ್ಷಿತಮ್‌ ॥ 


ದ್ರೋಣರಿಂದ ರಕ್ಷಿತನಾದ ಈ ಜಯದ್ರಥನನ್ನು ಮಹಾವೀರ್ಯಶಾಲಿಯೂ, 
ದೈತ್ಯ-ದಾನವಸಂಘಗಳನ್ನು ಗೆದ್ದವನೂ ಆದ ಸಹಸ್ರಾಕ್ಷನೂ (ಇಂದ್ರನು) ಕೂಡ 
ಯುದ್ಧದಲ್ಲಿಗೆಲ್ಲಲು ಸಾಧ್ಯವಾಗಲಾರದು. 

ಅಹಂ ತು ಶ್ವಸ್ತಥಾ ಕರ್ತಾ ಯಥಾ ಕುಂತೀಸುತೋರರ್ಜುನಃ । 

ಅಪ್ರಾಪ್ರೇರಸ್ತಂ ಯಥಾ55ದಿತ್ಯೇ ಹಂತಾ ಪಾಪಂ ಜಯದ್ರಥಮ್‌ ॥ 

ಕುಂತೀಪುತ್ರನಾದ ಅರ್ಜುನನು ನಾಳೆ ಸೂರ್ಯನು ಅಸ್ತಂಗತನಾಗುವುದರೊಳಗೆ 
ಪಾಪಿಯಾದ ಜಯದ್ರಥನನ್ನುಕೊಲ್ಲುವಂತೆ ನಾನು ಮಾಡುವೆನು. 


ನ ಹಿ ದಾರಾ ನ ಮಿತ್ರಾಣಿ ನ ಪುತ್ರಜ್ಞಾತಯೋಪಪಿ ವಾ । 
ನಾನ್ಯಃ ಕಶ್ಚಿತ್‌ ಪ್ರಿಯತರೋ ಮರ್ತ್ಯಃ ಪಾರ್ಥಾದ್ದನಂಜಯಾತ್‌ ॥೭೩॥॥ 


-74- ಮಹಾಭಾರತ ದ್ರೋಣಪರ್ವ 


ನನ್ನಪತ್ನಿಯರಾಗಲೀ, ಮಿತ್ರರಾಗಲೀ, ಪುತ್ರರಾಗಲೀ, ಜ್ಞಾತಿಗಳಾಗಲೀ, ಬೇರೆ 


ಯಾವ ಪ್ರಿಯತರವಾದ ಮನುಷ್ಯರಾಗಲೀ ನನಗೆ ಅರ್ಜುನನಿಗಿಂತ ಪ್ರಿಯರಾದವರು 
ಯಾರೂ ಇಲ್ಲ. 


ವಎನಾನರ್ಜುನಮಿಮಂ ಲೋಕಂ ಮುಹೂರ್ತಮಪಿ ದಾರುಕ । 
ನೋತ್ಸಹೇ ವೀಕ್ಷಿತುಂ ಸೂತ ಸತ್ಯಮೇವ ಬ್ರವೀಮಿ ತೇ W ೭೪ ॥ 


ಎಲೈ ದಾರುಕನೇ, ಅರ್ಜುನನಿಲ್ಲದ ಈ ಲೋಕವನ್ನು ನಾನು ಒಂದು 
ಮುಹೂರ್ತದ ಕಾಲವೂ ನೋಡಲಾರೆ. ಈ ಮಾತನ್ನುನಿನಗೆ ಸತ್ಯವಾಗಿ ಹೇಳುತ್ತಿದ್ದೇನೆ. 


ಅಹಂತು ಧ್ವಜಿನೀಃ ಸರ್ವಾಃ ಸಹಯಾಃ ಸರಥದ್ದಿಪಾಃ | 
ಅರ್ಜುನಾರ್ಥಂ ಹನಿಷ್ಯಾಮಿ ಸಕರ್ಣಾಃ ಸಸುಯೋಧನಾಃ ॥೭೫॥ 


ಅರ್ಜುನನ ಸಲುವಾಗಿ ನಾನು ಕರ್ಣ-ಸುಯೋಧನರಿಂದಲೂ, ಅಶ್ವ-ರಥ- 
ಗಜಗಳಿಂದಲೂ ಸಹಿತವಾದ ಎಲ್ಲಸೈನ್ಯವನ್ನೂಕೊಲ್ಲುವೆನು. 


ಶ್ಲೋ ನಿರೀಕ್ಷಂತು ಮೇ ವೀರ್ಯಂ ತ್ರಯೋ ಲೋಕಾ ಮಹಾಹವೇ । 
ಧನಂಜಯಾರ್ಥಂ ಸಮರೇ ಪರಾಕ್ರಾಂತಸ್ಯ ದಾರುಕ “ctl 


ಎಲ್ಫೆ ದಾರುಕನೇ, ಅರ್ಜುನನ ಸಲುವಾಗಿ ಯುದ್ಧದಲ್ಲಿ ಪರಾಕ್ರಮವನ್ನು 


ತೋರಿಸುವ ನನ್ನ ಮಹಾಯುದ್ಧದ ಸಾಮರ್ಥ್ಯವನ್ನು ನಾಳೆಯ ದಿವಸ ಮೂರು 
ಲೋಕಗಳೂ ನೋಡಲಿ. 


ಶ್ಲೋ ನರೇಂದ್ರಸಹಸ್ರಾಣಿ ರಾಜಪುತ್ರಶತಾನಿ ಚ । 
ಸಾಶ್ವದ್ಧಿಪರಥಾನ್ಯಾಜೌ ಎದ್ರವಿಷ್ಯಂತಿ ದಾರುಕ ೭೭ ॥ 


ಎಲೈ ದಾರುಕನೇ, ನಾಳೆಯ ದಿವಸ ಸಹಸ್ರ ರಾಜರೂ, ನೂರಾರು 


ರಾಜಕುಮಾರರೂ ತಮ್ಮ ಅಶ್ವ-ಗಜ-ರಥಗಳ ಜೊತೆಯಲ್ಲಿ ಯುದ್ಧದಲ್ಲಿ ಓಡಿ 
ಹೋಗುವರು. 


ಶಸ್ತಾಂ ಚಕ್ರಪ್ರಮಥಿತಾಂ ದ್ರಕ್ಷ ಕಸಿ ನೃಪವಾಹಿನೀಮ್‌ । 
ಮಯಾ ಕ್ರುದ್ದೇನ ಸಮರೇ ಪಾಂಡವಾರ್ಥೇ ನಿಪಾತಿತಾಮ್‌ ॥ ೭೮ ॥ 


ಪ್ರತಿಜ್ಞಾಪರ್ವ -75- 


ಪಾಂಡವರ ಸಲುವಾಗಿ ಕೋಪಗೊಂಡ ನಾನು ಯುದ್ಧದಲ್ಲಿ ನನ್ನ ಚಕ್ರದಿಂದ 
ಹೊಡೆದು ಉರುಳಿಸಿದ ದುರ್ಯೋಧನನ ಸೈನ್ಯವನ್ನು ನಾಳೆ ನೋಡುವಿ. 


ಅದ್ಯ ಜ್ಞಾಸ್ಯಂತಿ ತ್ರಿದಶಾಃ ಸಾಸುರಾಃ ಸಚರಾಚರಾಃ । 
ವಾಸುದೇವಸ್ಯ ತಾಂ ಪ್ರೀತಿಂ ಪಾಂಡವೇಷ್ನನಪಾಯಿನೀಮ್‌ ॥ ೭೯ ॥ 


ಈ ದಿನ ದೇವತೆಗಳು, ಅಸುರರು, ಚರಾಚರ ಜಗತ್ತೂ ಸಹ ಕೃಷ್ಣನಿಗೆ 
ಅರ್ಜುನನಲ್ಲಿರುವ, ಎಂದೂ ವಿನಾಶವನ್ನುಹೊಂದದ ಪ್ರೀತಿಯನ್ನುತಿಳಿಯುವರು. 


ಯಸ್ತಾನ್‌ ದ್ವೇಷ್ಟಿ ಸ ಮಾಂ ದ್ವೇಷ್ಟಿ ಯಸ್ತಾನನು ಸ ಮಾಮನು । 
ಇತಿ ಸಂಕಲ್ಪ್ಯತಾಂ ಬುದ್ಧ್ಯಾ ಶರೀರಾರ್ಧಂ ಮಮಾರ್ಜುನಃ ॥ ೮೦ ॥ 


ಯಾವನು ಪಾಂಡವರನ್ನು ದ್ದೇಷಿಸುತ್ತಾನೆಯೋ ಅವನು ನನ್ನನ್ನುದ್ದೇಷಿಸುತ್ತಾನೆ. 
ಯಾವನು ಅವನಿಗೆ ಅನುಕೂಲನಾಗಿದ್ದಾನೆಯೋ, ಅವನು ನನಗೂ 
ಅನುಕೂಲನಾದವನು ಎಂದು ಬುದ್ಧಿಯಿಂದ ತಿಳಿಯುವವನಾಗು. ಅರ್ಜುನನು ನನ್ನ 
ಅರ್ಧ ಶರೀರನಾದವನು. 


ಯಥಾ ತು ತಂ ಪ್ರಭಾತಾಯಾಮಸ್ಯಾಂ ನಿಶಿ ರಥೋತ್ತಮಮ್‌ । 
ಕಲ್ಲಯಿತ್ತಾ ಸಮೀಪಂ ಮೇ ಆಗಚ್ಛಸಿ ತಥಾ ಕುರು WW ೮೧ ॥ 


ಈ ರಾತ್ರಿ ಕಳೆದು ಬೆಳಗಾಗುವ ವೇಳೆಗೆ ನೀನು ನನ್ನ ಶ್ರೇಷ್ಠವಾದ ರಥವನ್ನು 
ಚೆನ್ನಾಗಿ ಸಜ್ಜುಗೊಳಿಸಿ, ನನ್ನ ಬಳಿಗೆ ಬರುವಂತೆ ವ್ಯವಸ್ಥೆ ಮಾಡುವವನಾಗು. 


ಗದಾಂ ಕೌಮೋದಕೀಂ ದಿವ್ಯಾಂ ಶಕ್ತಿಂ ಚಕ್ರಂ ಧನುಃಶರಾನ್‌ । 
ಆರೋಪಯ ರಥೇ ಸೂತ ಸರ್ವೋಪಕರಣಾನಿ ಚ || ೮೨ ॥ 


ಎಲೈ ಸೂತನೇ, ರಥದಲ್ಲಿ ಕೌಮೋದಕೀ ಗದೆಯನ್ನೂ, ಶಕ್ತ್ಯಾಯುಧವನ್ನೂ, 
ಸುದರ್ಶನ ಚಕ್ರವನ್ನೂ, ಶಾರ್ಜ್ಲಧನುಸ್ಸು ಮತ್ತು ಬಾಣಗಳನ್ನೂ ಮತ್ತು ಎಲ್ಲ 
ಉಪಕರಣಗಳನ್ನೂಇಡುವವನಾಗು. 

ಸ್ಥಾನಂ ಚ ಕಲ್ಪ್ಯತಾಂ ತತ್ರ ರಥೋಪಸ್ಥೇ ಧ್ವಜಸ್ಯ ಮೇ । 

ವೈನತೇಯಸ್ಯ ವೀರಸ್ಯ ಸಮರೇಷ್ಠಭಿಶೋಭಿನ: uw ೮೩ ॥ 


-76- ಮಹಾಭಾರತ ದ್ರೋಣಪರ್ವ 


ಆ ನನ್ನರಥದಲ್ಲಿಯುದ್ದದಲ್ಲಿ ಶೋಭಿಸುವ ವೀರನಾದ ಗರುಡನ ದ್ವಜಕ್ಕೆ ಒಂದು 
ಸ್ಥಾನವನ್ನು ಕಲ್ಪಿಸುವವನಾಗು. 


ಛನ್ನಾನ್‌ ಜಾಂಬೂನದೈರ್ಮಾಲ್ಕೆ ಲರರ್ಕಜ್ವಲನಸನ್ನಿಬ್ಛೆಃ | 
ವಿಶ್ವಕರ್ಮಕೃತೈರ್ದಿವ್ಯೈರಶ್ವಾನಪಿ ಚ ಭೂಷಯ I ೮೪ I 


ನನ್ನ ಅಶ್ವಗಳನ್ನೂ ಸಹ ವಿಶಕರ್ಮ ನಿರ್ಮಿತವಾದ, ಸೂರ್ಯಪ್ರಕಾಶವನ್ನು 
ಹೊಂದಿದ, ದಿವ್ಯವಾದ, ಸುವರ್ಣಮಯವಾದ ಮಾಲೆಗಳಿಂದ ಅಲಂಕರಿಸು. 


ಬಲಾಹಕಂ ಮೇಘಪುಷ್ಪಂ ಸೈನ್ಯಂ ಸುಗ್ರೀವಮೇವ ಚ । 
ಯುಕ್ತ್ವಾ ವಾಜಿವರಾಂಸ್ತತ್ರ ಕವಚೀ ತಿಷ್ಠ ದಾರುಕ wu ೮೫ ॥ 


ಎಲ್ಫೆ ದಾರುಕನೇ, ನನ್ನ ಶ್ರೇಷ್ಠ ಅಶ್ವಗಳಾದ ಸೈನ್ಯ-ಸುಗ್ರೀವ-ಮೇಘಪುಷ್ಪ- 
ಬಲಾಹಕಗಳನ್ನುರಥದಲ್ಲಿಹೂಡಿ, ಕವಚವನ್ನು ಧರಿಸಿ ಸಿದ್ಧನಾಗಿರು. 


ಪಾಂಚಜನ್ಯಸ್ಯ ನಿರ್ಭೋಷಂ ಪರ್ಜನ್ಯನಿನದೋಪಮಮ್‌ । 
ಶ್ರುತ್ವಾ ಭೈರವಮತ್ಯರ್ಥಂ ಜವೇನೈವೋಪಯಾಹಿ ಮಾಮ್‌ ॥ ೮೬ ॥ 


ಪರ್ಜನ್ಯ ಘೋಷದಂತಿರುವ, ಭಯಂಕರವಾದ ಪಾಂಚಜನ್ಯದ ಘೋಷವನ್ನು 
ಕೇಳಿ ಶೀಘ್ರವಾಗಿ ನನ್ನ ಸಮೀಪಕ್ಕೆ ಬಾ. 


ಶ್ವು ಸದೇವಾಃ ಸಗಂಧರ್ವಾಃ ಸತ್ರ ಭಾಷರಸೋತಸುರಾಃ । 
ಜ್ಞಾಸ್ಯಂತಿ ಲೋಕಾಃ ಸರ್ವೇ ಮಾಂ ಸುಹೃದಂ ಸವ್ಯಸಾಚಿನಃ ॥ ೮೭ ॥ 
ನಾಳೆಯ ದಿವಸ ದೇವತೆಗಳಿಂದಲೂ, ಗಂಧರ್ವರಿಂದಲೂ, ರುದ್ರ-ಅಪುರೆಯರು 


ಮತ್ತು ಅಸುರರಿಂದಲೂ ಸಹಿತವಾದ ಜನರು ನಾನು ಅರ್ಜುನನಿಗೆ ಬಹಳ 
ಪ್ರಿಯನಾದವನು ಎಂದು ತಿಳಿಯುವರು. 


ಏಕಾಹ್ನಾಂರಹಮಮರ್ಷಾಚ್ಚ ಸರ್ವದುಃಖಾನಿ ಚಾಭಿಭೋ ॥ 
ಭ್ರಾತುಃ ಪೈತ್ಯಷ್ಠಸೇಯಸ್ಯ ವ್ಯಪನೇಷ್ಯಾಮಿ ದಾರುಕ 11 ೮೮ ॥ 


ಎಲ್ಫೆ ಶತ್ರು ಸಂಹಾರಕನಾದ ದಾರುಕನೇ, ನಾನು ಒಂದೇ ದಿವಸದಲ್ಲಿಕೋಪದಿಂದ 
ಕೂಡಿದವನಾಗಿ, ನನ್ನಸೋದರತ್ತೆಯ ಮಗನಾದ ಅರ್ಜುನನ ಅಣ್ಣನಿಗೆ ಒದಗಿರುವ 
ಎಲ್ಲದುಃಖಗಳನ್ನೂ ಪರಿಹಾರ ಮಾಡುವೆನು. 


ಪ್ರತಿಜಾಪರ್ವ -77- 
ಹ 


ಸರ್ವೋಪಾಯೈರ್ಯತಿಷ್ಯಾಮಿ ಯಥಾ ಬೀಭತ್ತುರಾಹವೇ । 
ಪಶ್ಯತಾಂ ಧಾರ್ತರಾಷ್ಟ್ರಾಣಾಂ ಹನಿಷ್ಯತಿ ಜಯದ್ರಥಮ್‌ 1 ೮೯ ॥ 


ಧೃತರಾಷ್ಟ್ರನ ಪುತ್ರರು ನೋಡುತ್ತಿರುವಂತೆಯೇ ಅರ್ಜುನನು ಯುದ್ಧದಲ್ಲಿ 
ಜಯದ್ರಥನನ್ನು ಕೊಲ್ಲುವಂತೆ ಎಲ್ಲಉಪಾಯಗಳಿಂದಲೂ ಪ್ರಯತ್ನಪಡುವೆನು. 


ಯಸ್ಯ ಯಸ್ಯ ಚ ಬೀಭತ್ತುರ್ವಧೇ ಯತ್ನಂ ಕರಿಷ್ಯತಿ । 
ಆಶಂಸೇ ಸ ರಣೇ ತಂ ತಂ ತತ್ರ ತತ್ರ ಹನಿಷ್ಯತಿ Fon 


ಅರ್ಜುನನು ಯಾರ ಯಾರ ವಧೆಯಲ್ಲಿ ಪ್ರಯತ್ನಮಾಡುವನೋ, ಯುದ್ಧದಲ್ಲಿ 
ಅವರವರನ್ನು ಕೊಲ್ಲುವನು ಎಂದು ನಾನು ಹಾರೈಸುತ್ತೇನೆ. 
ದಾರುಕಃ 
ಧ್ರುವ ಏವ ಜಯಸ್ತಸ್ಯ ನ ತಸ್ಯಾಸ್ತಿ ಪರಾಜಯಃ । 
ಯಸ್ಯ ತಂ ಪುರುಷವ್ಯಾಘ್ರ ಸಾರಥ್ಯಮುಪಜಗ್ಗಿವಾನ್‌ 11 ೯೧ ॥ 
ದಾರುಕ- ಎಲೈ ಪುರುಷವ್ಯಾಘ್ರನೇ, ಯಾರಿಗೆ ನೀನು ಸಾರಥ್ಯವನ್ನು 
ವಹಿಸಿದ್ದೀಯೋ ಅಂತಹ ವ್ಯಕ್ತಿಗೆ ಜಯವೇ ನಿಶ್ಚಿತವಾದುದು. ಅವನಿಗೆ ಎಂದೂ 
ಪರಾಭವವಿಲ್ಲ. 
ಕೃಷ್ಣ 
ಏವಂ ಚೈತತ್‌ ಕರಿಷ್ಯಾಮಿ ಯಥಾ ಮಾಮನುಭಾಷಸೇ । 
ಸುಪ್ರಭಾತಮಿಮಾಂ ರಾತ್ರಿಂ ಜಯಾರ್ಥಂ ವಿಜಯಸ್ಯ ಚ ॥ ೯೨॥ 
ಕೃಷ್ಣ- ಈ ರಾತ್ರಿಯು ಕಳೆದು ಸುಪ್ರಭಾತವಾದ ಮೇಲೆ ಅರ್ಜುನನ ಜಯಕ್ಕಾಗಿ 
ನೀನು ನನಗೆ ಹೇಳುತ್ತಿರುವಂತೆಯೇ ನಾನು ಮಾಡುವೆನು. 
॥ ಇತಿ ಶ್ರೀಮಹಾಭಾರತೇ ಶತಸಹಸಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ದ್ರೋಣಪರ್ವಣಿ ತ್ರಿಸಪ್ತತಿತಮೋ?ಧ್ಕಾಯಃ ॥ 
॥ ಪ್ರತಿಜ್ಞಾಪರ್ವಣಿ ಪಂಚಮೋ?ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ದ್ರೋಣಪರ್ವದಲ್ಲಿ ಎಪ್ಪತ್ಬೂರನೆಯ ಅಧ್ಯಾಯ ಮುಗಿಯಿತು. 


La 


-78- ಮಹಾಭಾರತ ದ್ರೋಣಪರ್ವ 


ಎಪ್ಪತ್ನಾಲ್ಕನೆಯ ಅಧ್ಯಾಯ 
ಸ್ಪಪ್ಪದಲ್ಲಿ ಕೃಷ್ಣಮ ಸ್‌ ಕೈಲಾಸಕ್ಕೆ ಕರೆದುಕೊಂಡು ಹೋಗಿ 
ಶಿವನಿಂದ ಪ ಪಾಶುಪತಾಸ್ತ್ರವನ್ನು ಕೊಡಿಸುವುದು. 
ಸಂಜಯಃ 
ಧಾರ್ತರಾಷ್ಟಸ್ಯ ತಂ ಮಂತ್ರಂ ಸ್ಥರನ್ನೇವ ಧನಂಜಯಃ | 
ಪ್ರತಿಜ್ಞಾಮಾತ್ತನೋ ರಕ್ಷನ್‌ ಮುಮೋಹಾಚಿಂತ್ಯವಿಕ್ರಮಃ WO 
ನ ಅ 


ಸಂಜಯ- ಅಚಿಂತ್ಯವಿಕ್ರಮನಾದ ಅರ್ಜುನನು ದುರ್ಯೋಧನನ 


ಮಂತ್ರಾಲೋಚನೆಯನ್ನು ಸ್ಮರಿಸುತ್ತಾ ತನ್ನ ಪ್ರತಿಜ್ಞೆಯನ್ನು ರಕ್ಷಿಸುವ ಸಲುವಾಗಿ ಮೋಹಕ್ಕೆ 
ಒಳಗಾದನು. 


ತಂ ತು ಶೋಕೇನ ಸಂತಪ್ಪಂ ಸ್ವಪ್ನೇ ಕಪಿವರಧ್ವಜಮ್‌ । 


ಆಸಸಾದ ಮಹಾತೇಜಾ ಜ್ವಲನ್‌ ವೈ ಗರುಡಧ್ವಜ: 11೨1 


ಶೋಕಕ್ಕೆ ಸಂತಪ್ತನಾದ, ಕಪಿವರದ್ದಜನಾದ ಅರ್ಜುನನನ್ನು ಮಹಾತೇಜಸ್ಸಿನಿಂದ 
ಜ್ವಲಿಸುವ ಗರುಡಧ್ವಜನಾದ ಕೃಷ್ಣನು ಸಪ್ಪದಲ್ಲಿಸಮೀಪಿಸಿದನು. 

ಪ್ರತ್ಯುತ್ನಾನಂ ತು ಕೃಷ್ಣಸ್ಯ ಸರ್ವಾವಸ್ಥಾಸು ಫಲ್ಗುನ: 1 

ನ ಲೋಪಯತಿ ಧರ್ಮಾತ್ಮಾ ಭಕ್ತ್ಯಾ ಪ್ರೇಮ್ಲಾ ಚ ನಿತ್ಯಶಃ | ೩ ॥ 

ಧರ್ಮಾತ್ಮನಾದ ಅರ್ಜುನನು ತನ್ನ ಭಕ್ತಿಯಿಂದಲೂ ಮತ್ತು ಪ್ರೆ ಪ್ರೇಮದಿಂದಲೂ 
ಯಾವ ಅವಸ್ಥೆಯಲ್ಲಿಯೂ ಕೃಷ್ಣನನ್ನು ಕಂಡು ಎದ್ದು ನಿಲ್ಲುವುದನ್ನಾಗಲೀ ಅಥವಾ 
ನಮಸ್ಕಾರ ಮಾಡುವುದನ್ನಾಗಲೀ ಲೋಪಗೊಳಿಸುವುದಿಲ್ಲ. 

ಪ್ರತ್ಯುತ್ನಾಯ ಸ ಗೋವಿಂದಂ ಸ್ವಂ ತಸ್ಮೈ ಚಾಸನಂ ದದೌ । 

ನಾಸನೇ ಚ ತಥಾ ಬುದ್ಧಿಂ ಬೀಭತ್ತುರ್ವ್ಯದಧಾತ್‌ ಸ್ವಯಮ್‌ ॥೪॥ 


ಅವನು ಎದ್ದುನಿಂತು ಗೋವಿಂದನಿಗೆ ತನ್ನಆಸನವನ್ನುನೀಡಿದನು. ಅರ್ಜುನನು 
ತಾನು ಕುಳಿತುಕೊಳ್ಳುವ ಬುದ್ಧಿಯನ್ನುಮಾಡಲಿಲ್ಲ. 


ಪ್ರತಿಜ್ಞಾಪರ್ವ -79- 


ತತಃ ಕೃಷ್ಣೋ ಮಹಾತೇಜಾ ಜಾನನ್‌ ಲೋಕಸ್ಯ ನಿಶ್ಚಯಮ್‌ । 
ಕುಂತೀಪುತ್ರಮಿದಂ ವಾಕ್ಯಮಾಸೀನಃ ಸ್ಥಿತಮಬ್ರವೀತ್‌ | ೫ । 


ಆಗ ಮಹಾತೇಜಸ್ವಿಯಾದ ಕೃಷ್ಣನು ಆಸನದಲ್ಲಿ ಕುಳಿತು, ಎಲ್ಲರ ಮನಸ್ಸಿನ 
ಅಭಿಪ್ರಾಯವನ್ನು ತಿಳಿದಿದ್ದರೂ ನಿಂತಿದ್ದಕುಂತೀಪುತ್ರನನ್ನುಕುರಿತು ಮಾತನಾಡಿದನು. 


ಮಾ ವಿಷಾದೇ ಮನಃ ಪಾರ್ಥ ಕೃಥಾಃ ಕಾಲೋ ಹಿ ದುರ್ಜಯ: । 
ಕಾಲಃ ಸರ್ವಾಣಿ ಭೂತಾನಿ ನಿಯಚ್ಛತಿ ಭವಾಭವೇ || ೬ ॥ 


ಎಲೈ ಪಾರ್ಥನೇ, ಮನಸ್ಸಿನಲ್ಲಿವಿಷಾದವನ್ನು ಹೊಂದಬೇಡ. ಕಾಲವನ್ನುಯಾರೂ 
ಜಯಿಸಲಾರರು. ಕಾಲವು ಎಲ್ಲ ಪ್ರಾಣಿಗಳನ್ನೂ ಸಂಪತ್ತು ಮತ್ತು ವಿಪತ್ತುಗಳನ್ನೂ 
ನಿಯಂತ್ರಿಸುತ್ತದೆ. 


ಕಿಮರ್ಥಂ ಚ ವಿಷಾದಸ್ತೇ ತದ್‌ ಬ್ರೂಹಿ ದ್ವಿಪದಾಂ ವರ । 
ನ ಶೋಚ್ಯಂ ವಿದುಷಾಂ ಶ್ರೇಷ್ಠ ಶೋಕಃ ಕಾರ್ಯವಿನಾಶನಃ 1 ೭ ॥ 


ಎಲೈ ನರಶ್ರೇಷ್ಠನೇ, ನಿನ್ನ ವಿಷಾದಕ್ಕೆ ಕಾರಣವೇನು ಎಂದು ನನಗೆ ಹೇಳು. 
ವಿದ್ವಾಂಸರಲ್ಲಿ ಶ್ರೇಷ್ಠನಾದವನೇ, ಶೋಕ ಮಾಡಬಾರದು. ಶೋಕವು ಕಾರ್ಯವನ್ನು 
ನಾಶ ಮಾಡುತ್ತದೆ. 


ಶೋಚನ್‌ ನಂದಯತೇ ಶತ್ರೂನ್‌ ಕರ್ಶಯತ್ಯಪಿ ಬಾಂಧವಾನ್‌ । 
ಯಸ್ತು ಕಾರ್ಯೋ ಭವೇತ್‌ ಕಾರ್ಯಃ ಕರ್ಮಣಾ ತತ್‌ ಸಮಾಚರ । 
ಹೀನಚೇಷ್ಠಸ್ಯ ಯಃ ಶೋಕಃ ಸ ಹಿ ಶತ್ರುರ್ಧನಂಜಯ । 

ಕ್ಷೀಯತೇ ಚ ನರಸ್ತಸ್ಥಾನ್ನ ತ್ವಂ ಶೋಚಿತುಮರ್ಹಸಿ mun 


ಶೋಕ ಪಡುವವನು ಶತ್ರುಗಳಿಗೆ ಸಂತೋಷವನ್ನುಂಟು ಮಾಡುತ್ತಾನೆ. 
ಬಾಂಧವರನ್ನು ಕ್ಷೇಶಗೊಳಿಸುತ್ತಾನೆ. ಯಾವ ಕಾರ್ಯವನ್ನುಮಾಡಬೇಕಾಗಿದೆಯೋ 
ಅದನ್ನುಕೃತಿಯಿಂದ ಮಾಡುವವನಾಗು. ಎಲೈ ಧನಂಜಯನೇ, ಯಾವ ಕಾರ್ಯವನ್ನೂ 
ಮಾಡದೆ ಪಡುವ ಶೋಕವೇ ಶತ್ರುವಷ್ಟೆ? ಅದರಿಂದ ಮನುಷ್ಯನು ವಿನಾಶವನ್ನು 
ಹೊಂದುತ್ತಾನೆ. ಆದ್ದರಿಂದ ನೀನು ಶೋಕ ಪಡಬೇಡ. 


-80- ಮಹಾಭಾರತ ದ್ರೋಣಪರ್ವ 


ಸಂಜಯಃ 
ತಥೋಕ್ತೋ ವಾಸುದೇವೇನ ಬೀಭತ್ತುರಪರಾಜಿತಃ । 
ಬಭಾಷೇ ಹಿ ತದಾ ವಿದ್ವಾನ್‌ ಇದಂ ವಚನಮರ್ಥವತ್‌ 11 ೯ ॥ 


ಸಂಜಯ- ಕೃಷ್ಣನಿಂದ ಹೀಗೆ ಹೇಳಲ್ಪಟ್ಟ ಅಪರಾಜಿತನೂ, ವಿದ್ವಾಂಸನೂ ಆದ 
ಅರ್ಜುನನು ಆಗ ಕೃಷ್ಣನನ್ನು ಕುರಿತು ಅರ್ಥವತ್ತಾದ ಈ ಮಾತುಗಳನ್ನು ಆಡಿದನು. 


ಮಯಾ ಪ್ರತಿಜ್ಞಾ ಮಹತೀ ಜಯದ್ರಥವಧೇ ಕೃತಾ । 
ಶ್ಲೋ ಹಂತಾಸ್ಥಿ ದುರಾತ್ಕಾನಂ ಪುತ್ರಫ್ಲಮಿತಿ ಕೇಶವ I ೧೦ ॥ 


ಕೇಶವನೇ, ನಾನು ಜಯದ್ರಥನ ವಧೆಯ ವಿಷಯದಲ್ಲಿ ದುರಾತ್ಮನೂ, ನನ್ನ 


ಪುತ್ರಹಂತಕನೂ ಆದ ಅವನನ್ನುನಾಳೆ ಕೊಲ್ಲುವನು ಎಂದು ದೊಡ್ಡ ಪ್ರತಿಜ್ಞೆಯನ್ನು 
ಮಾಡಿದ್ದೇನೆ. 


ಮತ್ಪತಿಜ್ಞಾವಿಘಾತಾರ್ಥಂ ಧಾರ್ತರಾಷ್ಟ್ರಃ ಕಿಲಾಚ್ಯುತ | 

ಪೃಷ್ಠತಃ ಸೈಂಧವಃ ಕಾರ್ಯಃ ಸರ್ವೈರ್ಗುಪ್ರೋ ಮಹಾರಪೈಃ ॥೧೦॥ 

ಎಲೈ ಅಚ್ಯುತನೇ, ನನ್ನ ಪ್ರತಿಜ್ಞೆಯನ್ನು ಭಂಗಗೊಳಿಸಲು ದುರ್ಯೋಧನಾದಿಗಳು 
ಎಲ್ಲ ಮಹಾರಥರಿಂದಲೂ ರಕ್ಷಿಸಲ್ಪಟ್ಟ ಸೈಂಧವನನ್ನು ಸೈನ್ಯದ ಹಿಂಭಾಗದಲ್ಲಿ 


ನಿಲ್ಲಿಸುತ್ತಾರೆ. 


ದಶ ಚೈಕಾ ತಥಾ ಕೃಷ್ಣ ಅಕ್ಷೋಹಿಣ್ಯ: ಸುದುರ್ಜಯಾಃ ಟ 
ಹತಾವಶೇಷಾಸ್ತತ್ರೇಮಾ ದಶಮಾಶ್ಹೈವ ಸಂಖ್ಯಯಾ u ೧೨ 1 
ತಾಭಿಃ ಪರಿವೃತಃ ಸಂಖೇ ಸರ್ವೈಕ್ಷೈವ ಮಹಾರಹಥೈ: I 

ಕಥಂ ಶಕ್ಕೇತ ಸಂದ್ರಷ್ಟುಂ ದುರಾತ್ಮಾ ಕೃಷ್ಣ ಸೈಂಧವ: ॥॥ ೧೩ 1 
ಪ್ರತಿಜ್ಞಾಪಾರಣಂ ಚಾಪಿ ನ ಭವಿಷ್ಯತಿ ಕೇಶವ । 

ಪ್ರತಿಜ್ಞಾಯಾಂ ಚ ಹೀನಾಯಾಂ ಕಥಂ ಜೀವೇತ ಮದ್ದಿಧಃ ॥ ೧೪ ॥ 


ಎಲ್ಫೆ ಕೃಷ್ಣನೇ, ಅವರ ಒಟ್ಟುಸೈನ್ಯ ಹನ್ನೊಂದು ಅಕ್ಟೋಹಿಣಿ ಸಂಖ್ಯಾಕವಾದುದು. 
ಅದರ ಹತ್ತನೆಯ ಒಂದು ಭಾಗದಷ್ಟು ಸೈನ್ಯವು ಈಗ ಉಳಿದಿದೆ. ಎಲೈ ಕೃಷ್ಣನೇ, ಆ 


ಪ್ರತಿಜ್ಞಾಪರ್ವ ತ 
ಆ 


ಮಹಾರಥರೆಲ್ಲರಿಂದಲೂ ರಕ್ಷಿಸಲ್ಪಟ್ಟರೆ ದುರಾತ್ಮನಾದ ಸೈಂಧವನು ನೋಡಲಾದರೂ 
ಹೇಗೆ ಸಾಧ್ಯ? ಎಲೈ ಕೇಶವನೇ, ಆಗ ನನ್ನ ಪ್ರತಿಜ್ಞೆಯನ್ನು ಪೂರೈಸಲು 
ಸಾಧ್ಯವಾಗುವುದಿಲ್ಲ. ಪ್ರತಿಜ್ಞೆಯು ಭಗ್ಗವಾದರೆ ನನ್ನಂತಹವನು ಹೇಗೆ ಜೀವಿಸಲು 
ಸಾಧ್ಯ? 

ಇ. 


ದುಃಖಾಪಾಯಸ್ಯ ಮೇ ವೀರ ವಿಕಾಂಕ್ಷಾ ಪರಿವರ್ತತೇ । 
ದ್ರುತಂ ಚ ಯಾತಿ ಸವಿತಾ ತತ ಏತದ್‌ ಬ್ರವೀಮ್ಯಹಮ್‌ ॥ ೧೫ ॥ 


ಎಲೈ ವೀರನೇ, ದುಃಖ ಪರಿಹಾರಕ್ಕೆ ವಿರುದ್ಧವಾದ ದಿಕ್ಕಿನಲ್ಲಿ ನನ್ನ ಆಸೆಯಿದೆ. 
ಸೂರ್ಯನಾದರೂ ಬೇಗ ಬೇಗ ಹೋಗುತ್ತಿದ್ದಾನೆ. ಆದ್ದರಿಂದ ನಿನಗೆ ಈ ವಿಷಯವನ್ನು 
ಹೇಳುತ್ತಿದ್ದೇನೆ. 

ಸಂಜಯಃ 

ಶೋಕಸ್ಥಾನಂ ತು ತದ್‌ ಬುದ್ಧ್ವಾ ಪಾರ್ಥಸ್ಯ ದ್ವಿಜಕೇತನಃ । 

ಸಂಸ್ಪೃಶ್ಯಾಂಭಸ್ತತಃ ಕೃಷ್ಣ; ಪ್ರಾಜ್ಕುಖಃ ಸಮವಸ್ಥಿತಃ W ೧೬ ॥ 

ಸಂಜಯ- ಗರುಡದ್ದಜನಾದ ಕೃಷ್ಣನು ಅರ್ಜುನನ ಶೋಕಕಾರಣವನ್ನು ತಿಳಿದು, 
ಹಸ್ತಪಾದಗಳನ್ನು ತೊಳೆದು ಪೂರ್ವಾಭಿಮುಖವಾಗಿ ಕುಳಿತುಕೊಂಡನು. 


ಇದಂ ವಾಕ್ಯಂ ಮಹಾತೇಜಾ ಬಭಾಷೇ ಪುಷ್ಕರೇಕ್ಷಣಃ | 
ಹಿತಾರ್ಥಂ ಪಾಂಡುಪುತ್ರಸ್ಯ ಸೈಂಧವಸ್ಯ ವಧೇ ಧೃತಃ 11 ೧೭ 1 


ಪುಷ್ಕರಾಕ್ಷನೂ, ಮಹಾತೇಜಸ್ವಿಯೂ ಆದ ಅವನು ಸೈಂಧವನ ವಧೆಯನ್ನು 
ನಿರ್ಧರಿಸಿ, ಪಾಂಡುಪುತ್ರನ ಹಿತವನ್ನು ಉದ್ದೇಶಿಸಿ ಈ ಮಾತನ್ನು ಆಡಿದನು. 


ಪಾರ್ಥ ಪಾಶುಪತಂ ನಾಮ ಮಹಾಸ್ತು ತತ್‌ ಸನಾತನಮ್‌ ಟ 
ಯೇನ ದೈತ್ಯಾ ಮೃಧೇ ಸರ್ವೇ ನಿಹತಾಃ ಶೂಲಪಾಣಿನಾ । 
ಯದಿ ತದ್‌ ವಿದಿತಂ ತೇತದ್ಯ ಶ್ಲೋ ಹಂತಾಸಿ ಜಯದ್ರಥಮ್‌ ॥೧೮॥ 


ಎಲೈ ಪಾರ್ಥನೇ, ಪಾಶುಪತವೆಂಬ ಸನಾತನವಾದ ಮಹಾಸ್ತವಿದೆ. ಅದರಿಂದ 
ಶೂಲಪಾಣಿಯಾದ ಶಿವನು ಯುದ್ಧದಲ್ಲಿಎಲ್ಲದೈತ್ಯರನ್ನೂ ಸಂಹರಿಸಿದನು. ನಿನಗೆ 
ಈ ದಿನ ಅದು ತಿಳಿದಿದ್ದರೆ ನಾಳೆ ನೀನು ಜಯದ್ರಥನನ್ನುಕೊಲ್ಲುವಿ. 


-82- ಮಹಾಭಾರತ ದ್ರೋಣಪರ್ವ 


ಅಥ ಜ್ಞಾತುಂ ಪ್ರಪದ್ಯಸ್ತ ಮನಸಾ ವೃಷಭಧ್ವಜಮ್‌ । 

ತಂ ದೇವಂ ಮನಸಾ ಧ್ಯಾಯನ್‌ ಜೋಷಮಾಸ್ತೃ ಧನಂಜಯ ॥೧೯॥ 

ತತಸ್ತಸ್ಯ ಪ್ರಸಾದಾತ್‌ ತ್ತಂ ಭಕ್ಕಾ ಪ್ರಾಪ್ಸ್ಯಸಿ ತನ್ನಹತ್‌ || ೨೦ ॥ 

ಅದನ್ನು ತಿಳಿದುಕೊಳ್ಳಲು (ಪಡೆಯಲು) ಮನಸ್ಸಿನಿಂದಲೇ ವೃಷಭಧ್ವಜನಾದ 
ಶಿವನಿಗೆ ಶರಣಾಗತನಾಗು. ಎಲೈ ಧನಂಜಯನೇ, ಆ ದೇವನನ್ನು ಮನಸ್ಸಿನಲ್ಲಿ 
ಧ್ಯಾನಿಸುತ್ತಾ ಮೌನವಾಗಿ ಕುಳಿತುಕೊ. ಆಗ ನಿನ್ನಭಕ್ತಿಗೆ ಮೆಚ್ಚಿಅವನ ಅನುಗ್ರಹದಿಂದ 
ಆ ದೊಡ್ಡಅಸ್ವವನ್ನುಪಡೆಯುವಿ. 

ಸಂಜಯಃ 
ತತಃ ಕೃಷ್ಣವಚಃ ಶ್ರುತ್ವಾ ಸಂಸ್ಕೃಶ್ಯಾಂಭೋ ಧನಂಜಯಃ । 
ಭೂಮಾವಾಸೀತ್‌ ಸಮಾಪನ್ನೋ ಜಗಾಮ ಮನಸಾ ಶಿವಮ್‌ ॥ ೨೧ ॥ 


ಸಂಜಯ- ಆಗ ಕೃಷ್ಣನ ಮಾತನ್ನು ಕೇಳಿ ಅರ್ಜುನನು ಹಸ್ತ-ಪಾದಗಳನ್ನು ತೊಳೆದು 
ನೆಲದ ಮೇಲೆ ಕುಳಿತು ಮನಸ್ಸಿನಲ್ಲಿಯೇ ಶಿವನನ್ನು ಧ್ಯಾನ ಮಾಡಿದನು. 


ತತಃ ಪ್ರಣಿಹಿತೇ ಬ್ರಾಹ್ಮೇ ಮುಹೂರ್ತೇ ಶುಭಲಕ್ಷಣೇ । 

ಆತ್ಮಾನಮರ್ಜುನೋರಪಶ್ಯದ್‌ ಗಗನೇ ಸಹಕೇಶವಮ್‌ । 

ಜ್ಯೋತಿರ್ಭಶ್ಚ ಸಮಾಕೀರ್ಣಂ ಸಿದ್ಧಗಂಧರ್ವಸೇವಿತಮ್‌ 1 ೨೨ ॥ 

ಅವನು ಹಾಗೆ ಧ್ಯಾನ ಮಾಡುತ್ತಿರಲು ಶುಭಲಕ್ಷಣವುಳ್ಳ ಬ್ರಾಹ್ಮೀ ಮುಹೂರ್ತದಲ್ಲಿ 
ಅರ್ಜುನನು ತಾನು ಕೇಶವನ ಜೊತೆಯಲ್ಲಿ ಆಕಾಶದಲ್ಲಿರುವುದನ್ನೂ, 
ಜ್ಯೋತಿಃಪುಂಜಗಳಿಂದ ಸುತ್ತುವರಿಯಲ್ಪಟ್ಟಿರುವುದನ್ನೂ, ಸಿದ್ಧ-ಗಂಧರ್ವರಿಂದ 
ಪೂಜಿಸಲ್ಪಡುತ್ತಿರುವುದನ್ನೂನೋಡಿದನು. 

ವಾಯುವೇಗಗತಿ: ಪಾರ್ಥಃ ಖಂ ಭೇಜೇ ಸಹಮಾಧವಃ || ೨೩ 1 

ಕೇಶವೇನ ಗೃಹೀತಃ ಸ ದಕ್ಷಿಣೇ ವಿಭುನಾ ಭುಜೇ । 

ಪ್ರೇಕ್ಷಮಾಣೋ ಬಹೂನ್‌ ಭಾವಾನ್‌ ಜಗಾಮಾದ್ದುತದರ್ಶನಾನ್‌ । 

ಉದೀಚ್ಯಾಂ ದಿಶಿ ಧರ್ಮಾತ್ಮಾ ಸೋತಪಶ್ಯಚ್ಚೇತಪರ್ವತಮ್‌ u ೨೪ || 


ಪ್ರತಿಜ್ಞಾಪರ್ವ -83- 


ವಾಯುವೇಗ ಗತಿಯುಳ್ಳ ಪಾರ್ಥನು ಕೃಷ್ಣನ ಜೊತೆಯಲ್ಲಿ ಬೇಗ ಆಕಾಶವನ್ನು 
ಸೇರಿದನು. ವಿಭುವಾದ ಕೃಷ್ಣನು ಅವನನ್ನು ಅವನ ಬಲಭುಜದಲ್ಲಿ ಹಿಡಿದಿದ್ದನು. 
ಅದ್ಭುತವಾದ ಅನೇಕ ಪದಾರ್ಥಗಳನ್ನು ನೋಡುತ್ತಾ ಧರ್ಮಾತ್ಮನಾದ ಅರ್ಜುನನು 
ಉತ್ತರ ದಿಕ್ಕಿನಲ್ಲಿಶ್ವೇತಪರ್ವತವನ್ನುನೋಡಿದನು. 


ಕುಬೇರಸ್ಯ ವಿಹಾರಂ ಚ ನಳಿನೀಂ ಪದ್ಮಭೂಷಿತಾಮ್‌ | 
ಸರಿಚ್ಛೇಷ್ಕಾಂ ಚತಾಂ ಗಂಗಾಂ ವೀಕ್ಷಮಾಣೋ ಬಹೂದಕಾಮ್‌ ॥। 


ಕುಬೇರನ ವಿಹಾರ ಸ್ಥಾನವನ್ನೂ ಕ ಪದ್ಧಗಳಿಂದ ಭೂಷಿತವಾದ ಸರೋವರಗಳನ್ನೂ 
ಶ್ರೇಷ್ಠನದಿಯಾದ ಬಹಳ ನೀರಿನಿಂದ ಕೂಡಿರುವ ಗಂಗೆಯನ್ನೂ ನೋಡುತ್ತಾ ಅವನು 
ಸಾಗಿದನು. 


ಸದಾ ಪುಷ್ಪಫಲೈರ್ವೃಕ್ಷೈರುಪೇತಾಂ ಸ್ಫಟಿಕೋದಕಾಮ್‌ | 


ಸಿಂಹವ್ಯಾಫ್ರಸಮಾಕೀರ್ಣಾಂ ನಾನಾಮೃಗಗಣಾಕುಲಾಮ್‌ ॥। ೨೬ ॥ 
ಪುಣ್ಯಾಶ್ರಮವತೀಂ ರಮ್ಯಾಂ ಮನೋಜ್ಞಾಂ ದ್ವಿಜಶೋಭಿತಾಮ್‌ । 


ದಡದಲ್ಲಿರುವ ಪುಷ್ಪ-ಫಲಭರಿತವಾದ ಮರಗಳಿಂದ ಕೂಡಿದ, ಸ್ಫಟಿಕದಂತೆ 
ಸ್ವಚ್ಛವಾದ ಜಲವುಳ್ಳ , ಸಿಂಹ-ವ್ಯಾಪ್ರಗಳಿಂದಲೂ ಅನೇಕ ಮೃಗ ಸಮೂಹಗಳಿಂದಲೂ 
ಕೂಡಿರುವ, ತೀರದಲ್ಲಿಪವಿತ್ರವಾದ ಆಶ್ರಮಗಳನ್ನು ಹೊಂದಿದ್ದ ಮನೋಹರವಾದ, 
ಬ್ರಾಹ್ಮಣರಿಂದ ಶೋಭಿತವಾದ (ಗಂಗಾನದಿಯನ್ನುನೋಡಿದನು). 


ಮಂದರಸ್ಯ ಪ್ರದೇಶಾಂಶ್ಚ ಕಿನ್ನರೋದ್ಲೀತನಾದಿತಾನ್‌ || ೨೭ 1 
ಹೇಮರೂಪ್ಯಮಯ್ಯ!: ಶೃಂಗೈರ್ನಾನೌಷಧಿವಿಭೂಷಿತಾನ್‌ | 
ತಥಾ ಮಂದಾರವ್ಪಕ್ಕೈಶ್ಚ ಪುಷ್ಟಿತ್ಸೆರುಪಶೋಭಿತಾನ್‌ 1 ೨೮ ॥1 


ಹೇಮ-ರಜತಮಯವಾದ ಶೃಂಗಗಳಿಂದ ಕೂಡಿದ, ನಾನಾ ವಿಧವಾದ ಓಷಧಿ 
ಗಳಿಂದ ವಿಭೂಷಿತವಾದ, ಹೂವರಳಿದ ಮಂದಾರ ವೃಕ್ಚಗಳಿಂದ ಶೋಭಿತವಾದ, 
ಕಿನ್ನರ ಶ್ರೇಷ್ಠರ ಗಾನದಿಂದ ಕೂಡಿದಂತಹ ಮಂದರ ಪರ್ವತದ ಪ್ರದೇಶಗಳನ್ನು 
ನೋಡಿದನು. 


-84- ಮಹಾಭಾರತ ದ್ರೋಣಪರ್ವ 


ಸ್ಲಿಗ್ಗಾಂಜನಚಯಾಕಾರಂ ಸಂಪ್ರಾಪ್ತಃ ಕಾಳಪರ್ವತಮ್‌ । 
ಪುಣ್ಯಂ ಹಿಮವತಃ ಪಾದಂ ಮಣಿಮಂತಂ ಚ ಪರ್ವತಮ್‌ ॥ ೨೯ ॥ 


ಸಾಂದ್ರವಾದ ಕಾಡಿಗೆಯ ಬಣ್ಣವನ್ನು ಹೊಂದಿದ ಕಾಳಪರ್ವತವನ್ನು ಸೇರಿ, 
ಹಿಮಾಲಯದ ಪಾದದ ಬಳಿ ಇರುವ ಪವಿತ್ರವಾದ ಮಣಿಮಂತ ಪರ್ವತವನ್ನೂ 
ನೋಡಿದನು. 


ಬ್ರಹ್ಮತುಂಗನದೀಂ ಚಾನ್ಯಾಂ ನಾನಾಜನಪದಾನಪಿ । 


ಸುಶ್ಚಂಗಂ ಶತಶ್ಛಂಗಂ ಚ ಶಯ್ಯಾನಾಗಂ ತಥೈವ ಚ I ೩೦॥ 
ಪುಣ್ಯಮಶ್ಚಶಿರಃಸ್ಥಾನಂ ಸ್ಥಾನಮಾಥರ್ವಣಸ್ಯ ಚ ॥ 

ಪೃಷದಂಶಂ ಚ ಶೈಲೇಂದ್ರಂ ಮಹಾಮಂದರಮೇವ ಚ I ೩೧ ॥ 
ಅಪ್ಪರೋಭಿಃ ಸಮಾಕೀರ್ಣಂ ಕಿನ್ನೈಶ್ಲೋಪಶೋಭಿತಮ್‌ | 

ತಾಂಶ್ಚ ಶೈಲಾನ್‌ ವ್ರಜನ್‌ ಪಾರ್ಥಃ ಪ್ರೇಕ್ಷತೇ ಸಹಕೇಶವಃ ॥ ೩೨ ॥ 


ಬ್ರಹ್ಮತುಂಗಾ ನದಿ, ಬೇರೆ ಬೇರೆ ಪ್ರದೇಶಗಳು, ಸುಶ್ಫಂಗ, ಶತಶ್ಚಂಗ ಮತ್ತು 
ಶಯ್ಯಾನಾಗ ಎಂಬ ಪರ್ವತಗಳು, ಅಥರ್ವಣರು ಅಶ್ವಶಿರಸ್ಸನ್ನು (ನಾರಾಯಣ 
ವರ್ಮವನ್ನು) ಉಪದೇಶ ಮಾಡಿದ ಸ್ಥಾನ, ಪೃಷದಂಶ ಪರ್ವತ, ಮಹಾಮಂದರ 
ಪರ್ವತ, ಅಪ್ಪರೆಯರಿಂದ ತುಂಬಿ ಕಿನ್ನರರಿಂದ ಶೋಭಿತವಾದ ಉಳಿದ ಪರ್ವತಗಳು 
ಎಲ್ಲವನ್ನೂಕೃಷ್ಣನ ಜೊತೆಯಲ್ಲಿ ಹೋಗುತ್ತಾ ಅರ್ಜುನನು ನೋಡಿದನು. 


ಶುಭೈಃ ಪ್ರಸ್ತವಣೈರ್ಜುಷ್ಟಾಂ ಹೇಮಧಾತುವಿಭೂಷಿತಾಮ್‌ ಟ 
ಚಂದ್ರರಶ್ಲಿಪರೀತಾಂಗೀಂ ಪೃಥಿವೀಂ ಪುರಮಾಲಿನೀಮ್‌ W ೩೩ ॥ 
ಪವಿತ್ರವಾದ ನದಿಗಳಿಂದ ಕೂಡಿದ, ಸುವರ್ಣ ಮತ್ತು ಧಾತುಗಳಿಂದ 
ವಿಭೂಷಿತವಾದ, ಅನೇಕ ಪಟ್ಟಣಗಳ ಮಾಲೆಯನ್ನು ಹೊಂದಿದ, ಚಂದ್ರನ 
ಬೆಳದಿಂಗಳು ತುಂಬಿರುವ ಭೂಮಿಯನ್ನುನೋಡಿದನು. 
ಸಮುದ್ರಾಂಶ್ಚಾದ್ಭುತಾಕಾರಾನ್‌ ಪಶ್ಯನ್‌ ಸುಬಹುಲಾದ್ಧ್ಭುತಾನ್‌ । 
ವಿಯದ್‌ ದ್ಯಾಂ ಪೃಥಿವೀಂ ಚೈವ ಪಶ್ಯನ್‌ ವಿಷ್ಣುಪದೇ ವ್ರಜನ್‌ 11೩೪॥ 


ವಿಸ್ಥಿತಃ ಸಹ ಕೃಷ್ಣೇನ ಕ್ಷಿಪ್ರೋ ಬಾಣ ಇವಾತ್ಯಗಾತ್‌ nu ೩೫ ॥! 


ಪ್ರತಿಜ್ಞಾಪರ್ವ -85- 
ಣ್‌ 


ಅರ್ಜುನನು ಆಕಾಶದಲ್ಲಿ ಹೋಗುತ್ತಾ ಅದ್ಭುತಾಕಾರವುಳ್ಳಸಮುದ್ರಗಳನ್ನೂ, ಇನ್ನೂ 
ಅನೇಕ ಅದ್ಭುತವಾದ ವಸ್ತುಗಳನ್ನೂ ಭೂಮಿ, ಅಂತರಿಕ್ಷ ಮತ್ತು ಆಕಾಶಗಳನ್ನೂ 
ನೋಡುತ್ತಾ ಸಾಗಿದನು. ಕೃಷ್ಣನ ಜೊತೆಯಲ್ಲಿ ಹೋಗುತ್ತಾ ಅವನು ಧನುಸ್ಸಿನಿಂದ 
ಪ್ರಯೋಗಿಸಿದ ಬಾಣದಂತೆ ಎಲ್ಲವನ್ನೂ ದಾಟಿ ಹೋದನು. 


ಗ್ರಹನಕ್ಷತ್ರಸೋಮಾನಾಂ ಸೂರ್ಯಾಗ್ನ್ಯೋಶ್ಚ ಸಮತ್ತಿಷಮ್‌ । 

ಅಪಶ್ಯತ ತದಾ ಪಾರ್ಥೋ ಜ್ವಲಂತಮಿವ ಪರ್ವತಮ್‌ || ೩೬ | 

ಹಾಗೆ ಹೋಗುತ್ತಾ ಗ್ರಹ-ನಕ್ಷತ್ರ-ಚಂದ್ರ-ಸೂರ್ಯಾಗ್ಗಿಗಳಿಗೆ ಸಮಾನವಾದ 
ಕಾಂತಿಯುಳ್ಳ ಅಂತಹ ಕಾಂತಿಯಿಂದ ಜ್ವಲಿಸುವಂತೆ ತೋರುವ ಪರ್ವತವನ್ನು 
ನೋಡಿದನು. 

ಸಮಾಪನ್ನಸ್ತು ತಂ ದೇಶಂ ಶೈಲಾಗ್ರೇ ಸಮವಸ್ಥಿತಮ್‌ । 

ತಪೋನಿತ್ಯಂ ಮಹಾತ್ಕಾನಮಪಶ್ಯದ್‌ ವಾನರಧ್ವಜಃ 1 ೩೭ ॥ 

ವಾನರದ್ದಜನಾದ ಅರ್ಜುನನು ಆ ದೇಶಕ್ಕೆ ಬಂದು, ಪರ್ವತದಲ್ಲಿ ಕುಳಿತಿದ್ದ 
ತಪಶ್ತೀಲನಾದ ಒಬ್ಬಮಹಾತ್ಹನನ್ನು ಶೈಲಾಗ್ರದಲ್ಲಿನೋಡಿದನು. 

ಈ ಬ ಆ ಲ 

ಸಹಸ್ರಮಿವ ಸೂರ್ಯಾಣಾಂ ದೀಪ್ಯಮಾನಂ ಸ್ವತೇಜಸಾ । 

ಶೂಲಿನಂ ಜಟಿಲಂ ಶೀರ್ಣವಲ್ಕಲಾಜಿನವಾಸಸಮ್‌ 11 ೩೮ ॥ 


ತನ್ನ ತೇಜಸ್ಸಿನಿಂದ ಸಹಸ್ರ ಸೂರ್ಯರಂತೆ ಬೆಳಗುವ ಜಟಾಧಾರಿಯೂ, 
ಜಟಿಲನೂ, ಹರಿದ ನಾರುಮಡಿಯ ಮತ್ತು ಕೃಷ್ಣಾಜಿನದ ವಸ್ತವುಳ್ಳವನೂ ಆದ ಆ 
ಪುರುಷನನ್ನು ನೋಡಿದನು. 

ನಯನಾನಾಂ ಸಹಸ್ಯೆಶ್ವ ವಿಚಿತ್ರಾಂಗಂ ಮಹೌಜಸಮ್‌ । 

ಪಾರ್ವತ್ಯಾ ಸಹಿತಂ ದೇವಂ ಭೂತಸಂಫೈಶ್ಚ ಭಾಸ್ಟರಮ್‌ 11೩೯ ॥ 


ಸಹಸ್ರಾರು ಕಣ್ಣುಗಳಿಂದ ಕೂಡಿದಂತಹ, ವಿಚಿತ್ರವಾದ ಅಂಗಗಳುಳ್ಳ, 
ಭೂತಸಂಘಗಳಿಂದ ಸುತ್ತುವರಿಯಲ್ಪಟ್ಟ, ಪಾರ್ವತಿಯಿಂದ ಸಹಿತನಾದ ತೇಜೋ 
ಮೂರ್ತಿಯನ್ನುನೋಡಿದನು. 


-86- ಮಹಾಭಾರತ ದ್ರೋಣಪರ್ವ 


ಗೀತವಾದಿತ್ರಸಂವಾದ್ಯೆಃ ತಾಳನರ್ತನಲಾಸಿತೈಃ । 
ವಲ್ಲಿತಾಸ್ಫೋಟತೋತೃಷ್ಠೆ ಶೈ? ಪುಣ್ಯೈರ್ಗಂದೈಶ್ಚ ಸೇವಿತಮ್‌ ul ೪೦ ॥ 


ಗೀತ-ವಾದಿತ್ರಸಂವಾದದಿಂದೆಲೂ, ತಾಳಸಹಿತವಾದ ಲಾಸ್ಯಾದಿ 
ನರ್ತನಗಳಿಂದಲೂ, ಉತ್ಕೃಷ್ಟವಾದ ಜಯಶಬ್ದಗಳಿಂದಲೂ, ಒಳ್ಳೆಯ 
ಸುಗಂಧದಿಂದಲೂ ಸೇವಿಸಲ್ಪಡುತ್ತಿದ್ದ (ಅವನನ್ನು ನೋಡಿದನು). 


ಸ್ತೂಯಮಾನಂ ಸ್ತವೈರ್ದಿವ್ಯೈ ಖಪಿಭಿರ್ಬ್ರಹ್ಮವಾದಿಭಿಃ । 
ಗೋಪ್ತಾರಂ ಸರ್ವಭೂತಾನಾಮಿಷ್ಠಾಸವರಮಚ್ಯುತಮ್‌ | ೪೧ ॥ 


ವೇದವಾದಿಗಳಾದ ಖಷಿಗಳಿಂದ, ದಿವ್ಯವಾದ ಸ್ರೋತ್ರಗಳಿಂದ ಸ್ತೋತ್ರ 
ಮಾಡಲ್ಪಡುತ್ತಿದ್ದಂತಹ, ಎಲ್ಲ ಪ್ರಾಣಿಗಳಿಗೂ ರಕ್ಷಣೆಯನ್ನು ನೀಡುವ ಶ್ರೇಷ್ಠವಾದ 
ಧನುರ್ಧಾರಿಯಾದ, ತನ್ನಗುಣಗಳಿಂದ ಚ್ಯುತನಾಗದ ಶಿವನನ್ನುನೋಡಿದನು. 


ವಾಸುದೇವಸ್ತು ತಂ ದೃಷ್ಟ್ವಾ ಜಗಾಮ ಶಿರಸಾ ಕ್ಷಿತಿಮ್‌ । 
ಪಾರ್ಥೇನ ಸಹ ಧರ್ಮಾತ್ಮಾ ಗೃಣನ್‌ ಬ್ರಹ್ಮ ಸನಾತನಮ್‌ ॥ ೪೨ ॥ 


ಧರ್ಮಾತ್ಮನಾದ ಕೃಷ್ಣನಾದರೂ ಅವನನ್ನು ನೋಡಿ, ಅರ್ಜುನನ ಜೊತೆಯಲ್ಲಿ 
ಸನಾತನವಾದ ವೇದವನ್ನು ಜಪಿಸುತ್ತಾ ಭೂಮಿಯ ಮೇಲೆ ಸಾಷ್ಟಾಂಗ ನಮಸ್ಕಾರವನ್ನು 
ಮಾಡಿದನು. 


ಲೋಕಾದಿಂ ವಿಶಕರ್ಮಾಣಮಜಮೀಶಾನಮವ್ಯಯಮ್‌ | 
ತಮಸಃ ಪರಮಂ ಜ್ಯೋತಿಃ ಖಂ ವಾಯುರ್ಜ್ಯೋತಿಷಾಂ ಗತಿಮ್‌ ॥ 


ಲೋಕಕ್ಕೆ ಕಾರಣನಾದವನೂ, ಎಲ್ಲವನ್ನೂ ಮಾಡುವವನೂ, ಈಶಾನನೂ, 


ಅವ್ಯಯನೂ ಆದವನೂ, ತಮಸಿಗೆ ಕಾರಣನಾದವನೂ, ಆಕಾಶಾದಿ ಭೂತಗಳಿಗೆ 
ಪತಿಯಾದವನೂ; 


ಸ್ರಷ್ಟಾರಂ ವಾರಿಧಾರಾಣಾಂ ಭುವಶ್ಚ ಪ್ರಕೃತಿಂ ಪರಾಮ್‌ । 
ದೇವದಾನವಯಕ್ಷಾಣಾಂ ಮನುಷ್ಯಾಣಾಂ ಚ ಸಾದನಮ್‌ ॥ ೪೪ ॥ 


ಪ್ರತಿಜ್ಞಾಪರ್ವ -87- 


ನದಿಗಳ ಮತ್ತು ಭೂಮಿಯ ಸೃಷ್ಟಿಕರ್ತನಾದವನೂ, ಶ್ರೇಷ್ಠಪ್ರಕೃತಿಯಾದವನೂ, 
ದೇವ-ದಾನವ-ಯಕ್ಷರಿಗೂ, ಮನುಷ್ಯರಿಗೂ ಸಂಹಾರಕನಾದವನೂ; 


ಯೋಗಿನಾಂ ಪರಮಂ ಬ್ರಹ್ಮ ವ್ಯಕ್ತಂ ಬ್ರಹ್ಮವಿದಾಂ ನಿಧಿಮ್‌ । 
ಪರಾವರಸ್ಯ ಸ್ರಷ್ಟಾರಂ ಪ್ರತಿಹರ್ತಾರಮೇವ ಚ 11 ೪೫ ॥ 


ಯೋಗಿಗಳಿಗೆ ಪರಬಹ್ಮನಾದವನೂ, ಬ್ರಹ್ಮಜ್ಞಾನಿಗಳಿಗೆ ಶ್ರೇಷ್ಠವಾದ 
ನಿಧಿಯಾದವನೂ, ಉಚ್ಚ-ನೀಚಪ್ರಾಣಿಗಳ ಸೃಷ್ಟಿ-ಸಂಹಾರ ಕರ್ತನಾದವನೂ; 


ಕಾಲಕೋಪಂ ಮಹಾತ್ಮಾನಂ ಶಕ ್ರಸೂರ್ಯಗುಣೋದಯಮ್‌ । 
ವವಂದತುಸ್ತದಾ ಕೃಷ್ಣೌ ವಾಜ್ಯನೋಬುದ್ಧಿಕರ್ಮಭಿಃ 1 ೪೬ ॥ 


ಪ್ರಳಯಕಾಲದಲ್ಲಿ ಕೋಪವನ್ನು ತೋರಿಸುವವನೂ, ಮಹಾತ್ಮನಾದವನೂ, 
ಇಂದ್ರ- ಸೂರ್ಯ ಮೊದಲಾದವರ ಗುಣಗಳಿಗೆ ಕಾರಣನಾದವನೂ ಆದ ಆ ಶಿವನನ್ನು 
ಆಗ ಕೃಷ್ಣಾರ್ಜುನರು ವಾಜ್ಮನೋ-ಬುದ್ಧಿ-ಶರೀರಗಳಿಂದ ನಮಸ್ಕರಿಸಿದರು. 


ಯಂ ಪ್ರಪಶ್ಯಂತಿ ವಿದ್ಧಾಂಸಃ ಸೂಕ್ಷ್ಮಾಧ್ಯಾತ್ಮನಿದರ್ಶನಾತ್‌ | 
ತಮಜಂ ಕಾರಣಾತ್ಕಾನಂ ಜಗ್ಗತುಃ ಶರಣಂ ಭವಮ್‌ 11 ೪೭ I 


ಯಾವನನ್ನು ಸೂಕ್ಷ್ಮವಾದ ಅಧ್ಯಾತ್ಮ ಯೋಗವುಳ್ಳ ಮಹಾತ್ಮರು ನೋಡುತ್ತಾರೆಯೋ 
ಅಂತಹ ಅಜನಾದ, ಕಾರಣಸ್ವರೂಪನಾದ ಭವನಿಗೆ ಶರಣಾಗತರಾದರು. 


ಅರ್ಜುನಶ್ಚಾಪಿ ತಂ ದೇವಂ ಭೂಯೋ ಭೂಯೋತಪ್ಯವಂದತ ಟ 

ಜ್ಞಾತ್ಸೈಕಂ ಸರ್ವಲೋಕಾದಿಂ ಭೂತಭವ್ಯಭವತ್ನಭುಮ್‌ ॥| ೪೮ 1 

ಅರ್ಜುನನೂ ಕೂಡ ಅವನನ್ನು ಸರ್ವಲೋಕಾದಿ ಎಂದೂ ಮುಖ್ಯನಾದ ಭೂತ- 
ವರ್ತಮಾನ-ಭವಿಷ್ಯ ವಸ್ತುಗಳ ಪ್ರಭುವೆಂದೂ ತಿಳಿದು ಆ ದೇವನನ್ನುಪುನಃ ಪುನಃ 
ನಮಸ್ಕರಿಸಿದನು. 


ಶರಣ್ಯಂ ಶರಣಂ ದೇವಮೀಶಾನಂ ಪರಮೇಶ್ವರಮ್‌ । 
ಜಗಾಮ ಜಗತಾಂ ನಾಥಮರ್ಜುನಃ ಸಜನಾರ್ದನಃ 11 ೪೯ ॥ 


-88- ಮಹಾಭಾರತ ದ್ರೋಣಪರ್ವ 


ಕೃಷ್ಣಸಹಿತನಾದ ಅರ್ಜುನನು ಶರಣು ಹೊಂದುವುದಕ್ಕೆ ಯೋಗ್ಯನೂ, ದೇವನೂ, 
ಈಶಾನನೂ, ಪರಮೇಶರನೂ, ಜಗನ್ನಾಥನೂ ಆದ ಅವನಿಗೆ ಶರಣಾಗತನಾದನು. 


ತತಸ್ತಾವಾಗತೊ ದೃಷ್ಟ್ವಾ ನರನಾರಾಯಣಾವುಭೌ । 
ಸುಪ್ರಸನ್ನಮನಾಃ ಶರ್ವ ಉವಾಚ ಪ್ರಹಸನ್ನಿವ It ೫೦ ॥ 


ಅನಂತರ ನರ-ನಾರಾಯಣರಿಬ್ಬರೂ ತನ್ನ ಬಳಿಗೆ ಬಂದುದನ್ನುನೋಡಿ, ಬಹಳ 
ಸಂತೋಷಗೊಂಡ ಮನಸುಳ್ಳವನಾಗಿ ಶರ್ವನು (ಶಿವನು) ನಗುತ್ತಾ ಮಾತನಾಡಿದನು. 


ಸ್ವಾಗತಂ ವಾಂ ನರಶ್ರೇಷ್ಕೌ ವಿಕ್ಷವಂ ಚ ನ ತಿಷ್ಠತಾಮ್‌ । 
ಕಿಂಚ ವಾಮೀಪ್ಲಿತಂ ವೀರೌ ಮನಸಾ ಕ್ಷಿಪ್ರಮುಚ್ಛತಾಮ್‌ ॥ ೫೧॥ 


ಎಲೈ ನರಶ್ರೇಷ್ಠರೇ, ನಿಮ್ಮಿಬ್ಬರಿಗೂ ಸ್ವಾಗತ. ಮನಸ್ಸಿನಲ್ಲಿ ವೈಕ್ಸವ್ಯವನ್ನು 


ಹೊಂದಬೇಡಿ. ಎಲೈ ವೀರರೇ, ನೀವು ಮನಸ್ಸಿನಲ್ಲಿ ಏನು ಬಯಸಿದ್ದೀರಿ? ಬೇಗ 
ಹೇಳಿ. 


ಕೇನ ಕಾರ್ಯೇಣ ಸಂಪ್ರಾಪ್ತೌ ಯುವಾಂ ತತ್ಪಾಧನೇ ರತೌ । 
ವ್ರಿಯತಾಮಾತ್ಮನಃ ಶ್ರೇಯಃ ತತ್‌ ಸರ್ವಂ ಚ ದದಾನಿ ವಾಮ್‌ ॥೫೨॥ 


ಯಾವ ಕಾರ್ಯವನ್ನು ಉದ್ದೇಶಿಸಿ ಅದನ್ನು ಸಾಧಿಸುವುದರಲ್ಲಿ ನಿರತರಾಗಿ 


ನೀವಿಬ್ಬರೂ ಇಲ್ಲಿಗೆ ಬಂದಿದ್ದೀರಿ? ಯಾವುದು ನಿಮಗೆ ಶ್ರೇಯಸೆಂದು ತಿಳಿದು ವರವನ್ನು 
ಕೇಳಿ. ಅವೆಲ್ಲವನ್ನೂನಾನು ಕೊಡುವನು. 


ಸಂಜಯಃ 
ತತಸ್ತದ್‌ ವಚನಂ ಶ್ರುತ್ವಾ ಪ್ರತ್ಯುತ್ನಾಯ ಕೃತಾಂಜಲೀ । 
ವಾಸುದೇವಾರ್ಜುನೌ ಶರ್ವಂ ತುಷ್ಟುವಾತೇ ಮಹಾಮತೀ ಟ॥ ೫೩ ॥ 


ಸಂಜಯ- ಅವನ ಆ ಮಾತುಗಳನ್ನು ಕೇಳಿ ಮಹಾಬುದ್ದಿಯುಳ್ಳ ಕೃಷ್ಣಾರ್ಜುನರು 
ಎದ್ದುನಿಂತು, ಕೈಗಳನ್ನುಮುಗಿದು ಶಿವನನ್ನು ಸ್ತೋತ್ರ ಮಾಡಿದರು. 


ನಮೋ ಭವಾಯ ಶರ್ವಾಯ ರುದ್ರಾಯ ವರದಾಯ ಚ । 
ಪಶೂನಾಂ ಪತಯೇ ನಿತ್ಯಮ್‌ ಉಗ್ರಾಯ ಚ ಕಪರ್ದಿನೇ ॥ ೫೪ ॥ 


ಪ್ರತಿಜ್ಞಾಪರ್ವ -89- 


ಭವನೂ, ಶರ್ವನೂ, ರುದ್ರನೂ, ವರದನೂ, ಪಶುಪತಿಯೂ, ಉಗ್ರನೂ, 
ಕಪರ್ದಿಯೂ ಆದ ನಿನಗೆ ಯಾವಾಗಲೂ ನಮಸ್ಕಾರ. 


ಕುಮಾರಗುರವೇ ನಿತ್ಯಂ ನೀಲಗ್ರೀವಾಯ ವೇಧಸೇ । 
ವಿಲೋಹಿತಾಯ ಧೂಮ್ರಾಯ ವ್ಯಾಲಯಜ್ಞೋಪವೀತಿನೇ ॥ ೫೫ ॥ 


ಕುಮಾರಗುರುವಾದ, ಯಾವಾಗಲೂ ನೀಲಕಂಠನಾದ, ಭಕ್ತಾಭೀಷ್ಟಪ್ರದನಾದ, 
ಲೋಹಿತ ವರ್ಣದಿಂದ ಕೂಡಿದ, ಧೂಮ್ರವರ್ಣನಾದ, ಸರ್ಪಯಜ್ಞೋಪವೀತನಾದ 
ನಿನಗೆ ನಮಸ್ಕಾರ. 


ಮಹಾದೇವಾಯ ಭೀಮಾಯ ತ್ರ್ಯಂಬಕಾಯ ಶಿವಾಯ ಚ । 
ಈಶಾನಾಯ ಮಖಘ್ನಾಯ ನಮೋಶಸ್ತ ವಧಕಘಾತಿನೇ 11 ೫೬ ॥ 


ಮಹಾದೇವನಾದ, ಭೀಮನಾದ, ತ್ರಿನೇತ್ರನಾದ, ಶಿವನಾದ, ಈಶಾನನಾದ, 
ದಕ್ಷಯಜ್ಞಭಂಜಕನಾದ, ಅಂಧಕಾಸುರ ಸಂಹಾರಕನಾದ ನಿನಗೆ ನಮಸ್ಕಾರ. 


ನಿತ್ಯಂ ನೀಲಶಿಖಂಡಾಯ ಶೂಲಿನೇ ದೈತ್ಯಘಾತಿನೇ । 
ಹಂತ್ರೇ ಗೋಪ್ಟೇ ತ್ರಿನೇತ್ರಾಯ ವ್ಯಾಧಾಯ ವಸುರೇತಸೇ ॥ ೫೭ ॥ 


ಯಾವಾಗಲೂ ಕೃಷ್ಣವರ್ಣದ ಕೇಶಗಳನ್ನು ಹೊಂದಿರುವ, ತ್ರಿಶೂಲಧಾರಿಯಾದ, 
ದೈತ್ಯ ಸಂಹಾರಕನಾದ, ಜಗತ್ತಂಹಾರಕನಾದ, ಜಗದ್ರಕ್ಷಕನಾದ, ತ್ರಿನೇತ್ರನಾದ, 
ವ್ಯಾಧನಿಗೆ ಅನುಗ್ರಹವನ್ನು ಮಾಡಿದ, ಸುವರ್ಣರೇತಸ್ಮನಾದ ನಿನಗೆ ನಮಸ್ಕಾರ. 

ಅಚಿಂತ್ಯಾಯಾಂಬಿಕಾಭರ್ತ್ರೇ ಸರ್ವದೇವಸ್ತುತಾಯ ಚ ಟ 

ವೃಷಧ್ವಜಾಯ ಮುಂಡಾಯ ಜಟಿನೇ ಬ್ರಹ್ಮಚಾರಿಣೇ nu ೫೮ ॥ 

ಅಚಿಂತ್ಯನಾದ, ಅಂಬಿಕಾಪತಿಯಾದ, ಸರ್ವದೇವಸ್ತುತನಾದ, ವೃಷದ್ವಜನಾದ, 
ಮುಂಡನಾದ, ಜಟೆಯನ್ನುಧರಿಸಿದ, ಬ್ರಹ್ಮಚಾರಿಯಾದ ನಿನಗೆ ನಮಸ್ಕಾರ. 

ತಪಸೇ ತಪ್ಯಮಾನಾಯ ಬ್ರಹಷ್ಮಣ್ಯಾಯಾಜಿತಾಯ ಚ । 

ವಿಶ್ವಾತ್ಮನೇ ವಿಶ್ವಸೃಜೇ ವಿಶ್ವಮಾವೃತ್ಯ ತಿಷ್ಠತೇ 1೫೯ ॥ 


-90- ಮಹಾಭಾರತ ದ್ರೋಣಪರ್ವ 


ಯಾವಾಗಲೂ ತಪಸ್ಸನ್ನು ಮಾಡುವ (ನೀರಿನಲ್ಲಿ ತಪಸ್ಸನ್ನು ಮಾಡುವ), ಬ್ರಾಹ್ಮಣ 
ವತ್ತಲನಾದ, ಎಂದೂ ಪರಾಜಿತನಾಗದ, ವಿಶಾತ್ಮನಾದ, ವಿಶಸೃಷಿಕರ್ತನಾದ ನಿನಗೆ 
ನಮಸ್ಕಾರ. 


ನಮೋ ನಮಸ್ತೇ ವ್ಯಾಸಾಯ ಭೂತಾನಾಂ ಪ್ರಭವೇ ಸದಾ । 
ಅಭಿಗಮ್ಯಾಯ ಕಾಮ್ಯಾಯ ಸ್ತುತ್ಯಾಯಾರ್ಯಾಯ ಸರ್ವದಾ ॥ ೬೦ ॥ 


ಎಲ್ಲವನ್ನೂ ವಿಸ್ತರಿಸುವ ನಿನಗೆ ನಮಸ್ಕಾರ. ಎಲ್ಲಭೂತಗಳ ಪ್ರಭುವಾದ ನಿನಗೆ 
ನಮಸ್ಕಾರ. ಯಾವಾಗಲೂ ಗಮ್ಯನಾದವನೂ, ಕಾಮ್ಯನಾದವನೂ, ಸ್ತುತ್ಯನಾದವನೂ, 
ಆರ್ಯನಾದವನೂ ಆದ ನಿನಗೆ ನಮಸ್ಕಾರ. 


ಬ್ರಹ್ಮವಕ್ವ್ರಾಯ ಕಾಂತಾಯ ಶಂಕರಾಯ ಶಿವಾಯ ಚ । 
ನಮೋಶಸ್ತು ವಾಚಸತಯೇ ಪ್ರಜಾನಾಂ ಪತಯೇ ನಮಃ | ೬೧ ॥ 


ವೇದಮುಖನಾದ, ಮನೋಹರನಾದ, ಮಂಗಳಕರನಾದ, ಮಂಗಳರೂಪನಾದ, 
ವಾಚಸ್ಪತಿಯಾದ, ಪ್ರಜಾಪತಿಯಾದ ನಿನಗೆ ನಮಸ್ಕಾರ. 


ನಮೋ ವಿಶ್ವಸ್ಯ ಪತಯೇ ಮಹತಾಂ ಪತಯೇ ನಮಃ ಟ 

ನಮಃ ಸಹಸ್ರಶಿರಸೇ ಸಹಸ್ರಭುಜಮನ್ಯವೇ ॥| ೬೨ I 

ವಿಶ್ವ್ಷೆ ಪತಿಯಾದ, ಮಹಾತ್ಮನಾದ, ಸಹಸ್ರ ಶಿರಸ್ಸುಗಳುಳ್ಳ, ಸಹಸ್ರಭುಜಗಳನ್ನುಳ್ಳ, 
ಮನ್ಯುಸರೂಪನಾದ ನಿನಗೆ ನಮಸ್ಕಾರ. 

ಸಹಸ್ರನೇತ್ರಪಾದಾಯ ನಮೋತಸಂಖ್ಯೇಯಕರ್ಮಣೇ ।ಟ 

ನಮೋ ಹಿರಣ್ಯಗರ್ಭಾಯ ಹಿರಣ್ಯಕವಚಾಯ ಚ 11 ೬೩! 


ಸಹಸ್ತ ನೇತ್ರ-ಪಾದಗಳುಳ್ಳ, ಎಣಿಸಲಾರದಷ್ಟು ಕರ್ಮವನ್ನುಮಾಡುವ, ಹಿರಣ್ಯ 
ಗರ್ಭನಾದ, ಹಿರಣ್ಯಕವಚನಾದ ನಿನಗೆ ನಮಸ್ಕಾರ. 


ನಮೋಸ್ತು ದೇವದೇವಾಯ ಮಹಾಭೂತಧರಾಯ ಚ । 


ಭಕ್ತಾನುಕಂಪಿನೇ ನಿತ್ಯಂ ಸಿದ್ಧತಾಂ ನೋ ವರಃ ಪ್ರಭೋ | ॥ ೬ಳ ॥ 


ಪ್ರತಿಜ್ಞಾಪರ್ವ 29]: 


ದೇವದೇವನಾದ, ಮಹಾಭೂತಧಾರಕನಾದ, ಭಕ್ಷಾನುಕಂಪಿಯಾದ ನಿನಗೆ 
ನಿತ್ಯವೂ ನಮಸ್ಕಾರ. ಎಲೈ ಪ್ರಭುವೇ, ನಮಗೆ ನೀನು ನೀಡುವ ವರವು ಸಿದ್ಧಿಸಲಿ. 
ಸಂಜಯಃ 
ಏವಂ ಸ್ತುತ್ವಾ ಮಹಾದೇವಂ ವಾಸುದೇವಃ ಸಹಾರ್ಜುನಃ । 


ಪ್ರಸಾದಯಾಮಾಸ ಭವಂ ತದಾ ಹ್ಯಸ್ಪೋಪಲಬ್ದಯೇ । 
ಅರ್ಜುನಾಯ ದದೌ ಬುದ್ಧಿಂ ತಸ್ಮಿನಸ್ಟ್ರೇ ಯದೀಪ್ತಿತಮ್‌ | ೬೫ ॥ 


ಸಂಜಯ- ಕೃಷ್ಣನು ಅರ್ಜುನನ ಜೊತೆಯಲ್ಲಿ: ಮಹಾದೇವನನ್ನು ಹೀಗೆ ಸ್ತೋತ್ರವನ್ನು 
ಮಾಡಿ, ಅರ್ಜುನನಿಗೆ ಪಾಶುಪತಾಸ್ವವನ್ನು ಕೊಡುವಂತೆ ಶಿವನನ್ನು ಒಲಿಸಿದನು. 
ಅರ್ಜುನನಿಗೂ ಆ ಅಸ್ವವನ್ನುತೆಗೆದುಕೊಳ್ಳುವುದಕ್ಕೆ ಯೋಗ್ಯವಾದ ಬುದ್ದಿಯನ್ನು ಆ 

ಅ ದ) ಕ ದ ಇ 

ಕಾಲದಲ್ಲಿನೀಡಿದನು. 

ತತಃ ಪಾರ್ಥಃ ಪ್ರಸನ್ನಾತ್ಮಾ ಪ್ರಾಂಜಲಿರ್ವಷಭಧ್ವಜಮ್‌ । 

ದದರ್ಶೋತ್ಸುಲ್ಲನಯನಃ ಸಮಸ್ತಂ ತೇಜಸಾಂ ನಿಧಿಮ್‌ 1| ೬೬ ॥॥ 

ಆಗ ಪ್ರಸನ್ನಮನಸ್ಸನಾದ ಅರ್ಜುನನು ಕೈಗಳನ್ನು ಮುಗಿದು ತೇಜೋನಿಧಿಯಾದ 
ವೃಷಭದ್ದಜನನ್ನು ಪೂರ್ಣವಾಗಿ ಅರಳಿದ ಕಣ್ಣಿನಿಂದ ನೋಡಿದನು. 

ತಂ ಚೋಪಹಾರಂ ಸ್ಪಕ್ಟತಂ ನೈಶಂ ನೈತ್ಯಕಮಾತ್ಮನಃ । 

ದದರ್ಶ ತ್ರ್ಯಂಬಕಾಭ್ಯಾಶೇ ವಾಸುದೇವೇ ನಿವೇದಿತಮ್‌ il ೬೭ ॥ 

ತಾನು ಪ್ರತಿನಿತ್ಯದಂತೆ ರಾತ್ರಿಯ ಕಾಲದಲ್ಲಿ ಮಾಡಿದ ಪೂಜೆಯಲ್ಲಿ ಕೃಷ್ಣನಿಗೆ 
ಮತ್ತು ಶಿವನಿಗೆ ನಿವೇದಿಸಿದ ಆ ಪೂಜಾದ್ರವ್ಯಗಳು ಶಿವನ ಸಮೀಪದಲ್ಲಿಇದ್ದುದನ್ನು 
ನೋಡಿದನು. 

ತತೋತಭಿಪೂಜ್ಯ ಮನಸಾ ಕೃಷ್ಣಂ ಶರ್ವಂ ಚ ಪಾಂಡವಃ । 

ಇಚ್ಚ್ಛಾಮ್ಯಹಂ ದಿವ್ಯಮಸ್ತಮಿತ್ಯಭಾಷತ ಶಂಕರಮ್‌ 11 ೬೮ ॥ 

ಆಗ ಅರ್ಜುನನು ಮನಸ್ಸಿನಲ್ಲಿಯೇ ಕೃಷ್ಣನನ್ನು ಮತ್ತು ಶಿವನನ್ನು ಪೂಜಿಸಿ, 
ಶಂಕರನನ್ನು ಕುರಿತು, ನಾನು ದಿವ್ಯವಾದ ಪಾಶುಪತಾಸ್ವವನ್ನು ಪಡೆಯಲು ಇಚ್ಛಿಸುತ್ತೇನೆ 
ಎಂದು ಹೇಳಿದನು. 


-೦)- ಮಹಾಭಾರತ ದ್ರೋಣಪರ್ವ 


ತತಃ ಪಾರ್ಥಸ್ಯ ವಿಜ್ಞಾಯ ವರಾರ್ಥಂ ವಚನಂ ವಿಭುಃ | 
ವಾಸುದೇವಾರ್ಜುನೌ ದೇವಃ ಸ್ಥಯಮಾನೋತಭ್ಯಭಾಷತ 11೬೯ I 


ಸ್ವಾಗತಂ ವಾಂ ನರಶ್ರೇಷ್ಠೌ ವಿಜ್ಞಾತಂ ಮನಸೇಪ್ಲಿತಮ್‌ 
ಯೇನ ಕಾಮೇನ ಸಂಪ್ರಾಪ್ತೌ ಭವದ್ಭ್ಯಾಂ ತಂ ದದಾಮ್ಯಹಮ್‌ ॥॥೭೦॥ 


ಆಗ ಪಾರ್ಥನ ವರದ ಅಭಿಪ್ರಾಯವನ್ನು ತಿಳಿದ ವಿಭುವಾದ ಶಿವದೇವನು ನಗುತ್ತಾ 
ಕೃಷ್ಣಾರ್ಜುನರನ್ನು ಕುರಿತು ನರಶ್ರೇಷ್ಠರೇ ನಿಮಗೆ ಸ್ವಾಗತ. ನಿಮ್ಮ ಮನೋಭೀಷ್ಟವು 
ತಿಳಿಯಿತು. ಯಾವ ಇಚ್ಛೆಯಿಂದ ಇಲ್ಲಿಗೆ ಬಂದಿದ್ದೀರೋ ಅದನ್ನುನಾನು ಕೊಡುವೆನು 
ಎಂದು ಹೇಳಿದನು. 


ಸರೋತಮೃತಮಯಂ ದಿವ್ಯಮಭ್ಯಾಶೇ ಶತ್ರುಸೂದನೆ । 
ತತ್ರ ಮೇ ತದ್ಗನುರ್ದಿವ್ಯಂ ಶರಾಶ್ಚ ನಿಹಿತಾಃ ಪುರಾ | ೭೦ ॥ 


ಎಲೈ ಶತ್ರುಸಂಹಾರಕರೇ, ಇಲ್ಲಿ ಸಮೀಪದಲ್ಲಿಯೇ ಅಮೃತಮಯವಾದ 
ಜಲವಿರುವ ಸರೋವರವಿದೆ. ಅಲ್ಲಿನನ್ನದಿವ್ಯವಾದ ಧನುಸನ್ನುಮತ್ತು ಬಾಣಗಳನ್ನು 
ಮೊದಲೇ ಇಟ್ಟಿದ್ದೇನೆ. 


ಯೇನ ದೇವಾರಯಃ ಸರ್ವೇ ಮಯಾ ಯುಧಿ ನಿಪಾತಿತಾಃ । 

ಯುವಾಮೇತದ್‌ ದ್ವಯಂ ಕೃಷ್ಣೌ ತದಿಹಾನಯತ ದ್ರುತಮ್‌ ॥ ೭೨ ॥ 

ಎಲ್ಫೆ ಕೃಷ್ಣಾರ್ಜುನರೇ, ಯಾವ ಧನುಸಿನಿಂದ ನಾನು ಎಲ್ಲದೇವಶತ್ರುಗಳನ್ನೂ 
ಯುದ್ಧದಲ್ಲಿ ಸಂಹಾರ ಮಾಡಿದೆನೋ ಅಂತಹ ಧನುಸ್ಸನ್ನು ನೀವಿಬ್ಬರೂ ಇಲ್ಲಿಗೆ 
ಶೀಘ್ರವಾಗಿ ತನ್ನಿ (ಎಂದು ಹೇಳಿದನು). 

ಸಂಜಯ; 
ತಥೇತ್ಯುಕ್ತ್ವಾ ತು ತೌ ವೀರೌ ಶರ್ವಂ ಪಾರಿಷದೈ: ಸಹ । 
ಪ್ರಸ್ಥಿತಿ ತತ್‌ ಸರೋ ದಿವ್ಯಂ ದಿವ್ಯಾಶ್ಚರ್ಯಶತಾಯುತಮ್‌ ॥ ೭೩ ॥ 


ಸಂಜಯ- ಈಶ್ವರನನ್ನೂ ಮತ್ತು ಈಶ್ವರನ ಪಾರ್ಷದರನ್ನುಕುರಿತು ಹಾಗೆಯೇ 


ಆಗಲಿ ಎಂದು ಹೇಳಿ, ಅಲ್ಲಿಂದ ನೂರಾರು ಆಶ್ಚರ್ಯಗಳಿಂದ ಕೂಡಿದ ಆ ದಿವ್ಯವಾದ 
ಸರೋವರಕ್ಕೆ ಹೊರಟರು. 


ಪ್ರತಿಜ್ಞಾಪರ್ವ -93- 


ನಿರ್ದಿಷ್ಟಷ ಯದ್‌ ವೃಷಾಂಕೇಣ ಪುಣ್ಯಂ ಸರ್ವಾರ್ಥಸಾಧಕಮ್‌ । 
ತಜ್ಞಗೃತುರಸಂಭ್ರಾಂತೌ ನರನಾರಾಯಣಾವೃಷೀ W ೭೪ 1 


ಖಯಷಿಗಳಾದ ನರ-ನಾರಾಯಣರು ಯಾವ ಗಾಬರಿಯೂ ಇಲ್ಲದೆ ವೃಷಧ್ವಜನು 
ನಿರ್ದೇಶ ಮಾಡಿದ, ಸರ್ವಾರ್ಥಸಾಧಕವಾದ ಪುಣ್ಯ ಸರೋವರವನ್ನು ತಲುಪಿದರು. 


ತತಸೌ ತತ್‌ ಸರೋ ಗತ್ವಾ ಸೂರ್ಯಮಂಡಲಸನ್ನಿಭಮ್‌ | 
ನಾಗಮಂತರ್ಜಲೇ ಘೋರಂ ದದ್ಭಶಾತೇ5ಚ್ಯುತಾರ್ಜುನೌ ॥ ೭೫ ॥ 


ಅನಂತರ ಅವರು ಆ ಸರೋವರದ ಸಮೀಪಕ್ಕೆ ಹೋಗಿ, ಸೂರ್ಯಮಂಡಲ 
ಕಾಂತಿಯನ್ನುಹೊಂದಿದ್ದ, ಒಂದು ಘೋರವಾದ ಸರ್ಪವನ್ನು ಜಲದಲ್ಲಿನೋಡಿದರು. 


ದ್ವಿತೀಯಂ ಚಾಪರಂ ನಾಗಂ ಸಹಸ್ರಶಿರಸಂ ವರಮ್‌ । 
ವಮಂತಂ ವಿಪುಲಾಂ ಜಾಲಾಂ ದದ್ಭಶಾತೇತ ಗಿವರ್ಚಸಮ್‌ | ೭೬ ॥ 


ಇನ್ನೊಂದು ಸರ್ಪವು ಸಹಸ್ರ ಶಿರಸ್ಸುಗಳಿಂದ ಕೂಡಿದ್ದು ಅಗ್ನಿಯ ಕಾಂತಿಯನ್ನು 
ಹೊಂದಿದ್ದು, ಮುಖದಿಂದ ವಿಪುಲವಾದ ಜ್ಞಾಲೆಗಳನ್ನು ಹೊರಸೂಸುತ್ತಿರುವುದನ್ನೂ 
ಅವರು ನೋಡಿದರು. 

ತತಃ ಕೃಷ್ಣಶ್ಹ ಪಾರ್ಥಶ್ಚ ಸಂಸ್ಕೃಶ್ಯಾಂಭಃ ಕೃತಾಂಜಲೀ । 

ತೌ ನಾಗಾವುಪತಸ್ಥಾತೇ ನಮಸ್ಯಂತೌ ವೃಷಧ್ವಜಮ್‌ 11 ೭೭ | 

ಆಗ ಕೃಷ್ಣಾರ್ಜುನರು ನೀರನ್ನು ಸರ್ಶಮಾಡಿ (ಶುದ್ಧರಾಗಿ), ಕೈಗಳನ್ನು ಮುಗಿದು, 
ಈಶ್ವರನಿಗೆ ನಮಸ್ಕಾರವನ್ನು ಮಾಡಿ ಆ ಸರ್ಪಗಳನ್ನು ಸ್ತೋತ್ರ ಮಾಡಿದರು. 


ಗೃಣಂತೌ ವೇದವಿದುಷೌ ತದ್‌ ಬ್ರಹ್ಮ ಶತರುದ್ರಿಯಮ್‌ । 
ಅಪ್ರಮೇಯಪ್ರಮಾಣಂ ತೌ ಗತ್ವಾ ಸರ್ವಾತ್ಮನಾ ಭವಮ್‌ ॥ ೭೮ ॥ 


ವೇದವಿದ್ದಾಂಸರಾದ ಅವರು ಅಪ್ರಮೇಯಾನುಭಾವನಾದ ಈಶ್ವರನನ್ನು 
ಸರ್ವಾತ್ಮನಾ ಮನಸಿನಲ್ಲಿಸರಿಸಿ, ಶತರುದ್ರಿಯ ವೇದಭಾಗವನ್ನು ಪಠಿಸುತ್ತಾ (ಶಿವನನ್ನು 
ಸಾ ಬಿಗು ದೆ 
ಸ್ಥರಿಸಿದರು). 


೬ 


-94- ಮಹಾಭಾರತ ದ್ರೋಣಪರ್ವ 


ತತಸ್ತೌ ರುದ್ರಮಾಹಾತ್ಮ್ಯಾದ್‌ ಹಿತ್ವಾ ರೂಪಂ ಮಹೋರಗೆ । 
ಧನುರ್ಬಾಣಶ್ಚ ಶತ್ರುಘ್ನ್‌ ತದ್‌ ದ್ವಂದ್ವಂ ಸಮಪದ್ಯತ 1೭೯॥ 


ಆ ಎರಡು ಸರ್ಪಗಳು ರುದ್ರದೇವರ ಮಹಿಮೆಯಿಂದ ಸರ್ಪರೂಪವನ್ನು ತ್ಯಜಿಸಿ 
ಶತ್ರುಸಂಹಾರಕವಾದ ಧನುರ್ಬಾಣಗಳಾದವು. 


ತತೋ ಜಗ್ಭಹತುಃ ಪ್ರೀತೌ ಧನುರ್ಬಾಣಂ ಚ ಸುಪ್ರಭಮ್‌ । 
ಜಗ್ಗತುಶ್ಚ ಮಹಾತ್ಕಾನೌ ದದ್ಭಶುಶ್ಚ ಮಹಾತ್ಮನೇ 11 ೮೦ ॥ 


ಆಗ ಪ್ರಸನ್ನರಾದ, ಮಹಾತ್ಮರಾದ ಅವರಿಬ್ಬರೂ ಒಳ್ಳೆಯ ಕಾಂತಿಯಿಂದ ಕೂಡಿದ 
ಆ ಧನುರ್ಬಾಣಗಳನ್ನು ತೆಗೆದುಕೊಂಡು ಹೋಗಿ, ಮಹಾತ್ಮನಾದ ಶಿವನಿಗೆ 
ತೋರಿಸಿದರು. 


ತತಃ ಪಾರ್ಶ್ವೇ ವೃಷಾಂಕಸ್ಯ ಬ್ರಹ್ಮಚಾರೀ ವ್ಯವರ್ತತ । 

ಪಿಂಗಾಕ್ಷಸ್ತಪಸಾ ಶ್ರೇಷ್ಠೋ ಬಲವಾನ್ನೀಲಲೋಹಿತಃ mw ೮೧ ॥ 

ಆಗ ವೃಷಧ್ವಜನ ಪಾರ್ಶ್ವದಲ್ಲಿ ಪಿಂಗಾಕ್ಟನೂ, ಶ್ರೇಷ್ಠ ತಪಸ್ವಿಯೂ, ಬಲಿಷ್ಠನೂ 
ಮತ್ತು ನೀಲಲೋಹಿತನೂ ಆದ ಒಬ್ಬಬ್ರಹ್ಮಚಾ೦ಯು ಕಾಣಿಸಿಕೊಂಡನು (ಇದ್ದನು). 

ಸ ಸಂಗೃಹ್ಯ ಧನುರ್ಥೋರಂ ತಸ್ಮ್‌ ಸ್ಥಾನಂ ಸಮಾಹಿತಃ । 

ವ್ಯಪಾಕರ್ಷಚ್ಚ ವಿಧಿವತ್‌ ಸಶರಂ ಧನುರುತ್ತಮಮ್‌ 11 ೮೨ I 


ಆ ಘೋರವಾದ ಧನುಸ್ಸನ್ನು ತೆಗೆದುಕೊಂಡು, ತನ್ನ ಸ್ಥಾನದಲ್ಲಿಯೇ ನಿಂತು 
ವಿಧಿಗೆ ಅನುಗುಣವಾಗಿ, ಬಾಣದಿಂದ ಕೂಡಿದ ಶ್ರೇಷ್ಠವಾದ ಧನುಸ್ಸನ್ನು ಎಳೆದನು. 


ತಸ್ಯ ಮೌರ್ವೀಂ ಚ ಮುಷ್ಟಿಂ ಚ ಸ್ಥಾನಂ ಚಾಲಕ್ಷ್ಯ ಪಾಂಡವಃ 1 
ಶ್ರುತ್ವಾ ಮಂತ್ರಂ ಭವಪ್ರೋಕ್ತಂ ಜಗ್ರಾಹಾಚಿಂತ್ಯವಿಕ್ರಮಃ 11 ೮೩ 1 


ಅದರ ಹೆದೆಯನ್ನೂ, ಮುಷ್ಠಿಯನ್ನೂ, ಸ್ಥಾನವನ್ನೂ ಗಮನಿಸಿ, ಅರ್ಜುನನು 


ಈಶ್ವರನು ಹೇಳಿದ ಮಂತ್ರವನ್ನುಕೇಳಿ, ಅಚಿಂತ್ಯ ಪರಾಕ್ರಮಿಯಾದ ಅವನು ಅದನ್ನು 
ತೆಗೆದುಕೊಂಡನು. 


ಪ್ರತಿಜಾಪರ್ವ -95- 
ನ್‌ 


ಸ ಸರಸ್ಯೇವ ತಂ ಬಾಣಂ ಮುಮೋಚಾತಿಬಲಃ ಪ್ರಭುಃ । 


ಚಿಕ್ಷೇಪ ಚ ಪುನರ್ವೀರಃ ತಸ್ಮಿನ್‌ ಸರಸಿ ತದ್‌ ಧನುಃ ॥| ೮೪ ॥ 

ಅತಿಬಲನೂ, ಪ್ರಭುವೂ, ವೀರನೂ ಆದ ಅವನು ಆ ಬಾಣವನ್ನು ಆ 
ಸರೋವರದಲ್ಲಿಯೇ ಪ್ರಯೋಗಿಸಿದನು ಮತ್ತು ಆ ಧನುಸ್ಸನ್ನು ಸರೋವರದಲ್ಲಿಯೇ 
ಎಸೆದನು. 


ಶಿವನಿಗೆ ಸೇರಿದ ಧನುರ್ಬಾಣಗಳನ್ನು ಹಸ್ತದಿಂದ ಸ್ಪರ್ಶ ಮಾಡುವ ಮಾತ್ರದಿಂದ 
ಅರ್ಜುನನ ಎಡಗೈಯಲ್ಲಿಧನುಸ್ಸಿ ಸನ್ನಿಧಾನವು, ಬಲಗೈಯಲ್ಲಿ ಬಾಣದ ಸನ್ನಿಧಾನವು 
ಉಂಟಾಯಿತು. ಆದ್ದರಿಂದ ಉದ್ದೇಶ ಸಿದ್ಧವಾದುದರಿಂದ ಅವೆರಡನ್ನೂ 
ಸರೋವರದಲ್ಲಿಯೇ ಇಟ್ಟನು ಎಂದು ಅಭಿಪ್ರಾಯ - ಲಕ್ಷಾಲಂಕಾರ. 


ತತಃ ಪ್ರೀತಂ ಭವಂ ಜ್ಞಾತ್ವಾ ಪ್ರೀತಿಮಾನರ್ಜುನಸ್ತದಾ । 
ವರಮಾರಣ್ಯಕೇ ದತ್ತಂ ಶಂಕರಸ್ಯ ಚ ದರ್ಶನಮ್‌ । 
ಮನಸಾ ಚಿಂತಯಾಮಾಸ ತನ್ನೇ ಸಂಪದ್ಯತಾಂ ಭವ m ೮೫ ॥ 


ಸಂತೋಷಗೊಂಡ ಈಶ್ವರನನ್ನು ನೋಡಿ ಅರ್ಜುನನೂ ಸಂತುಷ್ಠನಾಗಿ, 
ಅರಣ್ಯವಾಸದ ಸಮಯದಲ್ಲಿಕೊಟ್ಟಶಂಕರನ ದರ್ಶನವನ್ನೂ, ಅವನ ವರವನ್ನೂ 
ಮನಸ್ಸಿನಲ್ಲಿಯೇ ಚಿಂತಿಸಿ, ಎಲೈ ಶಿವನೇ, ಅದು ನನಗೆ ಸಿದ್ದವಾಗಲಿ ಎಂದು ಕೇಳಿದನು. 


ವನವಾಸದ ಸಮಯದಲ್ಲಿ ಇಂದ್ರಕೀಲ ಪರ್ವತದಲ್ಲಿ ಸುಖಕರನಾದ ಶಂಕರನ 
ದರ್ಶನ ಮತ್ತು ವರಗಳು ಮತ್ತು ಇಂದಿನ ಅವನ ದರ್ಶನ ಮತ್ತು ವರಗಳು ಎರಡು 
ಬಾರಿ ಪ್ರಾಪ್ತವಾದುದರಿಂದ ಇದು ನನಗೆ ಬಹಳ ಬಲಿಷ್ಠವಾಗಲಿ ಎಂದು ಮನಸ್ಸಿನಲ್ಲಿ 
ಯೋಚಿಸಿದನು ಎಂದು ಅಭಿಪ್ರಾಯ - ಲಕ್ಷಾಲಂಕಾರ. 


ತಸ್ಯ ತನ್ನತಮಾಜ್ಞಾಯ ಪ್ರೀತಃ ಪ್ರಾದಾದ್‌ ವರಂ ಭವಃ ॥| ೮೬ ॥ 
e ಇ 

ಸಂಹೃಷ್ಠರೋಮಾ ದುರ್ಧರ್ಷಃ ಕೃತಂ ಕಾರ್ಯಮಮನ್ಯತ । 

ತತಃ ಪಾಶುಪತಂ ದಿವ್ಯಮವಾಪ್ಯ ಪುನರೀಶ್ಚರಾತ್‌ 11 ೮೭ ॥॥ 


ತತೋತರ್ಜುನಹೃಷೀಕೇಶೌ ಪುನಃ ಪುನರರಿಂದಮೌ । 
ವವಂದತುಶ್ಚ ಸಂಹೃಷ್ಟೌ ಶಿರೋಭ್ಯಾಂ ತೌ ಮಹೇಶ್ವರಮ್‌ ೮೮ ॥ 


-96- ಮಹಾಭಾರತ ದ್ರೋಣಪರ್ವ 


ಅವನ ಮನಸ್ಸಿನ ಅಭಿಪ್ರಾಯವನ್ನು ತಿಳಿದು ಶಿವನು ಪ್ರಸನ್ನನಾಗಿ ವರವನ್ನು 
ನೀಡಿದನು. ದುರ್ಧರ್ಷನಾದ ಅರ್ಜುನನು ರೋಮಾಂಚಿತನಾಗಿ ತನ್ನಕಾರ್ಯವು 
ಸಿದ್ಧಿಸಿತೆಂದು ಭಾವಿಸಿದನು. ಅನಂತರ ದಿವ್ಯವಾದ ಪಾಶುಪತಾಸ್ವವನ್ನು ಪಡೆದು, 
ಶತ್ರುಘಾತಕರಾದ ಕೃಷ್ಣಾರ್ಜುನರಿಬ್ಬರೂ ಸಂತೋಷದಿಂದ ಮಹೇಶ್ತರನಿಗೆ 
ಶಿರಸಹಿತವಾದ ಅಷ್ಟಾಂಗ ನಮಸ್ಕಾರವನ್ನು ಮಾಡಿದರು. 


ಲ ಕ ಆ 


ಅನುಜ್ಞಾತೌ ಕ್ಷಣೇ ತಸ್ಮಿನ್‌ ಭವೇನಾರ್ಜುನಕೇಶವೌ । 
ಪ್ರಾಪ್ತೌ ಸ್ಪಶಿಬಿರಂ ವೀರೌ ಮುದಾ ಪರಮಯಾ ಯುತೌ ೪ ೮೯॥ 


ಶಿವನಿಂದ ಅನುಮತಿಯನ್ನು ಪಡೆದವರಾಗಿ ಆ ಕ್ಷಣದಲ್ಲಿಯೇ ವೀರರಾದ 
ಕೃಷ್ಣಾರ್ಜುನರು ಬಹಳ ಸಂತೋಷದಿಂದ ಕೂಡಿದವರಾಗಿ ತಮ್ಮ ಶಿಬಿರಕ್ಕೆ 
ಹಿಂದಿರುಗಿದರು. 


ತಥಾ ಭವೇನಾನುಮತೌ ಮಹಾಸುರನಿಪಾತಿನೌ । 

ಇಂದ್ರಾವಿಷ್ಣೂ ಯಥಾ ಪ್ರೀತೌ ಜಂಭಸ್ಯ ವಧಕಾಂಕ್ಷಿಣೌ nu ೯೦ ॥ 

ಜಂಭನ ವಧೆಯನ್ನು ಬಯಸಿದ ಇಂದ್ರ ಮತ್ತು ವಿಷ್ಣುವು ಹೇಗೆ ಪ್ರಸನ್ನರಾಗಿದ್ದರೋ 
ಹಾಗೆ ಮಹಾಸುರರ ಘಾತಕರಾದ ಅವರಿಬ್ಬರೂ ಶಿವನಿಂದ ಅನುಜ್ಞಾತರಾಗಿ 
ಸಂತುಷ್ಟರಾದರು. 


॥ ಇತಿ ಶ್ರೀಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ದ್ರೋಣಪರ್ವಣಿ ಚತುಃಸಪ್ಪತಿತಮೋತಧ್ವಾಯಃ ॥ 
॥ ಪ್ರತಿಜ್ಞಾಪರ್ವಣಿ ಷಷ್ಟೋ*5ಧ್ಯಾಯಃ ॥ 
ಣ್‌ ಟು 2 


ಇಲ್ಲಿಗೆ ಮಹಾಭಾರತದ ದ್ರೋಣಪರ್ವದಲ್ಲಿ ಎಪ್ಪತ್ನಾಲ್ಕನೆಯ ಅಧ್ಯಾಯ ಮುಗಿಯಿತು. 


MK 


ಪ್ರತಿಜ್ಞಾಪರ್ವ -97- 


ಎಪ್ಪತ್ಸೆದನೆಯ ಅಧ್ಯಾಯ 
ಪ್ರಾತರಾಹಿಕವನ್ನು ಪೂರೈಸಿದ ಯುಧಿಷ್ಠಿರನ ಬಳಿಗೆ ಕೃಷ್ಣನ ಆಗಮನ ಮತ್ತು 
ಜಯದ್ರಥನ ವಧೆಯ ವಿಷಯದಲ್ಲಿ ಅವನಿಗೆ ಸಮಾಶ್ವಾಸನ. 
ಸಂಜಯಃ 
ತಯೋಃ ಸಂವದತೋರೇವ ಕೃಷ್ಣದಾರುಕಯೋಸ್ತದಾ । 
ಸಾ5ತ್ಯಗಾದ್‌ ರಜನೀ ರಾಜನ್ನಥ ರಾಜಾ ಸ್ಥ ಬೋಧ್ಯತೇ || ೧॥| 


ಸಂಜಯ- ಎಲೈ ರಾಜನೇ, ಕೃಷ್ಣ-ದಾರುಕರು ಹೀಗೆ ಮಾತನಾಡುವುದರಲ್ಲಿಯೇ 
ರಾತ್ರಿಯು ಕಳೆಯಿತು. ಅನಂತರ ಯುಧಿಷ್ಠಿರನನ್ನು ಎಬ್ಬಿಸಿದರು. 


ಪಠಂತಿ ಪಾಣಿಧ್ದನಿಕಾ ಮಾಗಧಾಃ ಸ್ತವಗಾಯಕಾಃ | 
ವೈತಾಲಿಕಾಶ್ಚ ಸೂತಾಶ್ಚ ಸ್ತುವಂತಿ ಪುರುಷರ್ಷಭಮ್‌ 1 ೨॥ 


ಹಸ್ತದಿಂದ ಶಬ್ದವನ್ನುಮಾಡಿ ಎಬ್ಬಿಸುವವರೂ, ಸೂತ-ಮಾಗಧರೂ (ಆ ವಂಶದ 
ಹಿಂದಿನ ರಾಜರುಗಳ ಗುಣಗಳನ್ನು ಹೇಳುವವರು ಸೂತರು, ವರ್ತಮಾನ ರಾಜನ 
ಗುಣಗಳನ್ನು ಹೇಳುವವರು ಮಾಗಧರು) ಮತ್ತು ವೈತಾಲಿಕರು (ನಿದ್ರೆಯಿಂದ 
ಎಬ್ಬಿಸುವವರು) ಪುರುಷಶ್ರೇಷ್ಠನಾದ ಧರ್ಮರಾಜನನ್ನುಸ್ತೋತ್ರ ಮಾಡಿದರು. 

ನರ್ತಕಾಶ್ಚಾಪಿ ನೃತ್ಯಂತಿ ಗಾಂತಿ ಗೀತಾನಿ ಗಾಯಕಾಃ । 

ಕುರುವಂಶಸ್ತವಾರ್ಥಾನಿ ಮಧುರಂ ರಕ್ತಕಂಠಿನ: 11 ೩ ॥ 


ನರ್ತಕರು ನೃತ್ಯವನ್ನುಮಾಡಿದರು. ಗಾಯಕರು ಅನುರಾಗಯುಕ್ಕವಾದ ಕಂಠದಿಂದ 
ಮಧುರವಾಗಿ ಕುರುವಂಶವನ್ನು ಸ್ತೋತ್ರ ಮಾಡಿದರು, ಗೀತೆಯನ್ನುಹಾಡಿದರು. 


ಮೃದಂಗರುರ್ಧುರೀಭೇರ್ಯಃ ಪಣವಾನಕಗೋಮುಖಾಃ । 
ಆಡಂಬರಾಣಿ ಶಂಖಾಶ್ಚ ದುಂದುಭ್ಯಶ್ವ ಮಹಾಸ್ಟ್ವನಾಃ 11 ೪ ॥ 
ಏವಮೇತಾನಿ ಸರ್ವಾಣಿ ತಥಾ5ನ್ಯಾನ್ಯಪಿ ಭಾರತ । 

ವಾದಯಂತಿ ಸ್ಮ ಗಂಭೀರಂ ಕುಶಲಾಃ ಸಾಧುಶಿಕ್ಷಿತಾಃ 11 ೫ ॥ 


-98- ಮಹಾಭಾರತ ದ್ರೋಣಪರ್ವ 


ಎಲ್ಫೆ ಭಾರತನೇ, ಮೃದುಂಗ, ರುರ್ಥ್ಯುರಿ, ಭೇರಿ, ಪಣವ, ಆನಕ, ಗೋಮುಖ, 
ಆಡಂಬರ, ಶಂಖ, ಮಹಾನಾದವುಳ್ಳ ದುಂದುಭಿಗಳು- ಈ ಎಲ್ಲವಾದ್ಯಗಳು ಮತ್ತು 
ಬೇರೆ ವಾದ್ಯಗಳೂ ಸಹ ಕುಶಲರಾದ ವಾದಕರಿಂದ ಗಂಭೀರವಾಗಿ ವಾದಿಸಲ್ಪಟ್ಟವು. 


ಸ ಮೇಘಸಮನಿರ್ಥೋಷೋ ಮಹಚ್ಛಬ್ಬೋತಸ್ಟಶದ್‌ ದಿವಮ್‌ । 
ಪಾರ್ಥಿವಪ್ರವರಂ ಸುಪ್ತಂ ಯುಧಿಷ್ಠಿರಮಬೋಧಯತ್‌ 11 ೬ || 


ಮೇಘಘೋಷಕ್ಕೆ ಸಮವಾದ ಆ ದೊಡ್ಡಶಬ್ದವು ಅಂತರಿಕ್ಟವನ್ನು ಮುಟ್ಟಿ 
ಶ್ರೇಷ್ಠರಾಜನಾದ ಯುಧಿಷ್ಠಿರನನ್ನುನಿದ್ದೆಯಿಂದ ಎಚ್ಚರಿಸಿತು. 


ಪ್ರತಿಬುದ್ಧ ಸುಖಂ ಸುಪ್ತೋ ಮಹಾರ್ಹೇ ಶಯನೋತ್ತಮೇ । 
ಉತ್ಸಾಯಾವಶ್ಯಕಾರ್ಯಾಣಿ ಕೃತ್ವಾ ಸ್ಥಾನಗೃಹಂ ಯಯಾ 11 ೭ 1 


ಶ್ರೇಷ್ಠವಾದ, ಮಹಾಬೆಲೆಬಾಳುವ ಶಯನದಲ್ಲಿ ಸುಖವಾಗಿ ಮಲಗಿ ಎದ್ದ 
ಯುಧಿಷ್ಠಿರನು ಅವಶ್ಯ ಕರ್ಮವನ್ನುಮಾಡಿ, ಸ್ನಾನಗೃಹಕ್ಕೆ ಹೋದನು. 


ಶುಕ್ಸಾಂಬರಧರಾಃ ಸ್ನಾತಾಃ ತರುಣಾಷ್ಟೋತ್ತರಂ ಶತಮ್‌ । 
ಸ್ನಾಪಕಾಃ ಕಾಂಚನೈ: ಕುಂಬ್ಳೆ: ಪೂರ್ಣೈಃ ಸಮುಪತಸ್ಥಿರೇ 11೮॥ 


ಸ್ನಾನವನ್ನುಮಾಡಿ, ಶುಭ್ರವಸ್ತ್ರವನ್ನುಧರಿಸಿದ, ಸ್ನಾನವನ್ನು ಮಾಡಿಸುವ ನೂರೆಂಟು 
ತರುಣರು ನೀರಿನಿಂದ ಪೂರ್ಣವಾದ ಸುವರ್ಣ ಕುಂಭಗಳನ್ನು ಹಿಡಿದು ಅವನ 
ಸಮೀಪಕ್ಕೆ ಬಂದರು. 


ಭದ್ರಾಸನೇ ಸೂಪವಿಷ್ಠ; ಪರಿಧಾಯಾಂಬರಂ ಲಘು । 

ಉತ್ತಾರಿತಃ ಕಷಾಯೇಣ ಬಲವದ್ದಿ ಸುಶಿಕ್ಷಿತೈೆಃ | 

ಸಸೌ ಚಂದನಸಂಯುಕ್ತೆಃ ಸಾನೀಯೆೆರಭಿಮಂತಿಿತೆಃ 11 ೯1 
a pi) ಷ ಲ್‌ ಇ ಶು 


ತೆಳುವಾದ ವಸ್ತವನ್ನು ಹೊಂದಿದ್ದು, ಮಂಗಳಮಯವಾದ ಆಸನದಲ್ಲಿಚೆನ್ನಾಗಿ 
ಕುಳಿತ ಯುಧಿಷ್ಠಿರನಿಗೆ ಬಲಿಷ್ಠರಾದವರೂ ಮತ್ತು ಸುಶಿಕ್ಕಿತರಾದವರೂ ಆದ ಸೇವಕರು 
ಪರಿಮಳಯುಕ್ತವಾದ ಸ್ನಾನಚೂರ್ಣದಿಂದ ಉಜ್ಜಿ, ಅವನ ದೇಹವನ್ನು 


ಶುದ್ಧಗೊಳಿಸಿದರು. ಅನಂತರ ಅವನು ಅಭಿಮಂತ್ರಿತವಾದ ಚಂದನಯುಕ್ತವಾದ 
ಜಲದಿಂದ ಸ್ನಾನ ಮಾಡಿದನು. 


ಪ್ರತಿಜ್ಞಾಪರ್ವ -99- 


ಆಪ್ಪತಃ ಸಾಧಿವಾಸೇನ ಜಲೇನ ಸಸುಗಂಧಿನಾ । 


ರಾಜಹಂಸನಿಭಂ ಗೃಹ್ಯ ಉಪಷ್ಣೀಷಂ ಶಿಥಿಲಾರ್ಪಿತಮ್‌ 11 ೧೦ ॥ 
ಜಲಕ್ಷಯನಿಮಿತ್ತಂ ವೈ ವೇಷ್ಟಯಾಮಾಸ ಮೂರ್ಧನಿ I ೧೧ 1 


ಪರಿಮಳ ದ್ರವ್ಯದಿಂದ ಕೂಡಿ, ಸುಗಂಧಯುಕ್ತವಾದ ಜಲದಿಂದ ಸ್ನಾನವನ್ನು ಮಾಡಿ 
ತಲೆಯ ನೀರನ್ನು ಒಣಗಿಸಲು ರಾಜಹಂಸದಂತೆ ಶುಭ್ರವಾದ, ತೆಳುವಾದ ಸೇವಕರು 
ಕೊಟ್ಟಒಂದು ಉಷ್ಣೀಷವನ್ನುತಲೆಗೆ ಸುತ್ತಿಕೊಂಡನು. 


ಹರಿಣಾ ಚಂದನೇನಾಂಗಮುಪಲಿಪ್ಯ ಮಹಾಭುಜಃ । 
ಸ್ರಗ್ವೀ ಚಾಕ್ಸಿಷ್ಟವಸನಃ ಪ್ರಾಂಜಲಿಃ ಪ್ರಾಜ್ಯುಖಃ ಸ್ಥಿತಃ I ೧೨ 1 


ಮಹಾಭುಜನಾದ ಅವನು ಹರಿಚಂದನದಿಂದ ತನ್ನದೇಹವನ್ನು ಲೇಪಿಸಿಕೊಂಡು, 
ಮಾಲೆಯನ್ನು ಧರಿಸಿ, ಸುಲಭವಾದ ವಸ್ತ್ರವನ್ನು ಧರಿಸಿ, ಪೂರ್ವಾಭಿಮುಖವಾಗಿ 
ಕೈಗಳನ್ನುಮುಗಿದು ಕುಳಿತನು. 

ಕೃತ್ಬೇಂದ್ರಿಯಾಣಾಮೈಕಾಗ್ರ (€ ಮನಸಶ್ಚ ಮಹಾಮನಾಃ । 

ಜಜಾಪ ಜಪ್ಯಂ ಕೌಂತೇಯಃ ಸತಾಂ ಮಾರ್ಗಮನುಷ್ಠಿತಃ । 

ತತೋಶಗ್ನಿಶರಣಂ ದೀಪ್ತಂ ಪ್ರವಿವೇಶ ಸಮಾಹಿತಃ I ೧೩ ॥ 


ಧೈರ್ಯಶಾಲಿಯಾದ ಕೌಂತೇಯನಾದ ಯುಧಿಷ್ಠಿರನು ಇಂದ್ರಿಯಗಳನ್ನುಮತ್ತು 
ಮನಸ್ಸನ್ನು ಏಕಾಗ್ರಗೊಳಿಸಿ, ಸಜ್ಜನರ ಮಾರ್ಗವನ್ನು ಅನುಸರಿಸಿ, ಜಪಿಸಬೇಕಾದ 
ಜಪವನ್ನು ಮಾಡಿದನು. ಅನಂತರ ಸಮಾಧಾನಚಿತ್ತದಿಂದ ಕೂಡಿದವನಾಗಿ 
ಶೋಭಿಸುವ ಅಗ್ನಿಗೃಹವನ್ನು ಪ್ರವೇಶಿಸಿದನು. 

ಸಮಿದ್ದಿ ಸಹವಿತ್ರಾಭಿರಗ್ನಿಮಾಹುತಿಭಿಸ್ತಥಾ | 

ಮಂತ್ರಪೂತಾಭಿರರ್ಚಿತ್ವಾ ನಿಶ್ಚಕ್ರಾಮ ಗೃಹಾತ್ತತಃ Wl ೧೪ ॥ 

ಪವಿತ್ರವನ್ನು ಧರಿಸಿ, ಸಮಿತ್ತುಗಳಿದಿಂದಲೂ, ಅಭಿಮಂತ್ರಿತವಾದ' 
ಆಹುತಿಗಳಿಂದಲೂ ಅಗ್ನಿಯನ್ನು ಅರ್ಚಿಸಿ ಅಗ್ನಿಗೃಹದಿಂದ ಹೊರಗೆ ಬಂದನು. 


-100- ಮಹಾಭಾರತ ದ್ರೋಣಪರ್ವ 


ದ್ವಿತೀಯಾಂ ಚ ನರವ್ಯಾಘ್ರ ಕಕ್ಷ್ಯಾಂ ನಿಷ್ಠಮ್ಯ ಪಾಂಡವಃ । 
ತತ್ರ ವೇದವಿದೋ ವಿದ್ವಾನಪಶ್ಯದ್‌ ಬ್ರಾಹ್ಮಣರ್ಷಭಾನ್‌ | ೧೫ ॥ 


ಎಲ್ಫೆ ನರವ್ಯಾಪ್ರನೇ, ಪಾಂಡವನಾದ ಅವನು ಎರಡನೆಯ ಕಕ್ಷೆಯಿಂದ ಹೊರಗೆ 
ಬಂದು ಅಲ್ಲಿವೇದವಿದ್ದಾಂಸರಾದ ಶ್ರೇಷ್ಠ ಬ್ರಾಹ್ಮಣರನ್ನುನೋಡಿದನು. 


ದಾಂತಾನ್‌ ವೇದವ್ರತಸ್ನಾತಾನ್‌ ಸ್ನಾತಾನವಭ್ಭಥೇಷು ಚ । 
ಅಪ್ಟೌ ಚೈಷಾಂ ಸಹಸ್ರಂ ಚ ಸಹಸ್ರಾನುಚರಾನ್‌ ನೃಪ WW ೧೬ ॥ 


ಅಕ್ಷತೈ: ಸುಮನೋಭಿಶ್ಚ ಸ್ವಸ್ತಿ ವಾಚ್ಯಾಥ ಮೋದಕ್ಕೆ: । 


ತಾನ್‌ ದ್ವಿಜಾನ್‌ ದಧಿಸರ್ಪಿರ್ಭ್ಯಾಂ ಫಲೈಶ್ನೇಷ್ಟೈ: ಸುಮಂಗಲೈ: ॥೧೭ ॥ 


ಇಂದ್ರಿಯನಿಗ್ರಹವುಳ್ಳವರೂ, ವೇದವ್ರತವನ್ನು ಪೂರೈಸಿದವರೂ, ಗುರುಕುಲ 
ವಾಸವನ್ನು ಮುಗಿಸಿ ಸಾಧಕರಾದವರೂ, ಯಜ್ಞದಲ್ಲಿ ಅವಭೃಥ ಸ್ನಾನವನ್ನು 
ಮಾಡಿದವರೂ ಆದ ಸಹಸ್ರಾನುಚರರಿಂದ ಕೂಡಿದ ಎಂಟು ಸಹಸ್ರ ಬ್ರಾಹ್ಮಣ ಶ್ರೇಷ್ಠರನ್ನು 
ಅಕ್ಕತೆಗಳಿಂದ ಮತ್ತು ಪುಷ್ಪಗಳಿಂದ ಅರ್ಚಿಸಿ, ಅವರಿಂದ ಸಸ್ತಿವಾಚನವನ್ನು 
ಮಾಡಿಸಿಕೊಂಡು ಅವರನ್ನು ಮೋದಕಗಳಿಂದಲೂ, ದಧಿ-ಆಜ್ಯಗಳಿಂದಲೂ, 
ಇಷ್ಟವಾದ ಮಂಗಲಗಳಿಂದಲೂ ಅರ್ಚಿಸಿದನು. 


ಪ್ರಾದಾತ್‌ ಕಾಂಚನಮೇಕೈಕಂ ನಿಷ್ಕಂ ವಿಪ್ರಾಯ ಪಾಂಡವಃ | 
ಅಲಂಕೃತಂ ಚಾಶ್ಚಶತಂ ವಾಸಾಂಸೀಷ್ಟಾಶ್ಚ ದಕ್ಷಿಣಾ: 11 ೧೮ ॥ 


ಪಾಂಡವನು ಪ್ರತಿಯೊಬ್ಬಬ್ರಾಹ್ಮಣನಿಗೂ ಒಂದೊಂದು ಸುವರ್ಣನಿಷ್ಠವನ್ನೂ 
ಅಲಂಕೃತವಾದ ನೂರು ಅಶ್ವಗಳನ್ನೂ, ವಸ್ತ್ರಗಳನ್ನೂ ಮತ್ತು ಅಭೀಷ್ಟವಾದ ದಕ್ಷಿಣೆಗಳನ್ನೂ 
ನೀಡಿದನು. 


ತಥಾ ಗಾಃ ಕಪಿಲಾ ದೋಗ್ವೀ: ಸರ್ಷಭಾಃ ಪಾಂಡುನಂದನ: । 
ಹೇಮಶ್ಚಂಗಾ ರೂಪ್ಯಖುರಾ ದತ್ತಾ ಚಕ್ರೇ ಪ್ರದಕ್ಷಿಣಮ್‌ 11೧೯ 1 


ಹಾಗೆಯೇ ಹಾಲನ್ನು ಕರೆಯುವ, ವತ್ತಸಹಿತವಾದ, ಹೇಮಶೃಂಗಗಳನ್ನುಮತ್ತು 


ರೂಪ್ಯಖುರಗಳನ್ನು ಹೊಂದಿದ ಕಪಿಲಾ ಗೋವುಗಳನ್ನು ಪ್ರದಕಿಣೆ ಮಾಡಿ ಅವುಗಳನ್ನೂ 
ದಾನವಾಗಿ ನೀಡಿದನು. 


ಪ್ರತಿಜ್ಞಾಪರ್ವ -101- 


ಸಸ್ತಿಕಾನ್‌ ವರ್ಧಮಾನಾಂಶ್ಚ ನಂದ್ಯಾವರ್ತಾಂಶ್ಚ ಕಾಂಚನಾನ್‌ ॥ 


ಸುಮನೋಲಾಜಕುಂಭಾಂಶ್ಚ ಜಲಿತಂ ಚ ಹುತಾಶನಮ್‌ Il ೨೦ ॥ 
ಪೂರ್ಣಾನ್ಯಕ್ಷತಪಾತ್ರಾಣಿ ರುಚಕಾನ್‌ ರೋಚನಾಂಸ್ತಥಾ । 
ಸ್ವಲಂಕೃತಾಃ ಶುಭಾಃ ಕನ್ಯಾ ದಧಿಸರ್ವಿರ್ಮಧೂದಕಮ್‌ 1 ೨೧ 1 


ಮೃಗಪಕ್ಷಿಪಶೂನ್‌ ಪುಣ್ಯಾನ್‌ ತತ್ರ ಮಂಗಲಪೂಜಿತಾನ್‌ । 
ದೃಷ್ಟಾ ಸ್ಪಷ್ಟ್ವಾ ಚ ಕೌಂತೇಯಃ ಕಕ್ಷ್ಯಾಂ ಬಾಹ್ಯಾಂ ವಿನಿರ್ಯಯೌ ॥ 
ಓಟ ಎಲ ಓಟ [) [) 


ಸಸ್ಪಿಕೆಗಳು, ವರ್ಧಮಾನಗಳು, ಕಾಂಚನಮಯವಾದ ನಂದ್ಯಾವರ್ತಗಳು, 
ಪುಷಗಳು, ಅರಳು, ಪೂರ್ಣಕುಂಭಗಳು, ಜ್ವಲಿತವಾದ ಅಗ್ನಿ, ಪೂರ್ಣವಾದ ನಕ್ಷತ್ರ 
ಪಾತ್ರೆಗಳು, ಮಾತುಲಂಗ ಮತ್ತು ಬೇರೆಯ ಮಂಗಳಫಲಗಳು, ಅಲಂಕೃತರಾದ ಶ್ರೇಷ್ಠ 
ಕನ್ಯೆಯರು, ಹಾಲು-ತುಪ್ರ ಜೇನುತುಪ್ಪ ಉದಕಗಳು, ಮಂಗಳದ್ರವ್ಯದಿಂದ 
ಫೂಜಿತವಾದ ಪವಿತ್ರವಾದ ಮೃಗ-ಪಕ್ಷಿಗಳು, ಇವುಗಳಲ್ಲಿಕೆಲವನ್ನುನೋಡಿ, ಕೆಲವನ್ನು 
ಸ್ಪರ್ಶಿಸಿ ಕುಂತೀಪುತ್ರನಾದ ಅವನು ಹೊರಗಿನ ಕೆಗೆ ಬಂದನು. 


ತತಸ್ತಸ್ಯ ಮಹಾಭಾಗಾ: ತಿಷ್ಠತಃ ಪರಿಚಾರಕಾಃ । 

ಸೌವರ್ಣಂ ಸರ್ವತೋಭದ್ರಂ ಮುಕ್ತಾವೈಡೂರ್ಯಮಂಡಿತಮ್‌ ೨೩ 
ಪರಾರ್ಫ್ಯಾಸ್ತರಣಾಸ್ತೀರ್ಣಂ ಸೋತ್ತರಚ್ಛದಮೃದ್ಧಿಮತ್‌ । 
ವಿಶಕರ್ಮಕೃತಂ ದಿವ್ಯಮುಪಜಹ್ರುರ್ವರಾಸನಮ್‌ u ೨೪ ॥ 


ಹಾಗೆ ಒಂದು ಅಲ್ಲಿನಿಂತ ಅವನಿಗೆ ಪರಿಚಾರಕರಾದ ಮಹಾನುಭಾವರು, ಮುತ್ತು 
ವೃಡೂರ್ಯದಿಂದ ಅಲಂಕೃತವಾದ, ಬೆಲೆಬಾಳುವ ಕಂಬಳಿಯನ್ನು ಹೊದಿಸಿದ 
ಸಂಪದ್ಯುಕ್ತವಾದ, ಮಂಗಳಕರವಾದ, ವಶಕರ್ಮನಿಂದ ಮಾಡಲ್ಪಟ್ಟ ಏವ್ಯವೂ 
ಶ್ರೇಷ್ಠವೂ ಆದ ಆಸನವನ್ನುತಂದರು. 


[4 
ಉಪಜಹ್ರುರ್ಮಹಾರ್ಹಾಣಿ ಪ್ರೇಷ್ಯಾಃ ಶುಭ್ರಾಶ್ಚ ಸರ್ವಶಃ ॥ ೨೫ ॥ 


ತತ್ರ ತಸ್ಸೋಹದಿಷಸ್ತ ಭೂಷಣಾನಿ ಮಹಾತ್ಮನಃ । 
ಆ ಬವ 


ಅಲ್ಲಿಆಸನದಲ್ಲಿಕುಳಿತ ಆ ಮಹಾನುಭಾವನಿಗೆ ಸೇವಕರು ಎಲ್ಲಕಡೆಯಿಂದಲೂ 
ಶುಭ್ರವಾದ ಮತ್ತು ಬೆಲೆಬಾಳುವ ಆಭರಣಗಳನ್ನುತಂದರು. 


-102- ಮಹಾಭಾರತ ದ್ರೋಣಪರ್ವ 


ಯುಕ್ತಾಭರಣವೇಷಸ್ಯ ಕೌಂತೇಯಸ್ಯ ಮಹಾತ್ಮನಃ । 
ರೂಪಮಾಸೀನ್ನಹಾರಾಜ ದ್ವಿಷತಾಂ ಶೋಕವರ್ಧನಮ್‌ 11 ೨೬ ॥ 


ಎಲ್ಫೆ ಮಹಾರಾಜನೇ, ಯೋಗ್ಯವಾದ ವಸ್ಪಾಭರಣವನ್ನು ಧರಿಸಿದ ಮಹಾತ್ಮನಾದ 
ಯುಧಿಷ್ಠಿರನ ರೂಪವು ಶತ್ರುಗಳಿಗೆ ಶೋಕವರ್ಧನವಾಗಿದ್ದಿತು. 

ಪಾಂಡರೈಶ್ಚಂದ್ರರಶ್ಮ್ಯಾಭೈರ್ಹೇಮದಂಡೈಶ್ಚ ಚಾಮರೈ: | 

ದೋಧೂಯಮಾನಃ ಶುಶುಭೇ ವಿದ್ಯುದ್ಧಿರಿವ ತೋಯದಃ  ॥| ೨೭ ॥ 


ಚಂದ್ರರಶ್ಲಿಯನ್ನು ಹೋಲುವ, ಹೇಮದಂಡ ಸಹಿತವಾದ ಶ್ಲೇತ ಚಾಮರಗಳಿಂದ 
ಬೀಸಲ್ಲಡುವ ಅವನು ಮಿಂಚಿನಿಂದ ಕೂಡಿದ ಮೋಡದಂತೆ ಶೋಭಿಸಿದನು. 


4 


ಂಸ್ತೂಯಮಾನಃ ಸೂತೈಶ್ಚ ವಂದ್ಯಮಾನಶ್ಚ ವಂದಿಭಿಃ । 
ಉದ್ದೀಯಮಾನೋ ಗಂಧರ್ವೈರಾಸ್ತೇ ಸ್ಮ ಕುರುನಂದನಃ uw ೨೮ ॥ 


ಸೂತರಿಂದ ಸ್ತೋತ್ರ ಮಾಡಲ್ಪಟ್ಟು, ವಂದಿಗಳಿಂದ ನಮಸ್ಕರಿಸಲ್ಪಟ್ಟು, 


ಗಂಧರ್ವರಿಂದ ಗಾನ ಮಾಡಲ್ಪಟ್ಟುಕುರುನಂದನನಾದ ಯುಧಿಷ್ಠಿರನು ಆಸನದಲ್ಲಿ 
ಕುಳಿತಿದ್ದನು. 


ತತೋ ಮುಹೂರ್ತಮಾಸೀಚ್ಚ ವಂದಿನಾಂ ನಿನದೋ ಮಹಾನ್‌ । 
ರಥಾನಾಂ ನೇಮಿಘೋಷಾಶ್ಚ ಖುರಘೋಷಶ್ಚ ವಾಜಿನಾಮ್‌ ॥ ೨೯ ॥ 


ಹ್ರಾದಶ್ವ ಗಜಘಂಟಾನಾಂ ಶಂಖಾನಾಂ ಚ ರವೋ ಮಹಾನ್‌ । 
ನರಾಣಾಂ ಪದಶಬ್ದಶ್ಚ ಕಂಪತೀವ ಸ್ಮ ಮೇದಿನೀಮ್‌ 11 ೩೦ ॥ 


ಅನಂತರ ಒಂದು ಮುಹೂರ್ತದವರೆಗೆ ವಂದಿಗಳ ದೊಡ್ಡನಿನಾದವೂ, ರಥಗಳ 
ಚಕ್ರದ ಘೋಷವೂ, ಅಶ್ಚಗಳ ಖುರಘೋಷವೂ, ಗಜಘಂಟೆಗಳ ನಾದವೂ, ದೊಡ್ಡ 


ಶಂಖನಾದವೂ, ಪದಾತಿಗಳ ಪದಶಬ್ದವೂ ಭೂಮಿಯನ್ನು ನಡುಗಿಸುವಂತೆ 
ಉಂಟಾಯಿತು. 


ತತಃ ಕ್ಷತ್ತಾ ಸಮಾಸಾದ್ಯ ಜಾನುಭ್ಯಾಂ ಭೂತಳೇ ಸ್ಥಿತಃ । 
ಶಿರಸಾ ವಂದನೀಯಂ ತಮಭಿವಾದ್ಯ ಜಗತ್ತತಿಮ್‌ u ೩೧ 1 


ಪ್ರತಿಜ್ಞಾಪರ್ವ -103- 
ಇ 


ಕುಂಡಲೀ ಬದ್ಧನಿಸ್ತಿಂಶಃ ಸನ್ನದ್ಧಃ ಪ್ರಾಂಜಲಿರ್ಯುವಾ । 


ಜಟಾ 


ನ್ಯವೇದಯದ್‌ ಹೃಷೀಕೇಶಮುಪಾಯಾತಂ ಮಹಾತ್ಮನೇ || ೩೨ ॥ 
ಅಭಿಪ್ರಣಮ್ಯ ಶಿರಸಾ ದ್ವಾಸ್ಟೋ ಧರ್ಮಾತ್ಮಜಾಯ ತು। 


ಅನಂತರ ಸಾರಥಿಯು ಅವನನ್ನುಸಮೀಪಿಸಿ, ಭೂಮಿಯ ಮೇಲೆ ಮಂಡಿಗಳನ್ನು 
ಊರಿ, ಜಗತ್ತತಿಯೂ ವಂದನೀಯನೂ ಆದ ಅವನನ್ನು ಶಿರಸಾ ವಂದಿಸಿ, 
ಕುಂಡಲಗಳನ್ನುಧರಿಸಿ, ಸೊಂಟಕ್ಕೆ ಖಡ್ಗವನ್ನುಕಟ್ಟಿ ಸನ್ನದ್ದನಾದ ಯುವಕನಾದ ಅವನು 
ಕೈಗಳನ್ನು ಮುಗಿದು, ಕೃಷ್ಣನು ಬಂದಿದ್ದಾನೆಂದು ಆ ಮಹಾತ್ಮನಿಗೆ ತಿಳಿಸಿದನು. ದ್ದಾರ 
ಪಾಲಕನೂ ಸಹ ಬಂದು ಯುಧಿಷ್ಠಿರನಿಗೆ ನಮಸ್ಕರಿಸಿ ಕೃಷ್ಣನ ಆಗಮನವನ್ನುತಿಳಿಸಿದನು. 


ತಮಬ್ರವೀತ್‌ ತತೋ ರಾಜಾ ಸ್ವಾಗತೇನೈವ ಮಾಧವಃ ॥॥ ೩೩ ॥ 


ಪ್ರವೇಶ್ಯತಾಂ ಸಮೀಪಂ ಮೇ ಕಿಮರ್ಥಂ ಪ್ರವಿಲಂಬಸೇ । 
ಅರ್ಫ್ಯಂ ಚೈವಾಸನಂ ತ್ತೆ ೪ ದೀಯತಾಂ ಪರಮಾರ್ಚಿತಮ್‌ ॥ ೩೪ ॥ 


ರಾಜನು ಅವನನ್ನು ಕುರಿತು, ಏಕೆ ತಡ ಮಾಡುತ್ತಿದ್ದೀಯ? ಸ್ವಾಗತಪೂರ್ವಕವಾಗಿ 
ಮಾಧವನನ್ನು ನನ್ನ ಬಳಿಗೆ ಕರೆದುಕೊಂಡು ಬಾ. ಅವನಿಗೆ ಬಹಳ ಶ್ರೇಷ್ಠವಾದ ಅರ್ಫ್ಯ 
ಮತ್ತು ಆಸನವನ್ನು ಕೊಡುವವರಾಗಿ ಎಂದು ಹೇಳಿದನು. 

ಸಂಜಯಃ 

ತತಃ ಪ್ರವೇಶ್ಯ ವಾರ್ಷೇಯಮುಪವೇಶ್ಯ ವರಾಸನೇ । 

ಸತೃತ್ಯ ಸತೃತಸ್ತೇನ ಪರ್ಯಪೃಚ್ಛದ್‌ ಯುಧಿಷ್ಠಿರ: 1 ೩೫ ॥ 

ತತೋ ಯುಧಿಷ್ಠಿರೋ ರಾಜಾ ಪ್ರತಿನಂದ್ಯ ಜನಾರ್ದನಮ್‌ । 

ಉವಾಚ ಪರಮಃ ಪ್ರೀತಃ ಕೌಂತೇಯೋ ದೇವಕೀಸುತಮ್‌ ॥ ೩೬ ॥ 


ಸಂಜಯ- ಅನಂತರ ಕೃಷ್ಣನು ಒಳಗೆ ಬರುವಂತೆ ಮಾಡಿ, ಅವನನ್ನು ಶ್ರೇಷ್ಠವಾದ 
ಆಸನದಲ್ಲಿ ಕುಳ್ಳಿರಿಸಿ, ಅವನನ್ನು ಸತ್ಕರಿಸಿ, ತಾನೂ ಅವನಿಂದ ಸತ್ಕತನಾಗಿ 
ಯುಧಿಷ್ಠಿರನು ಕುಶಲ ಪ್ರಶ್ನೆಯನ್ನು ಮಾಡಿದನು. ಯುಧಿಷ್ಠಿರನು ಜನಾರ್ದನನನ್ನು 
ಅಭಿನಂದಿಸಿ, ಬಹಳ ಸಂತೋಷದಿಂದ ಕೂಡಿದವನಾಗಿ, ದೇವಕೀಪುತ್ರನನ್ನು ಕುರಿತು 
ಮಾತನಾಡಿದನು. 


-104- ಮಹಾಭಾರತ ದ್ರೋಣಪರ್ವ 


ಸುಖೇನ ರಜನೀ ವ್ರುಷ್ಟಾ ಕಚ್ಚಿತ್‌ ತೇ ಮಧುಸೂದನ । 
ಕಚ್ಚಿತ್‌ ಜ್ಞಾನಾನಿ ಸರ್ವಾಣಿ ಪ್ರಸನ್ನಾನಿ ಮಹಾಮತೇ I ೩೭ ॥ 


ಎಲೆ ಮಧುಸೂದನನೇ, ರಾತ್ರಿಯು ನಿನಗೆ ಸುಖವಾಗಿ ಕಳೆಯಿತಷ್ಟೆ? ಎಲೈ 
ಮಹಾಮತಿಯೇ, ನಿನ್ನ ಎಲ್ಲ ಇಂದ್ರಿಯಗಳೂ ಪ್ರಸನ್ನವಾಗಿವೆಯಷ್ಟೆ? (ಎಂದು 
ಕೇಳಿದನು). 


ವಾಸುದೇವೋಠಪಿ ತದ್‌ ಯುಕ್ತಂ ಪರ್ಯಪೃಚ್ಛದ್‌ ಯುಧಿಷ್ಠಿರಮ್‌ । 
ದರ್ಶನಾದೇವ ತೇ ಸೌಮ್ಯ ನ ಕಿಂಚಿದಶುಭಂ ಮಮ I ೩೮ ॥ 


ಕೃಷ್ಣನೂ ಸಹ ಆ ಸಮಯಕ್ಕೆ ಯೋಗ್ಯವಾಗಿ ಎಲೈ ಸೌಮ್ಯನೇ, ನಿನ್ನ 
ದರ್ಶನದಿಂದಲೇ ನನಗೆ ಎಲ್ಲಅಶುಭವೂ ನಷ್ಟವಾಗಿದೆ ಎಂದು ಹೇಳಿ, ಆ ಸಮಯಕ್ಕೆ 
ಯೋಗ್ಯವಾದ ಕುಶಲ ಪ್ರಶ್ನೆಯನ್ನು ಮಾಡಿದನು. 


ತತೋ ವೈ ಪ್ರಕೃತೀಃ ಸರ್ವಾ ನ್ಯವೇದಯದುಪಸ್ಥಿತಾಃ । 
ಅನುಜ್ಞಾತಶ್ಚ ರಾಜ್ಞಾ ಸ ಪ್ರಾವೇಶಯತ ತಂ ಜನಮ್‌ AF 


ಅನಂತರ ಎಲ್ಲಪ್ರಜೆಗಳೂ ಬಂದಿದ್ದಾರೆಂದು ರಾಜನಿಗೆ ನಿವೇದಿಸಲಾಯಿತು. 
ರಾಜನ ಅನುಮತಿಯನ್ನು ಪಡೆದು ಅವರೆಲ್ಲರನ್ನೂ ಒಳಗೆ ಕರೆತಂದರು. 


ವಿರಾಟಂ ಭೀಮಸೇನಂ ಚ ಧೃಷ್ಟದ್ಯುಮ್ನಂ ಚ ಸಾತ್ಯಕಿಮ್‌ । 
ಶಿಖಂಡಿನಂ ಚೇಕಿತಾನಂ ದೃಷ್ಠಕೇತುಂ ಯಮಾವಪಿ I ೪೦ Il 


ಕೇಕಯಾನ್‌ ಸೃಂಜಯಾನ್‌ ಮಾತ್ಸಾ ನ್‌ ಪಾಂಚಾಲಾಂಶ್ಲಾಪಿ ರಾಜಕಾನ್‌ । 
ಯುಯುತ್ತುಂ ಚೈವ ಕೌರವ್ಯಂ ದ್ರೌಪದೇಯಾನ್‌ ಘಟೋತ್ಕಚಮ್‌ u ೪೧ ॥ 


ಏತಾಂಶ್ಚ ಸುಹೃದಶ್ವಾನ್ಯಾನ್‌ ದರ್ಶಯಾಮಾಸ ಪಾಂಡವಮ್‌ 11 ೪೨ ॥ 


ವಿರಾಟ, ಭೀಮಸೇನ, ದೃಷ್ಟದ್ಯುಮ್ನ, ಸಾತ್ಯಕಿ, ಶಿಖಂಡಿ, ಚೇಕಿತಾನ, ಧೃಷ್ಟೇತು, 
ನಕುಲ-ಸಹದೇವರು, ಕೇಕಯರು, ಸ್ಫಂಜಯರು, ಮಾತ್ತ್ಯರು, ಪಾಂಚಾಲರು 
(ಮೊದಲಾದ ರಾಜರನ್ನೂ), ಕುರುವಂಶದ ಯುಯುತ್ತು, ದ್ರೌಪದಿಯ ಪುತ್ರರು, 


ಘಟೋತ್ಸಚ ಇವರನ್ನೂಮತ್ತು ಇನ್ನೂ ಅನೇಕ ಸುಹ್ಟದರನ್ನೂ ಯುಧಿಷ್ಠಿರನಿಗೆ ತೋರಿಸಿ 
ನಿವೇದಿಸಿದರು. 


ಪ್ರತಿಜಾಪರ್ವ -105- 


ಅನುಜ್ಞಾತಾಶ್ಚ ಪಾರ್ಥೇನ ಸ್ವಾಸೀನಾ ಆಸನೇಷು ತೇ । 
ಸರ್ವೇಷಥ ಪರಾರ್ಫೇಷು ಯಥಾರ್ಹಂ ವಂದ್ಯ ಪಾಂಡವಮ್‌ ॥1೪೩॥ 


ಯುಧಿಷ್ಠಿರನಿಂದ ಅನುಜ್ಞೆಯನ್ನುಪಡೆದು ಅವರು ಯುಧಿಷ್ಠಿರನನ್ನು ವಂದಿಸಿ, 
ತಮ ತಮಗೆ ಯೋಗ್ಯವಾದ ಶ್ರೇಷ್ಠವಾದ ಆಸನಗಳಲ್ಲಿಕುಳಿತುಕೊಂಡರು. 


ಏಕಸ್ಮಿನ್ಹಾಸನೇ ವೀರಾವುಪವಿಷ್ಟ್‌ ಮಹಾಬಲೌ । 
ಕೃಷ್ಣಪ್ಪ ಯುಯುಧಾನಶ್ಚ ವೇದ್ಯಾಮಿವ ಹುತಾಶನೌ || ೪೪ ॥ 


ವೀರರಾದ, ಮಹಾಬಲರಾದ ಕೃಷ್ಣಮತ್ತು ಸಾತ್ಯಕಿಯರು ಒಂದೇ ವೇದಿಯಲ್ಲಿ 
ಇರುವ ಎರಡು ಅಗ್ನಿಗಳಂತೆ ಒಂದೇ ಆಸನದಲ್ಲಿಕುಳಿತುಕೊಂಡರು. 


ತತೋ ಯುಧಿಷ್ಠಿರಸ್ತೇಷಾಂ ಶೃಣ್ಣತಾಂ ಮಧುಸೂದನಮ್‌ । 
ಅಬ್ರವೀತ್‌ ಪುಂಡರೀಕಾಕ್ಷಂ ಸತ್ಯಂ ಪಥ್ಯಂ ಪ್ರಿಯಂ ವಚಃ ॥। ೪೫ ॥ 


ಅನಂತರ ಯುಧಿಷ್ಠಿರನು ಅವರೆಲ್ಲರೂ ಕೇಳುವಂತೆಯೇ ಪುಂಡರೀಕಾಕ್ಷನನ್ನು 
ಕುರಿತು ಸತ್ಯವೂ, ಪಥ್ಯವೂ ಮತ್ತು ಹಿತವೂ ಆದ ಮಾತನ್ನು ಆಡಿದನು. 

ಭವಂತಂ ವಯಮಾಶ್ರಿತ್ಯ ಸಹಸ್ರಾಕ್ಷಮಿವಾಮರಾಃ । 

ಪ್ರಾರ್ಥಯಾಮೋ ಜಯಂ ಚೈವ ಶಾಶ್ಚತಾನಿ ಸುಖಾನಿ ಚ ॥ ೪೬ ॥ 

ದೇವತೆಗಳು ಇಂದ್ರನನ್ನು ಆಶ್ರಯಿಸಿದಂತೆ ನಾವು ನಿನ್ನನ್ನು ಆಶ್ರಯಿಸಿ ಯುದ್ಧದಲ್ಲಿ 
ಜಯವನ್ನು ಮತ್ತು ಶಾಶ್ವತವಾದ ಸುಖವನ್ನು ಆಶಿಸುತ್ತೇವೆ. 

ತ್ದಂ ಹಿ ರಾಜ್ಯವಿನಾಶಂ ಚ ದ್ವಿಷದ್ದಿಶ್ತ ನಿರಾಕ್ರಿಯಾಮ್‌ । 

ಕ್ಷೇಶಾಂಶ್ಚ ವಿವಿಧಾನ್‌ ಕೃಷ್ಣ ಸರ್ವಂ ತದುಪವೇತ್ಥ ನಃ | ೪೭ 1 

ಎಲೈ ಕೃಷ್ಣನೇ, ನೀನು ನಾವು ರಾಜ್ಯವನ್ನು ಕಳೆದುಕೊಂಡ ರೀತಿಯನ್ನೂ, 
ಶತ್ರುಗಳಿಂದ ನಮಗೆ ಉಂಟಾದ ತಿರಸ್ಕಾರವನ್ನೂಮತ್ತು ನಾವು ಅನುಭವಿಸಿದ ವಿವಿಧ 
ಕ್ಷೇಶವೆಲ್ಲವನ್ನೂತಿಳಿದಿದ್ದೀಯೆ. 


ತ್ವಯಿ ಸರ್ವೇಶ ಸರ್ವೇಷಾಮಸ್ಥಾಕಂ ಭಕ್ತವತ್ಸಲ ! 
ಸುಖಮಾಯತ್ತಮತ್ಯಂತಂ ಶತ್ರೂಣಾಂ ಚ ಪರಾಜಯಃ || ೪೮ ॥ 


-106- ಮಹಾಭಾರತ ದ್ರೋಣಪರ್ವ 


ಎಲೈ ಸರ್ವೇಶನೇ, ಭಕ್ತವತ್ಸಲನೇ, ನಮ್ಮ ಅತ್ಯಂತ ಸುಖ ಮತ್ತು ಶತ್ರುಗಳ 
ಪರಾಜಯ ಎಲ್ಲವೂ ನಿನ್ನನ್ನು ಅವಲಂಬಿಸಿದೆ. 


ಸ ತಥಾ ಕುರು ವಾರ್ಷೇಯ ಯಥಾ ತ್ವಯಿ ಮತಂ ಮಮ । 
ಅರ್ಜುನಸ್ಯ ಯಥಾ ಸತ್ಯಾ ಪ್ರತಿಜ್ಞಾ ಚ ಚಿಕೀರ್ಷಿತಾ 11 ೪೯॥ 


ಎಲೈ ವಾರ್ಷ್ಗೇಯನೇ, ನನ್ನಮನಸಿನಲ್ಲಿ ಹೇಗಿದೆಯೋ ಅದರಂತೆ ಎಲ್ಲವನ್ನೂ 
ಮಾಡು. ಅರ್ಜುನನ ಪ್ರತಿಜ್ಞೆಯು ಸತ್ಯವಾಗುವಂತೆ ಮಾಡು. 


ಸ ಭವಾಂಸ್ತಾರಯತ್ನಸ್ಕಾದ್‌ ದುಃಖಾಮರ್ಷಮಹಾರ್ಣವಾತ್‌ । 
ಪಾರಂ ತಿತೀರ್ಷತಾಮದ್ಯ ಪ್ಲುವೋತಸ್ಥಾಕಂ ಭವಾಚ್ಯುತ u ೫೦ ॥ 


ನಮ್ಮನ್ನು ಈ ದುಃಖ-ರೋಷ ಮಹಾಸಾಗರದಿಂದ ಪಾರು ಮಾಡು. ಎಲೈ 
ಅಚ್ಯುತನೇ, ಈ ಸಾಗರವನ್ನು ದಾಟಲು ಇಚ್ಛಿಸುವ ನಮಗೆ ನೀನು ದೋಣಿಯಾಗು. 


ನಹಿ ತತ್‌ ಕುರುತೇ ಯೋಧ: ಕಾರ್ತವೀರ್ಯಸಮೋತಪಿ ಯಃ । 
ಯುಧಿ ಯತ್‌ ಕುರುಷೇ ಕೃಷ್ಣ ಸಾರಥ್ಯಂ ತಂ ಸಮಾಸ್ಥಿತಃ 1 ೫೧ ॥ 


ಎಲ್ಲೆ ಕೃಷ್ಣನೇ, ನೀನು ಸಾರಥ್ಯವನ್ನು ವಹಿಸಿ ಎಂತಹ ಕಾರ್ಯವನ್ನು 
ಮಾಡುತ್ತೀಯೋ ಅಂತಹ ಕಾರ್ಯವನ್ನು ಕಾರ್ತವೀರ್ಯನಿಗೆ ಸಮನಾದ ಯೋಧನೂ 
ಮಾಡಲಾರ. 


ಯಥಾ ವೈ ಕುರುತೇ ಕೃಷ್ಣ ಸಾರಥಿರ್ಯತ್ನಮಾಸ್ಥಿತಃ | 

ಯಥೈವ ಸರ್ವಾಸ್ವಾಪತ್ತು ಪಾಸಿ ವೃಷ್ಟೀನ್‌ ಜನಾರ್ದನ | ೫೨ 1 
ತಥೈವಾಸ್ನಾನ್‌ ಮಹಾಬಾಹೋ ವೃಜಿನಾತ್‌ ತ್ರಾತುಮರ್ಹತಿ | 
ತ್ಹಮಗಾಧೇ ಪವೇ ಮಗ್ಗಾನ್‌ ಪಾಂಡವಾನ್‌ ಕುರುಸಾಗರೇ । 
ತಾರಯಾದ್ಯಾಗ್ರತೋ ಭೂತ್ವಾ ಶಂಖಚಕ್ರಗದಾಧರ 11 ೫೩ 1 


ಎಲೈ ಕೃಷ್ಣನೇ, ಹೇಗೆ ಪ್ರಯತ್ನಪೂರ್ವಕವಾಗಿ ಸಾರಥ್ಯವನ್ನು ನೀನು 
ಮಾಡುವಿಯೋ, ಎಲೈ ಜನಾರ್ದನನೇ, ಹಾಗೆಯೇ ವೃಷ್ಟಿಗಳನ್ನು ಎಲ್ಲಆಪತ್ತುಗಳಿಂದ 
ರಕ್ಷಿಸುತ್ತೀಯೆ. ಎಲ್ಫೆ ಮಹಾಬಾಹುವೇ, ಹಾಗೆಯೇ ನಮ್ಮನ್ನೂ ಸಹ ಈ ಕಷ್ಟದಿಂದ 


ಪ್ರತಿಜ್ಞಾಪರ್ವ -107- 


ರಕ್ಷಿಸಬೇಕು. ಎಲೈ ಶಂಖಚಕ್ರಗದಾಧರನೇ, ಅಗಾಧವಾದ ಮತ್ತು ನೌಕಾರಹಿತವಾದ 
ಕುರುಸಾಗರದಲ್ಲಿ ಮುಳುಗಿದ ಪಾಂಡವರಾದ ನಮ್ಮನ್ನು ನೀನು ಮುಂದೆ ನಿಂತು 
ದಾಟಿಸುವವನಾಗು. 


ನಮಸ್ತೇ ದೇವದೇವೇಶ ಸನಾತನ ವಿಶಾತನ । 

ವಿಷ್ಣೋ ಜಿಷ್ಲೋ ಹೃಷೀಕೇಶ ವೈಕುಂಠ ಪುರುಷೋತ್ತಮ Wu ೫೪ ॥ 
ನಾರದಸ್ತ್ವಾಂ ಸಮಾಚಖ್ಯೌ ಪುರಾಣಮೃಷಿಸತ್ತಮಮ್‌ । 

ವರದಂ ಶಾರ್ಜ್‌ಣಂ ದೇವಂ ತತ್‌ ಸತ್ಯಂ ಕುರು ಮಾಧವ ॥ ೫೫ ॥ 


ಎಲೈ ದೇವದೇವೇಶನೇ, ಸನಾತನನೇ, ಶತ್ರುಸಂಹಾರಕನೇ, ವಿಷ್ಣುವೇ, 
ಜಯಶೀಲನೇ, ಹೃಷೀಕೇಶನೇ, ವೈಕುಂಠನೇ, ಪುರುಷೋತ್ತಮನೇ, ನಿನಗೆ ನಮಸ್ಕಾರ. 
ನಾರದರು ನೀನು ಸನಾತನನಾದ ಶ್ರೇಷ್ಠ ಯಷಿ ಎಂದೂ, ವರದನೆಂದೂ, ಶಾರ್ಜ್ಣ 
ಧನುರ್ಧಾರಿಯಾದ ದೇವನೆಂದೂ ಹೇಳಿದ್ದಾರೆ. ಎಲೈ ಮಾಧವನೇ, ಅವರ ಮಾತನ್ನು 
ಸತ್ಯವನ್ನಾಗಿ ಮಾಡು. 

ಸಂಜಯಃ 
ಇತ್ಯುಕ್ತಃ ಪುಂಡರೀಕಾಕ್ಷೋ ಧರ್ಮರಾಜೇನ ಸಂಸದಿ । 
ತತೋ ಮೇಘಸ್ವನೋ ವಾಗ್ಮೀ ಪ್ರತ್ಯುವಾಚ ಯುಧಿಷ್ಠಿರಮ್‌ ॥ ೫೬ ॥ 


ಸಂಜಯ- ಹೀಗೆ ಧರ್ಮರಾಜನಿಂದ ಸಭೆಯಲ್ಲಿ ಹೇಳಲ್ಪಟ್ಟ ವಾಗ್ಮಿಯಾದ 
ಪುಂಡರೀಕಾಕ್ಷನು ಯುಧಿಷ್ಠಿರನನ್ನು ಕುರಿತು ಮೇಘಗಂಭೀರವಾದ ತನ್ನಸರದಿಂದ 
ಉತ್ತರವನ್ನು ಕೊಟ್ಟನು. 

ಸಮಗ್ರೇಷ್ನಪಿ ಲೋಕೇಷು ನ ಹ್ಯನ್ಯೋರಸ್ತಿ ತಥಾವಿಧ:ಃ । 

ಶರಾಸನಧರಃ ಕಶ್ಚಿತ್‌ ಸತ್ಯಂ ಯಾದೃಗ್‌ ಧನಂಜಯಃ 11 ೫೭ ॥ 

ಎಲ್ಲಲೋಕಗಳಲ್ಲಿಯೂ ಧನಂಜಯನಿಗೆ ಸದೃಶನಾದ ಧನುರ್ಧಾರಿಯಾದವನು 
ಇನ್ನೊಬ್ಬನು ಇಲ್ಲ. ಇದು ಸತ್ಯವಾದುದು. 


ವೀರ್ಯವಾನಸ್ಪಫಂಪನ್ನಃ ಪರಾಕ್ರಾಂತೋ ಮಹಾಬಲಃ । 
ಯುದ್ಧಶೌಂಡಃ ಸದಾರಮರ್ಷೀ ತೇಜಸ್ವೀ ವಿಗತಕ್ಷಮ: nu ೫೮ ॥ 


-108- ಮಹಾಭಾರತ ದ್ರೋಣಪರ್ವ 


ಅರ್ಜುನನು ವೀರ್ಯವಂತನು, ಅಸ್ಪಸಂಪನ್ನನಾದವನು, ಪರಾಕ್ರಮಶಾಲಿ- 
ಯಾದವನು, ಮಹಾಬಲವುಳ್ಳವನು, ಯುದ್ಧಕುಶಲನಾದವನು, ಶತ್ರುಗಳ ಮೇಲೆ 
ಸದಾ ರೋಷವುಳ್ಳವನು, ತೇಜಸ್ಸಿಯಾದವನು ಮತ್ತು ಶ್ರಮರಹಿತನಾದವನು. 


ಸ ಯುವಾ ವೃಷಭಸ್ಕಂಧೋ ದೀರ್ಫ್ಥಬಾಹುರ್ಮಹಾಧನುಃ 1 
ಸಿಂಹೆದ್ದಿರದವಿಕ್ರಾಂತೋ ದ್ವಿಷತಃ ಪ್ರಮಧಿಷ್ಯತಿ 1೫೯ ॥ 


ಯುವಕನೂ, ವೃಷಭಸ್ಸಂಧನೂ, ದೀರ್ಫಬಾಹುವೂ, ಮಹಾಧನುರ್ಧಾರಿಯೂ, 
ಸಿಂಹಗಜವಿಕ್ರಮವನ್ನು ಹೊಂದಿದವನೂ ಆದ ಅವನು ಶತ್ರುಗಳನ್ನು 
ವಿನಾಶಗೊಳಿಸುವನು. 


ಅಹಂ ಚ ತತ್‌ ಕರಿಷ್ಯಾಮಿ ಯಥಾ ಕುಂತೀಸುತೋರರ್ಜುನಃ 1 
ಧಾರ್ತರಾಷ್ಟಸ್ಯ ಸೈನ್ಯಾನಿ ಧಕ್ಷ್ಯತ್ಯಗ್ಡಿರಿವಾಶ್ರಯಮ್‌ WW ೬೦H 
ಅದ್ಯ ತಂ ಪಾಪಕರ್ಮಾಣಂ ಕ್ಷುದ್ರಂ ಸೌಭದ್ರಘಾತಿನಮ್‌ । 
ಅಪುನರ್ದರ್ಶನಂ ಮಾರ್ಗಮಿಷುಭಿಃ ಕ್ಷೇಪ್ಪ 'ತೇರರ್ಜುನಃ ॥ ೬೧ ॥ 


ಕುಂತೀಸುತನಾದ ಅರ್ಜುನನು ಅಗ್ನಿಯು ತನ್ನ ಆಶ್ರಯವನ್ನು ದಹಿಸಿದಂತೆ 
ದುರ್ಯೋಧನನ ಸೈನ್ಯವನ್ನು ದಹಿಸುವಂತೆ ನಾನು ಮಾಡುವೆನು. ಈ ದಿನ ಸುಭದ್ರೆಯ 
ಮಗನಾದ ಅಭಿಮನ್ಯುವನ್ನು ಕೊಂದು ಪಾಪಕರ್ಮವನ್ನು ಮಾಡಿದ, ಕ್ಷುದ್ರನಾದ 


ಸೈಂಧವನನ್ನು ತನ್ನ ಬಾಣಗಳಿಂದ ಅರ್ಜುನನು ಪುನರ್ದರ್ಶನವಿಲ್ಲದಂತಹ 
ಮಾರ್ಗದಲ್ಲಿಕಳುಹಿಸುವನು. 


ಅತ್ಯಂತಂ ಪಾಪಕರ್ಮಾಣಂ ರೌದ್ರಂ ಸೈಂಧವಕಂ ನೃಪ । 
ಶರೈರ್ಗಾಂಡೀವನಿರ್ಮುಕ್ಸರ್ನಿಶಿತೈರ್ಧಕ್ಷ ತೇತರ್ಜುನ:ಃ 11 ೬೨ || 


ಎಲ್ಫೆ ರಾಜನೇ, ಅತ್ಯಂತ ಪಾಪಕರ್ಮವನ್ನು ಮಾಡಿದವನೂ, ಭೀಕರನೂ ಆದ 


ಕೆಟ್ಟ ಸೈಂಧವನನ್ನು ಅರ್ಜುನನು ಗಾಂಡೀವದಿಂದ ನಿರ್ಮುಕ್ತವಾದ ಹರಿತವಾದ 
ಬಾಣಗಳಿಂದ ದಹಿಸುವನು. 


ಅದ್ಯ ಕಾಕಾಶ್ಚ ಗೃದ್ಧಾಶ್ಚ ಶ್ಯೇನಾ ಗೋಮಾಯವೋ ಬಲಾಃ । 


ಭಕ್ಷಯಿಷ್ಯಂತಿ ಮಾಂಸಾನಿ ಯೇ ಚಾನ್ಯೇ ಪುರುಷಾದಕಾಃ 11 ೬೩ 1 


ಪ್ರತಿಜ್ಞಾಪರ್ವ -109- 
| 


ಈ ದಿನ ಕಾಗೆಗಳು, ಹದ್ದುಗಳು, ಗಿಡಗಗಳು, ನರಿಗಳು, ಬಲಗಳು ಮತ್ತು ಉಳಿದ 
ಅನೇಕ ರಾಕ್ಷಸಾದಿಗಳು ಅವನ ಮಾಂಸವನ್ನು ಭಕ್ಷಿಸುವವು. 


ಯದ್ಯಸ್ಯ ಲೋಕಾ ಗೋಪ್ತಾರಃ ಸಸುರಾಸುರಮಾನವಾ: । 
ರಾಜಧಾನೀಂ ಯಮಸ್ಕಾದ್ಯ ಹತೋ ಯಾಸ್ಯತಿ ದುರ್ಮತಿಃ ॥ ೬೪ ॥ 


ಈ ದಿನ ಅವನಿಗೆ ಸುರಾಸುರ ಮಾನವರಿಂದ ಸಹಿತವಾದ ಮೂರು ಲೋಕಗಳು 
ರಕ್ಷಣೆಗಾಗಿ ಬಂದರೂ ದುರ್ಮತಿಯಾದ ಅವನು ಯಮನ ರಾಜಧಾನಿಗೆ 
ಹೋಗುವನು 


ನಿಹತ್ಯ ಸೈಂಧವಂ ಜಿಷ್ಣುರದ್ಯ ತ್ವಾಮನುಯಾಸ್ಯತಿ । 
ವಿಶೋಕೋ ವಿಜ್ಞರೋ ರಾಜನ್‌ ಭವ ಭೂತಿಪುರಸೃತಃ | ೬೫ 1 
ಎಲೈ ರಾಜನೇ, ಅರ್ಜುನನು ಈ ದಿನ ಸೈಂಧವನನ್ನು ಕೊಂದು ನಿನ್ನ ಬಳಿಗೆ 
ಬರುವನು. ಶೋಕವನ್ನು ಮತ್ತು ಆತಂಕವನ್ನು ತೊರೆದು ಸಂಪದ್ಯುಕ್ತನಾಗಿರು ( ಎಂದು 
ಹೇಳಿದನು). 
|| ಇತಿ ಶ್ರೀಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ದ್ರೋಣಪರ್ವಣಿ ಪಂಚಸಪ್ರತಿತಮೋ:ಧ್ಕಾಯಃ ॥ 
॥ ಪ್ರತಿಜ್ಞಾಪರ್ವಣಿ ಸಪ್ರಮೋ”ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ದ್ರೋಣಪರ್ವದಲ್ಲಿ ಎಪತ್ತೆದನೆಯ ಅಧ್ಯಾಯ ಮುಗಿಯಿತು. 
XK 
ಎಪ್ಪತ್ತಾರನೆಯ ಅಧ್ಯಾಯ 
ಸೈಂಧವನ ಬಳಿ ಹೋಗುವ ಅರ್ಜುನನಿಂದ ಸ ಸಾತ್ಯಕಿಯನ್ನು ಕುರಿತು 
ಯುಧಿಷ್ಠಿರನ ರಕ್ಷಣೆಯ ಆದೇಶ. 
ಸಂಜಯಃ 
ತಥಾ ಸಂಭಾಷತಾಂ ತೇಷಾಂ ಪ್ರಾದುರಾಸೀದ್‌ ಧನಂಜಯಃ ! 
ದಿದ್ಧಕುರ್ಭರತಶ್ರೇಷ್ಠಂ ರಾಜಾನಂ ಸಸುಹೃದ್ಧಣಮ್‌ uO 


-110- ಮಹಾಭಾರತ ದ್ರೋಣಪರ್ವ 


ಸಂಜಯ- ಅವನು ಹಾಗೆ ಮಾತನಾಡುತ್ತಿರುವಾಗ ಭರತಶ್ರೇಷ್ಠನಾದ ರಾಜನನ್ನು 
ಮತ್ತು ಅವನ ಸುಷೃದ್ದಣವನ್ನು ನೋಡಲು ಬಯಸಿ ಅರ್ಜುನನು ಬಂದನು. 


ತಂ ಪ್ರವಿಷ್ಠಂ ಶುಭಾಂ ಕಕ್ಷ್ಯಾಮಭಿವಂದ್ಯಾಗ್ರತಃ ಸ್ಥಿತಮ್‌ । 

ಸಮುತ್ನಾಯಾಸನಾತ್‌ ಪ್ರೇಮ್ಲಾ ಸಸ್ವಜೇ ಪಾಂಡವೋತರ್ಜುನಮ್‌ ।1೨॥ 

ಶುಭವಾದ ಬಾಹ್ಯಕಕ್ಷೆಯನ್ನು ಪ್ರವೇಶಿಸಿ, ನಮಸ್ಕರಿಸಿ ಎದುರಿಗೆ ನಿಂತ 
ಅರ್ಜುನನನ್ನು ಯುಧಿಷ್ಠಿರನು ತನ್ನ ಆಸನದಿಂದ ಎದ್ದುಪ್ರೀತಿಯಿಂದ ಆಲಿಂಗಿಸಿದನು. 

ಮೂರ್ಧ್ನಿ ಚೈನಮುಪಾಘ್ರಾಯ ಪರಿಮೃಜ್ಯ ಚ ಪಾಣಿನಾ । 

ಆಶಿಷಃ ಪರಮಾಃ ಪ್ರೋಚ್ಯ ಸ್ಥ್ವಯಮಾನೋತಭ್ಯಭಾಷತ Wan 


ಅವನನ್ನು ಶಿರಸ್ಸಿನಲ್ಲಿ ಆಘ್ರಾಣಿಸಿ, ತನ್ನ ಹಸ್ತದಿಂದ ಅವನನ್ನು ನೇವರಿಸಿ, 
ಶ್ರೇಷ್ಠವಾದ ಆಶೀರ್ವಾದದ ಮಾತುಗಳನ್ನು ಆಡಿ ನಗುತ್ತಾ ಅವನನ್ನು ಕುರಿತು 
ಮಾತನಾಡಿದನು. 


ವ್ಯಕ್ತಮರ್ಜುನ ಸಂಗ್ರಾಮೇ ಧ್ರುವಸ್ತವ ಜಯೋ ಮಹಾನ್‌ । 

ತಾದೃಗ್ರೂಪಾ ಹಿ ತ್ವಚ್ಛಾಯಾ ಪ್ರಸನ್ನಶ್ಚ ಜನಾರ್ದನಃ nv 

ಎಲ್ಫೆ ಅರ್ಜುನನೇ, ಯುದ್ಧದಲ್ಲಿ ನಿನಗೆ ಉಂಟಾಗಲಿರುವ ದೊಡ್ಡ ಜಯವು 
ಸ್ಪಷ್ಟವಾಗಿ ತೋರುತ್ತಿದೆ. ಏಕೆಂದರೆ ನಿನ್ನ ಕಾಂತಿಯು ಆ ರೀತಿಯಿದೆ ಮತ್ತು ಕೃಷ್ಣನು 
ಪ್ರಸನ್ನನಾಗಿದ್ದಾನೆ. 

ಸಂಜಯಃ 
ತಮಬ್ರವೀತ್‌ ತತೋ ಜಿಷ್ಣುರ್ಮಹದಾಶ್ಚರ್ಯಮುತ್ತಮಮ್‌ । 
ದೃಷ್ಟವಾನಸ್ಮಿ ಭದ್ರಂ ತೇ ಕೇಶವಸ್ಯ ಪ್ರಸಾದಜಮ್‌ mW ೫ ॥ 


ಸಂಜಯ- ಆಗ ಅರ್ಜುನನು ಅವನನ್ನುಕುರಿತು, ನಿನಗೆ ಮಂಗಳವಾಗಲಿ. ಕೃಷ್ಣನ 


ಅನುಗ್ರಹದಿಂದ ನಾನು ಬಹಳ ಮಹತ್ವದ ಮತ್ತು ಶ್ರೇಷ್ಠವಾದ ಆಶ್ಚರ್ಯವನ್ನು 
ನೋಡಿದೆನು ಎಂದು ಹೇಳಿದನು. 


ತತಸ್ತತ್‌ ಕಥಯಾಮಾಸ ಯಥಾದೃಷ್ಟಂ ಧನಂಜಯಃ । 
ಆಶ್ವಾಸನಾರ್ಥಂ ಸುಹೃದಾಂ ತ್ರ್ಯಂಬಕೇಣ ಸಮಾಗಮಮ್‌ (| ೬॥ 


ಪ್ರತಿಜ್ಞಾಪರ್ವ -111- 
ಅನಂತರ ಅರ್ಜುನನು ತನ್ನಸುಹೃದರ ಆಶ್ವಾಸನೆಗಾಗಿ ತನಗೆ ಸಪ್ಪದಲ್ಲಿಉಂಟಾದ 
ರುದ್ರದೇವರ ಸಮಾಗಮವನ್ನು ನಿರೂಪಿಸಿದನು. 
ತತಃ ಶಿರೋಭಿರವನಿಂ ಸ್ಪೃಷ್ಟ್ವಾ ಸರ್ವೇ ಸುವಿಸ್ಥಿತಾಃ | 
ನಮಸ್ಸತ್ಯ ವೃಷಾಂಕಾಯ ಸಾಧು ಸಾಧ್ದಿತ್ಯಥಾಬ್ರುವನ್‌ 11 ೭ ॥ 


ಆಗ ಎಲ್ಲರೂ ಬಹಳ ಆಶ್ಚರ್ಯಗೊಂಡು ತಮ್ಮ ಶಿರಸ್ಸನ್ನು ಭೂಮಿಗೆ ಮುಟ್ಟಿಸಿ, 
ರುದ್ರದೇವರಿಗೆ ನಮಸ್ಕಾರವನ್ನುಮಾಡಿ ಒಳ್ಳೆಯದು, ಒಳ್ಳೆಯದು ಎಂದು ಹೇಳಿದರು. 

ಅನುಜ್ಞಾತಾಸ್ತತಃ ಸರ್ವೇ ಸುಹೃದೋ ಧರ್ಮಸೂನುನಾ । 

ತ್ವರಮಾಣಾಃ ಸುಸನ್ನದ್ಧಾಃ ತುಪ್ಪಾ ಯುದ್ಧಾಯ ನಿರ್ಯಯುಃ ॥೮॥ 

ಅನಂತರ ಯುಧಿಷ್ಠಿರನಿಂದ ಅನುಮತಿಯನ್ನು ಪಡೆದ ಎಲ್ಲ ಸುಹೃದರೂ 
ಸಂತುಷ್ನರಾಗಿ ತ್ವರೆಯಿಂದ ಯುದ್ಧಸನ್ನದ್ಧರಾಗಿ ಯುದ್ಧಕ್ಕೆ ಹೊರಟರು. 


ಅಭಿವಾದ್ಯ ತು ರಾಜಾನಂ ಯುಯುಧಾನಾಚ್ಯುತಾರ್ಜುನಾಃ I 
ಹೃಷ್ಟಾ ವಿನಿರ್ಯಯುಸ್ತೇ ವೈ ಯುಧಿಷ್ಠಿರನಿವೇಶನಾತ್‌ nen 


ಯುಯುಧಾನ, ಕೃಷ್ಣ ಮತ್ತು ಅರ್ಜುನರು ಯುಧಿಷ್ಠಿರನನ್ನು ನಮಸ್ಕರಿಸಿ, 
ಯುಧಿಷ್ಠಿರನ ಬಿಡಾರದಿಂದ ಸಂತೋಷದಿಂದ ಹೊರಗೆ ಬಂದರು. 


ರಥೇನೈಕೇನ ದುರ್ಧರ್ಷೌ ಯುಯುಧಾನಜನಾರ್ದನೌ । 
ಜಗ್ಗತುಃ ಸಹಿತೌ ವೀರಾವರ್ಜುನಸ್ಯ ನಿವೇಶನಮ್‌ | ೧೦ ॥ 


ಸೋಲಿಸಲು ಅಸಾಧ್ಯರಾದ, ವೀರರಾದ ಕೃಷ್ಣ ಮತ್ತು ಸಾತ್ಯಕಿಯರು ಒಂದೇ 
ರಥದಲ್ಲಿಕುಳಿತು ಅರ್ಜುನನ ಶಿಬಿರಕ್ಕೆ ಬಂದರು. 

ತತ್ರ ಗತ್ವಾ ಹೃಷೀಕೇಶಃ ಕಲ್ಲಯಾಮಾಸ ಶಾಸ್ತ್ರವಿತ್‌ | 

ರಥಂ ಮಹಾರಥಸ್ಯಾಜೌ ವಾನರರ್ಷಭಲಕ್ಷಣಮ್‌ WW ೧೧ ॥ 

ಕೃಷ್ಣನು ಅಲ್ಲಿಗೆ ಹೋಗಿ, ಶಾಸ್ತ್ರವಿಧಿಗೆ ಅನುಸಾರವಾಗಿ ಕಪಿಶ್ರೇಷ್ಠ ಧ್ವಜವುಳ್ಳ 
ಮಹಾರಥವನ್ನುಸಿದ್ಧಪಡಿಸಿದನು. 


-112- ಮಹಾಭಾರತ ದ್ರೋಣಪರ್ವ 


ಸ ಮೇಘಸಮನಿರ್ಫೋಷಃ ತಪ್ರಕಾಂಚನಭೂಷಣಃ । 
ಬಭೌ ರಥವರಃ ಕ್ಸೃಪ್ತಃ ಶಶೀ ದಿವಸಕೃದ್‌ ಯಥಾ Wl ೧೨ ॥ 


ಮೇಘಘೋಷಕ್ಕೆ ಸಮವಾದ ಘೋಷವನ್ನು ಹೊಂದಿದ, ಪುಟವಿಟ್ಟ ಚಿನ್ನದ 
ಅಲಂಕಾರದಿಂದ ಸಿದ್ಧಗೊಳಿಸಲ್ಪಟ್ಟ ಶ್ರೇಷ್ಠವಾದ ರಥವು ಸುಹೃದರಿಗೆ ಚಂದ್ರನಂತೆ 
ಶಾಂತವಾಗಿಯೂ, ಶತ್ರುಗಳಿಗೆ ಸೂರ್ಯನಂತೆ ಉಗ್ರವಾಗಿಯೂ ಶೋಬಿಸಿತು. 


ತತಃ ಪುರುಷಶಾರ್ದೂಲಃ ಸಜ್ಜಂ ಸರ್ವಂ ನ್ಯವೇದಯತ್‌ 
ರಥಂ ಪುರುಷಸಿಂಹಸ್ಯ ಸಧ್ವಜಂ ಸಪತಾಕಿನಮ್‌ IW ೧೩ ॥ 


ಅನಂತರ ಪುರುಷಶಾರ್ದೂಲನಾದ ಕೃಷ್ಣನು ಪುರುಷಸಿಂಹನಾದ ಅರ್ಜುನನಿಗೆ 
ಧ್ವಜಪತಾಕೆಗಳಿಂದ ಕೂಡಿದ ರಥವು ಪೂರ್ಣವಾಗಿ ಸಿದ್ಧವಾಗಿದೆ ಎಂದು ಹೇಳಿದನು. 


ಸ ತು ಲೋಕೇ ವರಃ ಪುಂಸಾಂ ಕಿರೀಟೀ ಹೇಮವರ್ಮದ್ಭಕ್‌ ! 
ಬಾಣೀ ಬಾಣಾಸನೀ ವಾಹಂ ಪ್ರದಕ್ಷಿಣಮವರ್ತತ mu ೧೪ ॥ 


ಲೋಕದಲ್ಲಿ ಪುರುಷಶ್ರೇಷ್ಠನಾದ ಅರ್ಜುನನು ಸುವರ್ಣಕವಚವನ್ನು ಧರಿಸಿ, 
ಕೈಯಲ್ಲಿಧನುಸ್ಸುಮತ್ತು ಬಾಣಗಳನ್ನು ಹಿಡಿದು ರಥಕ್ಕೆ ಪ್ರದಕ್ಷಿಣೆಯನ್ನುಮಾಡಿದನು. 


ಅಥ ವಿದ್ಯಾವಯೋವೃದ್ಧೈ: ಕ್ರಿಯಾವದ್ಧಿರ್ಜಿತೇಂದ್ರಿಯೈ: । 
ಸ್ತೂಯಮಾನೋ ಜಯಾಶೀರ್ಭಿರಾರುರೋಹಾರ್ಜುನೋ ರಥಮ್‌ ॥ 


ಅನಂತರ ವಿದ್ಯಾವಂತರೂ, ಸತ್ಸರ್ಮನಿರತರೂ, ಜಿತೇಂದ್ರಿಯರೂ ಆದ 


ವೃದ್ಧರಿಂದ ಜಯಾಶೀರ್ವಚನಗಳಿಂದ ಸ್ತೋತ್ರ ಮಾಡಲ್ಪಟ್ಟವನಾಗಿ ಅವನು ರಥವನ್ನು 
ಏರಿದನು. 


ಜೈತ್ರೆಃ ಸಾಂಗ್ರಾಮಿಕೈರ್ಮಂತ್ರೆಃ ಪೂರ್ವಮೇವ ರಥೋತ್ತಮಮ್‌ ।ಟ 
ಅಭಿಮಂತ್ರಿತಮರ್ಚಿಷ್ಠಾನುದಯಂ ಭಾಸ್ಕರೋ ಯಥಾ um ೧೬ | 


ಆ ಶ್ರೇಷ್ಠವಾದ ರಥವು ಮೊದಲೇ ಜಯಪ್ರಾಪಕವಾದ ವೇದಮಂತ್ರಗಳಿಂದ 


ಅಭಿಮಂತ್ರಿತವಾಗಿದ್ದು, ಅರ್ಜುನನು ಏರಿದಾಗ ಕಾಂತಿಯುಕ್ತನಾದ ಸೂರ್ಯನು 
ಉದಯಪರ್ವತವನ್ನುವರಿದಂತೆ ತೋರಿತು. 


ಪ್ರತಿಜ್ಞಾಪರ್ವ -113- 
lead 


ಸ ರಥೇ ರಥಿನಾಂ ಶ್ರೇಷ್ಠಃ ಕಾಂಚನೇ ಕಾಂಚನಾವೃತಃ । 
ವಿಬಭೌ ಬಹುಲಾರ್ಚಿಷ್ಠಾನ್‌ ಮೇರಾವಿವ ದಿವಾಕರಃ ॥| ೧೭ 1 


ಸುವರ್ಣಾಲಂಕೃತನಾದ, ರಥಿಶ್ರೇಷ್ಠನಾದ ಅರ್ಜುನನು ಬಹಳ ಕಾಂತಿಯಿಂದ 
ಕೂಡಿದವನಾಗಿ ಮೇರುಪರ್ವತದಲ್ಲಿನ ಸೂರ್ಯನಂತೆ ಆ ಸುವರ್ಣರಥದಲ್ಲಿ 
ಬಹಳವಾಗಿ ಶೋಭಿಸಿದನು. 


ಅನ್ವಾರೂಢೌ ತತಃ ಪಾರ್ಥಂ ತತ್ರ ಗೋವಿಂದಸಾತ್ಯಕೌ । 
ಶರ್ಯಾತಿಯಜ್ಞಂ ಗಚ್ಛಂತಂ ಯಥಾ ಚ್ಯವನಮಶ್ಚಿನೌ I ೧೮ 1 
ಣ್‌ ಲ ) 


ಅನಂತರ ಶರ್ಯಾತಿಯ ಯಜ್ಞಕ್ಕೆ ಚ್ಯವನರ ಜೊತೆಯಲ್ಲಿ ಹೊರಡುವ 
ಅಶಿನಿಗಳಂತೆ ಕೃಷ್ಣಮತ್ತು ಸಾತ್ಯಕಿಯರು ಪಾರ್ಥನ ಅನಂತರ ಆ ರಥವನ್ನು ಏರಿದರು. 


ಅಥ ಜಗ್ರಾಹ ಗೋವಿಂದೋ ರಥರಶ್ಲೀನ್‌ ರಥರ್ಷಭಃ । 
ಮಾತಲಿರ್ವಾಸವಸ್ಯೇವ ವೃತ್ರಂ ಹಂತುಂ ಪ್ರಯಾಸ್ಯತಃ 11 ೧೯ ॥ 


ಅನಂತರ ವೃತ್ರಸಂಹಾರಕ್ಕೆ ಹೋಗುವ ಇಂದ್ರನ ರಥದ ಅಶ್ದಗಳ ಕಡಿವಾಣವನ್ನು 
ಮಾತಲಿಯು ಹಿಡಿದಂತೆ ರಥಶ್ರೇಷ್ಠನಾದ ಗೋವಿಂದನು ಅರ್ಜುನನ ರಥದ ಅಶ್ಚಗಳ 
ಕಡಿವಾಣವನ್ನು ಹಿಡಿದನು. 

ಸ ತಾಭ್ಯಾಂ ಶುಶುಭೇ ಪಾರ್ಥೋ ರಥಪ್ರವರಮಾಸ್ಥಿತಃ | 

ಸಹಿತೋ ಬುಧಶುಕ್ರಾಭ್ಯಾಂ ತಮೋ ನಿಘ್ನನ್‌ ಯಥಾ ಶಶೀ ॥ ೨೦ ॥ 

ಕೃಷ್ಣ-ಸಾತ್ಯಕಿಯರ ಜೊತೆಯಲ್ಲಿ ಶ್ರೇಷ್ಠ ರಥವನ್ನು ಏರಿದ ಅರ್ಜುನನು ಬುಧ- 
ಶುಕ್ರರಿಂದ ಸಹಿತನಾದ, ಅಂಧಕಾರಸಂಹಾರಕನಾದ ಚಂದ್ರನಂತೆ ಕಂಗೊಳಿಸಿದನು. 

ಸೈಂಧವಸ್ಯ ವಧಪ್ರೇಪ್ಪಃ ಪ್ರಯಾತಃ ಶತ್ರುಪೂಗಹಾ | 

ಸಹಾಂಬುಪತಿಮಿತ್ರಾಭ್ಯಾಂ ಯಥೇಂದ್ರಸ್ತಾರರಾಮಯೇ nu ೨೧ ೧ 

ತಾರಕಾಮಯವಾದ ಯುದ್ಧದಲ್ಲಿ ಇಂದ್ರನು ಮಿತ್ರ-ವರುಣರ ಜೊತೆಯಲ್ಲಿ 
ಹೊರಟಂತೆ, ಶತ್ರುಸಂಹಾರವನ್ನು ನಾಶಮಾಡುವ ಅರ್ಜುನನು ಸೈಂಧವನ ವಧೆಯನ್ನು 
ಬಯಸಿ ಹೊರಟನು. 


-114- ಮಹಾಭಾರತ ದ್ರೋಣಪರ್ವ 


ತತೋ ವಾದಿತ್ರಘೋಷೈಶ್ಚ ಮಂಗಲೈಶ್ಚ ಶುಬ್ಛೆಃ ಸ್ತವೈಃ । 
ಪ್ರಯಾಂತಮರ್ಜುನಂ ಸೂತಾ ಮಾಗಧಾಶ್ವಾಪಿ ತುಷ್ಟುವುಃ ॥ ೨೨ ॥ 


ಆಗ ಯುದ್ಧಕ್ಕೆ ಹೊರಡುವ ಅರ್ಜುನನನ್ನು ಸೂತ-ಮಾಗಧರು ಮಂಗಳ 
ವಾದ್ಯಘೋಷಗಳಿಂದಲೂ, ಶುಭಸ್ತೋತ್ರಗಳಿಂದಲೂ ಕೂಡಿ ಸ್ತೋತ್ರ ಮಾಡಿದರು. 


ಸಜಯಾಶೀಃ ಸುಪುಣ್ಯಾಹಃ ಸೂತಮಾಗಧನಿಸ್ಟನೈ: | 
ಯುಕ್ತೋ ವಾದಿತ್ರಫೋಷೇಣ ತೇಷಾಂ ಪ್ರೀತಿಕರೋತಭವತ್‌ ॥ ೨೩ ॥ 


ಜಯಾಶೀರ್ವಾದಗಳಿಂದಲೂ, ಬ್ರಾಹ್ಮಣರ ಪುಣ್ಯಾಹವಾಚನಗಳಿಂದಲೂ, 
ಸೂತ-ಮಾಗಧರ ಸ್ತೋತ್ರ ಘೋಷದಿಂದಲೂ ಮತ್ತು ವಾದ್ಯಗಳ ಘೋಷದಿಂದಲೂ 
ಕೂಡಿದ ಅರ್ಜುನನು ಅವರಿಗೆ ಸಂತೋಷವನ್ನುಂಟು ಮಾಡಿದನು. 


ತಮನುಪ್ರವಣೋ ವಾಯುಃ ಪುಣ್ಯಗಂಧಃ ಶಿವಃ ಶುಚಿಃ । 
ವವೌ ಸಂಹರ್ಷಯನ್‌ ಪಾರ್ಥಂ ದ್ವಿಷತಶ್ವಾಪಿ ಶೋಷಯನ್‌ ॥। ೨೪ ॥ 
ಒಳ್ಳೆಯ ಸುಗಂಧಯುಕ್ತವಾದ, ಮಂಗಳವೂ, ಶುಚಿಯೂ ಆದ ವಾಯುವು 


ಅರ್ಜುನನನ್ನು ಸಂತೋಷಪಡಿಸುತ್ತಾ, ಶತ್ರುಗಳಿಗೆ ಶೋಕವನ್ನುಂಟು ಮಾಡುತ್ತಾ, 
ಅವನ ಹಿಂದುಗಡೆಯಿಂದ ಬೀಸಿತು. 


ಪ್ರಾದುರಾಸನ್ನಿಮಿತ್ತಾನಿ ಬಹೂನಿ ವಿಜಯಾಯ ಚ । 
ಪಾಂಡವಾನಾಂ ತ್ವದೀಯಾನಾಂ ವಿಪರೀತಾನಿ ಮಾರಿಷ 11 ೨೫ ॥ 


ಎಲೈ ಪೂಜ್ಯನೇ, ಪಾಂಡವರಿಗೆ ಅವರ ವಿಜಯಸೂಚಕವಾದ ಅನೇಕ ಶಕುನಗಳು 
ಉಂಟಾದವು. ನಿನ್ನವರಿಗೆ ವಿಪರೀತವಾದ ಅಪಶಕುನಗಳು ಉಂಟಾದವು. 


ದೃಷ್ಟ್ವಾರ್ಜುನೋ ನಿಮಿತ್ತಾನಿ ವಿಜಯಸ್ಯ ಪ್ರದಕ್ಷಿಣಮ್‌ । 
ಸೈನ್ಯೇಷು ಸಾತ್ಯಕಂ ಸತ್ಯಮಿದಂ ವಚನಮಬ್ರವೀತ್‌ | ೨೬ I 


ಅರ್ಜುನನು ವಿಜಯಕ್ಕೆ ಅನುಕೂಲವಾದ ಶುಭ ಶಕುನಗಳನ್ನುನೋಡಿ ಸೈನ್ಯದಲ್ಲಿದ್ದ 
ಸಾತ್ಯಕಿಯನ್ನುಕುರಿತು ಈ ಸತ್ಯವಾದ ಮಾತನ್ನು ಆಡಿದನು. 


ಪ್ರತಿಜಾಪರ್ವ -115- 
ನ 


ಯಥೈವ ಚ ಪರಂ ಕೃತ್ಯಂ ಸೈಂಧವಸ್ಯ ವಧೇ ಧೃತಮ್‌ । 
ತಥೈವ ಹಿ ಪರಂ ಕೃತ್ಯಂ ಧರ್ಮರಾಜಸ್ಯ ರಕ್ಷಣಮ್‌ 11 ೨೭ 1 


ಸೈಂಧವನ ವಧೆಯು ಹೇಗೆ ಮಾಡಬೇಕಾದ ದೊಡ್ಡ ಕಾರ್ಯವಾಗಿದೆಯೋ 
ಹಾಗೆಯೇ ಯುಧಿಷ್ಠಿರನ ರಕ್ಷಣೆಯೂ ಸಹ ಮಾಡಬೇಕಾದ ದೊಡ್ಡಕಾರ್ಯವಾಗಿದೆ. 


ಸ ತ್ವಮದ್ಯ ಮಹಾಬಾಹೋ ರಾಜಾನಂ ಪರಿಪಾಲಯ ।ಟ 
ಯಥೈವ ಹಿ ಮಯಾ ಗುಪ್ತ ತ್ವಯಾ ಗುಪ್ಪಸ್ತಥಾ ಭವೇತ್‌ ॥ ೨೮ ॥। 


ಎಲೈ ಮಹಾಬಾಹುವೇ, ಈ ದಿನ ನೀನು ರಾಜನನ್ನು ರಕ್ಷಿಸುವವನಾಗು. ನೀನು 
ರಕ್ಷಣೆ ಮಾಡಿದರೆ ನಾನು ರಕ್ಷಣೆ ಮಾಡಿದಂತೆಯೇ ಆಗುವುದು. 


ತ್ವಯಿ ಚಾಹಂ ಪರಾಶ್ವಃ ಪ್ರದ್ಯುಮ್ನೇ ವಾ ಮಹಾರಥೇ । 
ಶಕ್ನುಯಾಂ ಸೈಂಧವಂ ಹಂತುಮನಪೇಕ್ಷೋ ನರರ್ಷಭ ॥| ೨೯ ॥ 


ಮಹಾರಥನಾದ ಪ್ರದ್ಯುಮನಲ್ಲಿನನಗೆ ಹೇಗೆ ನಂಬಿಕೆಯಿದೆಯೋ ಹಾಗೆ ನಿನ್ನಲ್ಲೂ 
ನಂಬಿಕೆಯಿದೆ. ಎಲೈ ನರಶ್ರೇಷ್ಠನೇ, ನೀನು ರಾಜನನ್ನು ರಕ್ಷಿಸಿದರೆ ನಾನು ನಿಶ್ಚಿಂತೆಯಿಂದ 
ಸೈಂಧವನನ್ನುಕೊಂದೇನು. 


ಮಯ್ಯಪೇಕ್ಷಾ ನ ಕರ್ತವ್ಯಾ ಗೋಪ್ತಾ5ಯಂ ಮಮ ಕೇಶವಃ | 
ರಾಜ್ಞ ಏವ ಪರಾ ಗುಪ್ತಿಃ ಕಾರ್ಯಾ ಸಾತ್ಯಕ ಸರ್ವದಾ | ೩೦ ॥ 


ನನ್ನ ರಕ್ಷಣೆಯ ವಿಷಯದಲ್ಲಿ ಚಿಂತಿಸುವುದು ಬೇಡ. ಕೃಷ್ಣನು ನನಗೆ 
ರಕ್ಷಕನಾಗಿದ್ದಾನೆ. ಎಲೈ ಸಾತ್ಯಕಿಯೇ, ಯಾವಾಗಲೂ ಯುಧಿಷ್ಠಿರನನ್ನೇ ಚೆನ್ನಾಗಿ ರಕ್ಷಣೆ 
ಮಾಡಬೇಕು. 

ನ ಹಿ ಯತ್ರ ಮಹಾಬಾಹುರ್ವಾಸುದೇವೋ ವ್ಯವಸ್ಥಿತಃ । 

ಕಿಂಚಿದ್‌ ವ್ಯಾಪದ್ಯತೇ ತತ್ರ ಯತ್ರಾಹಮಪಿ ಚ ಧ್ರುವಮ್‌ ॥ ೩೧ ॥ 


ಎಲ್ಲಿ ಮಹಾಬಾಹುವಾದ ವಾಸುದೇವನು ಇದ್ದಾನೆಯೋ ಮತ್ತು ನಾನೂ 
ಇರುತ್ತೇನೆಯೋ ಅಲ್ಲಿಖಂಡಿತವಾಗಿ ಯಾವ ವಿಪತ್ತೂ ಉಂಟಾಗುವ ಸಂದರ್ಭವಿಲ್ಲ. 


-116- ಮಹಾಭಾರತ ದ್ರೋಣಪರ್ವ 


ಏವಮುಕ್ತಸ್ತು ಪಾರ್ಥೇನ ಸಾತ್ಯಕಃ ಪರವೀರಹಾ । 
ತಥೇತ್ಯುಕ್ತಾ 5ಗಮತ್‌ ತತ್ರ ಯತ್ರ ರಾಜಾ ಯುಧಿಷ್ಠಿರಃ 1 ೩೨ ॥ 


ಅರ್ಜುನನಿಂದ ಹೀಗೆ ಹೇಳಲ್ಪಟ್ಟ ಪರವೀರಘಾತಕನಾದ ಸಾತ್ಯಕಿಯು ಹಾಗೆಯೇ 
2 ಸ್ರ 
ಆಗಲಿ ಎಂದು ಹೇಳಿ ಯುಧಿಷ್ಠಿರನಿದ್ದಸ್ಥಳಕ್ಕೆ ಹೊರಟನು. 
॥ ಇತಿ ಶ್ರೀಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ದ್ರೋಣಪರ್ವಣಿ ಷಟಪ್ತತಿತಮೋ5ಧ್ಯಾಯಃ ॥ 
॥ ಪ್ರತಿಜ್ಞಾಪರ್ವಣಿ ಅಷ್ಟಮೋ?ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ದ್ರೋಣಪರ್ವದಲ್ಲಿ ಎಪ್ಪತ್ತಾರನೆಯ ಅಧ್ಯಾಯ ಮುಗಿಯಿತು. 


॥ ಪ್ರತಿಜ್ಞಾಪರ್ವ ಸಂಪೂರ್ಣಮ್‌ ॥ 
Xk 


೫. ಜಯದ್ರಥವಧಪರ್ವ 
ಮಹಾಭಾರತತಾತ್ಸರ್ಯನಿರ್ಣಯ ೨೬ನೇ ಅಧ್ಯಾಯ 


ಸ ದಿವ್ಯಮಗ್ರ್ಯಂ ಶಕಟಾಬ್ದಚಕ್ರಂ 
ಕೃತ್ವಾ ಸ್ವಯಂ ವ್ಯೂಹಮುಖೇ ವ್ಯವಸ್ಥಿತಃ 
ಪೃಷ್ಠೇ ಕರ್ಣದ್ರೌಣಿಕೃಪೈ: ಸಶಲ್ಯೈ 
ರ್ಜಯದ್ರಥಂ ಗುಪ್ತಮಧಾತ್‌ ಪರೈಶ್ಚ ॥ 


ದಿವ್ಯವಾದ ಉತ್ತಮವಾದ ಶಕಟಾಬ್ದ ಚಕ್ರವ್ಯೂಹವನ್ನು ಮಾಡಿ ದ್ರೋಣ ಸ್ಪತಃ 
ವ್ಯೂಹದ ದ್ವಾರದಲ್ಲಿ ನಿಂತ. ಬೆನ್ನ ಹಿಂದೆ ಕರ್ಣ ಅಶ್ವತ್ಥಾಮ ಕೃಪ ಶಲ್ಯರ ಮತ್ತು 
ಇತರ ರಕ್ಷಣೆಯಲ್ಲಿ ಜಯದ್ರಥನನ್ನು ನಿಲ್ಲಿಸಿದ. 


ಅಥಾರ್ಜುನೋ ದಿವ್ಯರಥೋಪರಿಸ್ಥಿತಃ 
ಸುರಕ್ಷಿತ: ಕೇಶವೇನಾವ್ಯಯೇನ । 

ವಿಜಿತ್ಯ ದುರ್ಮರ್ಷಣಗ್ರತೋ5 ಭ್ಯಯಾದ್‌ 
ದ್ರೋಣಂ ಸುಧನ್ವಾ ಗುರುಮುಗ್ರಪೌರುಷಃ ॥ 


ಬಳಿಕ ಭಯಂಕರ ಪೌರುಷಶಾಲಿ ಉತ್ತಮ ಧನುರ್ಧಾರಿ ಅರ್ಜುನ ದಿವ್ಯರಥದ 
ಮೇಲೆ ನಿಂತು ಅವ್ಯಯನಾದ ಶ್ರೀಕೃಷ್ಣನಿಂದ ರಕ್ಷಿತನಾಗಿ ಮೂದಲಿಗೆ 
ದುರ್ಮರ್ಷಣನನ್ನು ಪರಾಭವಗೊಳಿಸಿ ಗುರುದ್ರೋಣನನ್ನು ಸಮೀಪಿಸಿದ. 


-118- ಮಹಾಭಾರತ ದ್ರೋಣಪರ್ವ 


ಪ್ರದಕಿಣೀಕೃತ್ಯ ತಮಾಶಗಾತ್‌ ತತಃ 
ಬ ಲಳ ಎ 

ಕಾಲಾತ್ಯಯಂ ತೇವ ವಿಶಂಕಮಾನಃ । 
ರಥಂ ಮನೋವೇಗಮಥಾನಯದ್ದರಿ- 

ರ್ಯಥಾ ಶರಾಃ ಪೇತುರಮುಷ್ಯ ಪೃಷ್ಠತಃ ॥ 


ಕಾಲಾತಿಕ್ರಮವನ್ನು ಶಂಕಿಸುತ್ತ ಅರ್ಜುನ ಬೇಗನೆ ದ್ರೋಣನಿಗೆ ಪ್ರದಕ್ಷಿಣೆ ಮಾಡಿ 
ಅಲ್ಲಿಂದ ಹೊರಟು ಹೋದ. ಶ್ರೀಕೃಷ್ಣ ಅವನ ಮನೋವೇಗದ ರಥವನ್ನು ಅವನ 
ಬಾಣಗಳು ಅವನ ಬೆನ್ನಹಿಂದೆ ಹಾರಿಬರುವಂತೆ ವೇಗವಾಗಿ ನಡೆಸಿದ. 


ವಿಜಿತ್ಯ ಹಾರ್ದಿಕ್ಕಮಥಾಪ್ರಯತ್ನತಃ 

ಸ ಇಂದ್ರಸೂನುಃ ಪ್ರವಿವೇಸ ತದ್‌ ಬಲಮ್‌ । 
ವಿಲೋಡಯಾಮಾಸ ಚ ಸಾಯಕೋತ್ತಮೈ- 

ರ್ಯಥಾ ಗಜೇಂದ್ರೋ ನಲಿನೀಂ ಬಲೋದ್ಧತಃ ॥ 


ಅರ್ಜುನ ಅಪ್ರಯತ್ನವಾಗಿ ಕೃತವರ್ಮನನ್ನು ಗೆದ್ದುಕೌರವ ಸೈನ್ಯವನ್ನು ಪ್ರವೇಶಿಸಿದ. 
ಬಲದಿಂದ ಉದ್ಧತವಾದ ಮದ್ದಾನೆ ಕೊಳವನ್ನು ಹೇಗೋ ಹಾಗೆ ಉತ್ತಮ ಬಾಣಗಳಿಂದ 
ಶತ್ರುಸೈನ್ಯವನ್ನು ಕದಡಿದ. 
ಸ ಉಚ್ಚಕಾಶೇ5ತಿರಥೋ ರಥೋತ್ತಮೇ 
ಸವಾಸುದೇವೋ ಹರಿಣಾ ಯಥೇಂದ್ರ: । 
ಚರ್ತುಚೇಗ್ರೋ ದ್ವಿಷತಾಂ ಶಿರಾಂಸಿ 
ಶರೈಃ ಶರೀರಾಂತಕರೈ: ಸಮಂತತಃ ॥ 


ಅತಿರಥನಾದ ಅರ್ಜುನ ಉತ್ತಮ ರಥದಲ್ಲಿ ಶ್ರೀಕೃಷ್ಣನೊಂದಿಗೆ ಉಪೇಂದ್ರನ 
ಜೊತೆಗಿರುವ ಇಂದ್ರನಂತೆ ಶೋಭಿಸಿದ. ಶತ್ರುಭಯಂಕರನಾದ ಆತ ಶರೀರ 
ನಾಶಕರವಾದ ಬಾಣಗಳಿಂದ ಎಲ್ಲೆಡೆ ಶತ್ರುಗಳ ರುಂಡಗಳನ್ನು ಕತ್ತರಿಸಿದ. 


ದೃಢಾಯುಮಚ್ಛುತಾಯಂ ಚ ಹತ್ವಾ ವಿಂದಾನುವಿಂದಕೌ 1 
ಶರಾಭ್ಯಾಂ ಪ್ರೇಷಯಾಮಾಸ ಯಮಾಯ ವಿಜಯೋ ಯುಧಿ ॥1 


ಜಯದ್ರಥವಧಪರ್ವ -119- 


ಅರ್ಜುನ ಯುದ್ಧದಲ್ಲಿ ದೃಢಾಯು ಅಚ್ಯುತಾಯುಗಳನ್ನೂ ವಿಂದ ಅನುವಿಂದರನ್ನೂ 
ಎರಡೆರಡು ಬಾಣಗಳಿಂದ ಹೊಡೆದು ಯಮನ ಬಳಿ ಕಳುಹಿಸಿಕೊಟ್ಟ. 


ಸುದಕ್ಷಿಣಂ ಚ ಕಾಂಬೋಜಂ ನಿಹತ್ಯಾಂಬಷ್ಠಮೇವ ಚ 
ಶ್ರುತಾಯುಧಂ ನದೀಜಾತಂ ವರುಣಾದಾಸಸಾದ ಹ ॥ 


ಅರ್ಜುನನು ಕಾಂಬೋಜದ ರಾಜಕುಮಾರನಾದ ಸುದಕ್ಷಿಣನನ್ನೂ 
ಅಂಬಪ್ಠರಾಜನನ್ನೂ ಕೊಂದು ವರುಣನಿಂದ ಪರ್ಣಾಶಾ ನದಿಯಲ್ಲಿ ಜನಿಸಿದ 
ಶ್ರುತಾಯುಧನನ್ನೂ ಎದುರಿಸಿದನು. 


ಯಸ್ಯಾದಾದ್‌ ವರುಣೋ ದಿವ್ಯಾಮಮೋಘಾಂ ಮಹತೀಂ ಗದಾಮ್‌ ।ಟ 
ಸತು ತೇನ ಶರೈಸ್ತೀಕ್ಸೈರರ್ಪಿತೋ ವಿರಥಂ ಕ್ಷಣಾತ್‌ ॥ 


ಚಕಾರ ಪಾರ್ಥಸ್ಯ ರಥಮಾರುಹ್ಯಾರಿಧರಾಯ ತಾಮ್‌ । 
ಗದಾಂ ಚಿಕ್ಷೇಪ ಸಾ ತಸ್ಯ ವಾರುಣೇಃ ಶಿರ ಏವ ತು ಚ 
ಬಿಭೇದ ಶತಧಾ ಶೀರ್ಣಮಸ್ತಿಷ್ಠಃ ಸೋsಪತದ್‌ ಭುವಿ ॥ 


ಶ್ರುತಾಯುಧನಿಗೆ ವರುಣನು ದಿವ್ಯವೂ ಅಮೋಘವೂ ಆದ ಮಹಾಗದೆಯನ್ನು 
ಕೊಟ್ಟಿದ್ದವು. ಆ ಶ್ರುತಾಯುಧನು ಅರ್ಜುನನನ್ನು ತೀಕ್ಷ್ಣವಾದ ಬಾಣಗಳಿಂದ 
ಪೀಡಿಸಿದಾಗ ಅರ್ಜುನನು ಅವನನ್ನು ಕ್ಷಣದಲ್ಲಿ ವಿರಥನನ್ನಾಗಿ ಮಾಡಿದನು. ಕೂಡಲೆ 
ಅವನು ಅರ್ಜುನನ ರಥವೇರಿ ಕೃಷ್ಣನ ಮೇಲೆ ಗದೆಯನ್ನು ಹಾಕಿದನು. ಆದರೆ ಆ 
ಗದೆ ಅವನ ತಲೆಯನ್ನೇ ಭೇದಿಸಿತು. ನೂರು ಹೋಳುಗಳಾಗಿ ತಲೆ ಒಡೆದು ಸತ್ತು 
ನೆಲದ ಮೇಲೆ ಬಿದ್ದನು. 


ಅಯುದ್ದ್ಯಂತಂ ಸ್ವಗದಯಾ ಯದಿ ತಾಡಯಸಿ ಸ್ವಯಮ್‌ । 

ತಯಾ ವಿಶೀರ್ಣಮಸ್ತಿಷ್ಠೋ ಮರಿಷ್ಯಸಿ ನ ಸಂಶಯಃ ॥ 

ಯುದ್ಧಮಾಡದಿರುವವನನ್ನುನಿನ್ನಗದೆಯಿಂದ ಹೊಡೆದಿಯಾದರೆ ಆ ಗದೆಯಿಂದ 
ನಿನ್ನತಲೆಯೇ ಒಡೆದು ಸಾಯುವಿ, ಅದರಲ್ಲಿಸಂಶಯವಿಲ್ಲ. 

ಅಮೋಘಾ ಚಾನ್ಯಥಾ ಸೇಯಂ ಗದಾ ತವ ಭವಿಷ್ಯತಿ ॥ 

ಇಲ್ಲದಿದ್ದರೆ ಈ ನಿನ್ನಗದೆ ಅಮೋಘಫವಾಗಿರುವುದು. 


-120- ಮಹಾಭಾರತ ದ್ರೋಣಪರ್ವ 


ಇತ್ಯಬ್ರವೀತ್‌ ತಂ ವರುಣಃ ಪುರಾ ತೇನ ಸ ಕೇಶವೇ । 
ಅಯುದ್ಧ ಕತಿ ಗದಾಕ್ಷೇಪಾತ್‌ ತಯಾ ಶೀರ್ಣಶಿರಾ ಅಭೂತ್‌ ॥ 


ಹೀಗೆ ವರುಣ ಹಿಂದೆ ಅವನಿಗೆ ಹೇಳಿದ್ದನು. ಅದರಿಂದ ಯುದ್ಧ ಮಾಡದಿದ್ದ 
ಕೃಷ್ಣನ ಮೇಲೆ ಗದೆಯನ್ನು ಎಸೆದುದರಿಂದ ಗದೆಯಿಂದಲೇ ಅವನ ತಲೆ ಹೋಳಾಯಿತು. 


ಹತೇಷು ವೀರೇಷು ನಿಜೇಷು ಸಂಘಶೋ 
ವಿದ್ರಾವಿತೇಷ್ಟಾಲುಲಿತೇ ಚ ಸೈನ್ಯೇ । 

ದುರ್ಯೋಧನೋ ದ್ರೋಣಮುಪೇತ್ಯ ದೀನ- 
ಮುವಾಚ ಹಾ ಪಾರ್ಥ ಉಪೇಕ್ಷಿತಸ್ತ್ವಯಾ ॥ 


ತನ್ನಕಡೆಯ ವೀರರು ಹತರಾದಾಗ, ಗುಂಪುಗುಂಪಾಗಿ ಓಡಿಸಲ್ಪಟ್ಟಾಗ, ಸೈನ್ಯ 
ಚೂರು ಚೂರಾದಾಗ, ದುರ್ಯೊಧನ ದ್ರೋಣನ ಬಳಿಗೆ ಬಂದು ದೈನ್ಯದಿಂದ 


ಹೇಳಿದನು, "ಅಯ್ಯೋ , ನೀವು ಅರ್ಜುನನನ್ನು ತಡೆಯದೆ ಉಪೇಕ್ಷೆ ಮಾಡಿದಿರಿ' 
ಎಂದು. 


ಇತೀರಿತೋತಭೇದ್ಯಮಮುಷ್ಯ ವರ್ಮ 
ಬದ್ದಾಮಹಾಮಂತ್ರಬಲಾತ್‌ ಸ ವಿಪ್ರಃ । 
ಜಗಾದ ಯೇನೈವ ಬಲೇನ ಪಾರ್ಥೈ- 
ರ್ವಿರುದ್ದ ಸೇ ತೇನ ಹಿ ಯಾಹಿ ಫಲ್ಲುನಮ್‌ || 


ದುರ್ಯೋಧನನು ಹೀಗೆ ಹೇಳಿದಾಗ ದ್ರೋಣರು ಅವನಿಗೆ ಮಹಾಮಂತ್ರದ 
ಬಲದಿಂದ ಅಭೇದ್ಯವಾದ ಕವಚವನ್ನುತೊಡಿಸಿ ಹೇಳಿದರು "ಎಲ್ಲಪಾಂಡವರೊಡನೆ 


ಎಷ್ಟು ಬಲದಿಂದ ಹೋರಾದುವಿಯೋ ಅಷ್ಟು ಬಲದಿಂದ ಒಬ್ಬ ಅರ್ಜುನನೊಡನೆ 
ಹೋರಾಡು' ಎಂದು. 


ಇತೀರಿತೋ ಧಾರ್ತರಾಷ್ಟ್ರ ಸ ಚಾಪ- 
ಮಾದಾಯ ಸೌವರ್ಣರಥೋಪರಿಸ್ವಃ | 

ಜಗಾಮ ಪಾರ್ಥಂ ತಮವಾರಯಚ್ಚ 
ಶರೈರನೇಕೈರನಲಪ್ರಕಾಶೈಃ ॥1 


ಜಯದ್ರಥವಧಪರ್ವ -121- 


ದ್ರೋಣರು ಹೀಗೆ ಹೇಳಿದಾಗ ದುರ್ಯೋಧನನು ಬಿಲ್ಲನ್ನೆತ್ರಿಕೊಂಡು ಬಂಗಾರದ 
ರಥದ ಮೇಲೆ ಹತ್ತಿ ನಿಂತು, ಅರ್ಜುನನ ಬಳಿಗೆ ಹೋದನು. ಬೆಂಕಿಯಂತೆ ಹೊಳೆವ 
ಅನೇಕ ಬಾಣಗಳಿಂದ ಅವನನ್ನು ತಡೆದನು. 


ವಿವ್ಯಾಧ ಪಾರ್ಥೋಪಿ ತಮುಗ್ರವೇಗೈ: 
ಶರೈರ್ನ ತೇ ತಸ್ಯ ಚ ಮರ್ಮಭೇದನಮ್‌ । 
ಚಕ್ರುಸ್ತತೋ ವಾಸವಿರ್ದಿವ್ಯಮಸ್ವಂ 
ತದ್ವರ್ಮಭೇದಾಯ ಸಮಾದದೇ ರುಷಾ ॥ 


ಅರ್ಜುನನೂ ಭಯಂಕರ ವೇಗವುಳ್ಳ ಬಾಣಗಳಿಂದ ದುರ್ಯೋಧನನನ್ನು 
ಹೊಡೆದನು. ಆದರೆ ಆ ಬಾಣಗಳು ಅವನ ಕವಚ ಭೇದನ ಮಾಡಲಿಲ್ಲ. ಬಳಿಕ 
ಅರ್ಜುನನ ಕೋಪದಿಂದ ಅವನ ಕವಚ ಭೇದಕ್ಕಾಗಿ ದಿವ್ಯಾಸ್ತವನ್ನು ಎತ್ತಿಕೊಂಡನು. 


ಸಂಧೀಯಮಾನಂ ತು ಗುರೋಃ ಸುತಸ್ತ- 

ಚಿಚ್ಛೇದ ಪಾರ್ಥೋ5ಥ ಸುಯೋಧನಾಶ್ಚಾನ್‌ । 
ಹತ್ವಾ ತಲೇತವಿದ್ಧ್ಯದಥೈನಮುಗೈೆ- 

ರ್ದ್ರೌಣಿಃ ಶರೈಃ ಪಾರ್ಥಮವಾರಯದ್‌ ಯುಧಿ ॥ 


ಅರ್ಜುನನು ಬಾಣದಲ್ಲಿ ಆ ದಿವ್ಯಾಸ್ತವನ್ನು ಹೂಡುವಷ್ಟರಲ್ಲಿ ಅದನ್ನು 
ಅಶ್ವತ್ಥಾಮರು ಕತ್ತರಿಸಿದರು. ಅರ್ಜುನನು ದುರ್ಯೋಧನನ ಕುದುರೆಗಳನ್ನುಕೊಂದು 
ಅವನನ್ನು ನೆಲದ ಮೇಲೆ ನಿಲ್ಲಿಸಿ ಅಂಗೈಗೆ ಬಾಣಗಳಿಂದ ಹೊಡೆದನು. ಅಶ್ವತ್ಯಾಮರು 
ಭಯಂಕರ ಬಾಣಗಳಿಂದ ಯುದ್ಧದಲ್ಲಿ ಅರ್ಜುನನನ್ನು ತಡೆದರು. 


ಸ ದ್ರೌಣಿಕರ್ಣಪ್ರಮುಖೈರ್ಧನಂಜಯೋ 
ಯುಯೋದಧ ತೇ ಚೈನಮವಾರಯನ್‌ ಶರೈಃ ! 
ಬಭೂವ ಯುದ್ಧಂ ತದತುಲ್ಯಮದ್ದುತಂ 
ಜಯದ್ರಥಾರ್ಥೇಂದ್ದುತವೀರ್ಯಕರ್ಮಣಾಮ್‌ || 


ಅರ್ಜುನನು ಅಶ್ವತ್ಯಾಮ, ಕರ್ಣ ಮುಂತಾದವರೊಡನೆ ಯುದ್ಧಮಾಡಿದನು. 
ಅವರು ಅರ್ಜುನನನ್ನು ಬಾಣಗಳಿಂದ ತಡೆದರು. ಅದ್ಭುತ ವೀರ್ಯ ಕರ್ಮಗಳುಳ್ಳ 


೨122. ಮಹಾಭಾರತ ದ್ರೋಣಪರ್ವ 


ಅಶ್ವತ್ಥಾಮ ಮುಂತಾದವರು ಅರ್ಜುನನೊಡನೆ ಜಯದ್ರಥನ ಸಲುವಾಗಿ ಮಾಡಿದ 
ಆ ಯುದ್ಧಅಸದ್ಭಶವಾಗಿತ್ತು, ಅದ್ಭುತವಾಗಿತ್ತು. 


ಪಾರ್ಥೇ ಪ್ರವಿಷ್ನೇ ಕುರುಸೈನ್ಯಮಧ್ಯಂ 
ದ್ರೋಣೋರವಿಶತ್‌ ಪಾಂಡವಸೈನ್ಯಮಾಶು । 
ಸ ತದ್ರಥಾನೀಕಮುದಾರವೇಗೈ: 
ಶರೈರ್ವಿಧೂಯ ನ್ಯಹನಚ್ಚ ವೀರಾನ್‌ ॥ 


ಅರ್ಜುನ ಕೌರವ ಸೈನ್ಯವನ್ನು ಪ್ರವೇಶಿಸಿದಾಗ ದ್ರೋಣರು ಪಾಂಡವ ಸೈನ್ಯವನ್ನು 
ಪ್ರವೇಶಿಸಿದರು. ಮಹಾವೇಗವುಳ್ಳ ಬಾಣಗಳಿಂದ ಪಾಂಡವರ ರಥಸ್ಥೆನ್ಯವನ್ನು ಓಡಿಸಿ 
ವೀರರನ್ನುಸಂಹರಿಸಿದರು. 


ಸ ವೀರವರ್ಯಃ ಸ್ವವಿರೋ5ಪಿ ಯೂನಾಂ 
ಯವೇವ ಮಧ್ಯೇ ಪ್ರಚಚಾರ ಧನ್ನಿನಾಮ್‌ । 

ಪ್ರಪಾತಯನ್‌ ವೀರಶಿರಾಂಸಿ ಬಾಣೈ- 
ರ್ಯುಧಿಷ್ಠಿರಂ ಚಾ5ಸದದುಗ್ರವೀರ್ಯಃ ॥ 


ವೀರರಲ್ಲಿಅಗ್ರಗಣ್ಯರಾದ ದ್ರೋಣರು ವೃದ್ಧರಾದರೂ ಯುವಕರಿಗೆ ಯುವಕನಂತೆ 
ಆ ಧನುರ್ಧಾರಿಗಳ ಮಧ್ಯದಲ್ಲಿಸಂಚರಿಸಿದರು. ಭಯಂಕರ ಪರಾಕ್ರಮಿಯಾದ ಅವರು 
ವೀರರ ರುಂಡಗಳನ್ನು ಬಾಣಗಳಿಂದ ಉರುಳಿಸುತ್ತ ಯುಧಿಷ್ಠಿರನನ್ನು ಎದುರಿಸಿದರು. 
ನೃಪಗ್ರಹೇಚ್ಛುಂ ತಮವೇತ್ಯ ಸತ್ಯಜಿ- 
ನ್ನ್ಯವಾರಯದ್‌ ದ್ರೌಪದಿರಾಶು ವೀರ್ಯವಾನ್‌ ।ಟ 
ನಿವಾರಿತಸ್ತೇನ ಶಿರಃ ಶರೇಣ 


ಚಕರ್ತ ಪಾಂಚಾಲಸುತಸ್ಯ ವಿಪ್ರಃ ॥ 


ದ್ರೋಣರು ಯುಧಿಷ್ಠಿರನನ್ನು ಸೆರೆ ಹಿಡಿಯಲು ಬಯಸಿದುದನ್ನು ತಿಳಿದ 
ಪರಾಕ್ರಮಿಯಾದ ದ್ರುಪದಪುತ್ರ ಸತ್ಯಜಿತ್‌ ಬೇಗನೆ ಅವರನ್ನು ತಡೆದನು. ಅವನು 
ತಡೆದಾಗ ದ್ರೋನರು ಬಾಣದಿಂದ ಅವನ ತಲೆಯನ್ನುಕತ್ತರಿಸಿದರು. 


ಜಯದ್ರಥವಧಪರ್ವ -123- 


ನಿಹತ್ಯ ತಂ ವೀರತಮೋ ರಣೋತ್ಕಟಂ 
ಯುಧಿಷ್ಠಿರಂ ಬಾಣಗಣೈಃ ಸಮಾರ್ದಯತ್‌ ॥ 


ಮಹಾವೀರರಾದ ದ್ರೋಣರು ಯುದ್ಧನಿಪುಣನಾದ ಸತ್ಯಜಿತನನ್ನು ಸಂಹರಿಸಿ 
ಬಾಣ ಸಮೂಹಗಳಿಂದ ಯುಧಿಷ್ಠಿರನನ್ನು ಪೀಡಿಸಿದರು. 


ಸ ಶಕ್ತಿತಸ್ತೇನ ವಿಧಾಯ ಸಂಗರಂ 
ನಿರಾಯುಧೋ ವ್ಯಶ್ಷರಥಃ ಕೃತಃ ಕ್ಷಣಾತ್‌ । 
ಸ ಊರ್ಧ್ವಬಾಹುರ್ಭುವಿ ಸಂಸ್ಥಿತೋತಪಿ 
ಗ್ರಹೀತುಮಜೌ ಗುರುಣಾ$ಭಿಪನ್ನಃ । 
ಮಾದ್ರೀಸುತಸ್ಯಾವರಜಸ್ಯ ಯಾನ 
ಮಾರುಹ್ಯ ವೇಗಾದಜಗ್ಗಿವಾಂಸ್ತತಃ ॥॥ 


ಯುಧಿಷ್ಠಿರನು ದ್ರೋಣರೊಡನೆ ತನ್ನ ಶಕ್ತಿ ಇದ್ದಷ್ಟುಯುದ್ಧವನ್ನುಮಾಡಿ ಕ್ಷಣದಲ್ಲಿ 
ಆಯುಧ, ಕುದುರೆ, ರಥಗಳನ್ನುಕಳೆದುಕೊಂಡು ನೆಲದ ಮೇಲೆ ಕೈಗಳಿತ್ತಿ ನಿಂತನು. 
ಆದರೂ ಅವನನ್ನು ಯುದ್ಧದಲ್ಲಿಸೆರೆ ಹಿಡಿಯಲು ದ್ರೋಣರು ಮುಂದೆ ಬಂದರು. 
ಒಡನೆ ಯುಧಿಷ್ಠಿರನು ಸಹದೇವನ ರಥವನ್ನೇರಿ ವೇಗವಾಗಿ ಅಲ್ಲಿಂದ ದೂರ ಹೊರಟು 
ಹೋದನು. 


ದ್ರೋಣ ತತಃ ಶೈಶುಪಾಲಿಃ ಸುಪುತ್ರೋ 
ಜಾರಾಸಂಧಿಃ ಕಾಶಿರಾಜಃ ಸಶೈಬಃ | 

ಸಮಾಸದನ್‌ ಕೇಕಯಾಶ್ವೆವ ಪಂಚ 
ಸಮಾರ್ದಯನ್‌ ಬಾಣಗಣೈಶ್ಚ ಸರ್ವಶಃ ॥ 


ಬಳಿಕ ಶಿಶುಪಾಲ ಪುತ್ರನಾದ ಧೃಷ್ಟಕೇತು ಅವನ ಮಕ್ಕಳು, ಜರಾಸಂಧಪುತ್ರರು, 
ಕಾಶಿರಾಜ, ಶೈಬ್ಯ, ಬೃಹತ್‌ಕ್ಷತ್ರ ಮುಂತಾದ ಕೇಕೆಯರು ಎಲ್ಲರೂ ದ್ರೊಣರನ್ನು 
ಮುತ್ತಿದರು. ಬಾಣಸಮೂಹಗಳಿಂದ ಎಲ್ಲೆಡೆಗಳಿಂದ ಪೀಡಿಸಿದರು. 


ಸ ತಾನ್‌ ಕ್ರಮೇಣೈವ ನಿಕೃತ್ತಕಂದಧಾನ್‌ 
ಶರೋತ್ತಮೈರತ್ರ ವಿಧಾಯ ವಿಪ್ರ: । 


-124- ಮಹಾಭಾರತ ದ್ರೋಣಪರ್ವ 


ನಿನಾಯ ಲೋಕಂ ಪರಮರ್ಕಮಂಡಲಂ 
ವ್ರಜಂತಿ ನಿರ್ಭಿದ್ಯ ಯಮೂರ್ದ್ವರೇತಸಃ ॥ 


ದ್ರೋಣರು ಉತ್ತಮ ಬಾಣಗಳಿಂದ ಕ್ರಮವಾಗಿ ಅವರೆಲ್ಲರ ಶಿರಶ್ಲೇದ ಮಾಡಿ 
ಅವರನ್ನು ನೈಷ್ಠಿಕ ಬ್ರಹ್ಮಚರ್ಯನಿಷ್ಠರೂ ಸೂರ್ಯಮಂಡಲವನ್ನು ಭೇದಿಸಿ ಯಾವ 
ಉತ್ತಮ ಲೋಕವನ್ನು ಹೊಂದುವರೋ ಆ ಲೋಕಕ್ಕೆ ಕಳುಹಿಸಿದರು. 


ವಿಧೂಯಮಾನೇ ಗುರುಣೋರುಸೈನ್ಯೇ 
ಪೃಥಾಸುತಾನಾಂ ಪೃತನಾಃ ಪರೇಷಾಮ್‌ । 

ಪ್ರಾಯೋ ರಣೇ ಮಾರುತಸೂನುನೈವ 
ಹತಪ್ರವೀರಾ ಮೃದಿತಾಃ ಪರಾದ್ರವನ್‌ ॥ 


ಪಾಂಡವರ ಮಹಾಸೈನ್ಯ ದ್ರೋನರಿಂದ ನಾಶವಾಗುತ್ತಿದ್ದಾಗ ಕೌರವ ಸೇನೆಯ 
ಮಹಾವೀರರು ಪ್ರಾಯಃ ಎಲ್ಲರೂ ರಣರಂಗದಲ್ಲಿಭೀಮನಿಂದ ಹತರಾದರು. ಕೌರವರ 
ಸೇನೆಗಳು ಪರಾಭವಗೊಂಡು ಓಡಿಹೋದವು. 


ಅಲಂಬುಸೋ ನಾಮ ತದೈವ ರಾಕ್ಷಸಃ 
ಸಮಾಸದನ್ಮಾರುತಿಮುಗ್ರಪೌರುಷಮ್‌ | 

ಸ ಪೀಡಿತಸೇನ ಶರೈಃ ಸುತೇಜನೈ: 
ಕ್ಷಣಾದದೃಶ್ಯತ್ವಮವಾಪ ಮಾಯಯಾ ॥ 


ಆಗಲೇ ಅಲಂಬುಸನೆಂಬ ರಾಕ್ಷಸ ಮಹಾಪೌರುಷಶಾಲಿಯಾದ ಭೀಮನನ್ನು 


ಎದುರಿಸಿದನು. ಒಳ್ಳೆಯ ತೇಜಸ್ಸುಳ್ಳ ಭೀಮನ ಬಾಣಗಳಿಂದ ಪೀಡಿತನಾಗಿ ಕ್ಷಣದಲ್ಲಿ 
ಮಾಯೆಯಿಂದ ಅದೃಶ್ಯನಾದನು. 


ಸೋ5ದೃಶತ್ಯರೂಪೋತನುಚರಾನಪೀಡಯದ್‌ 
ಭೀಮಸ್ಯ ತದ್‌ ವೀಕ್ಷ *ಚೆಕೋಪ ಮಾರುತಿ: | 
ಅಸಜತಾಮಾತನಿ ಕೇಶವಾಜಯಾ 
ಮ್‌ & ಇ 


ಸಂದರ್ಶಯನ್ನಾಗತಧರ್ಮಸಂಕಟಃ || 


ಜಯದ್ರಥವಧಪರ್ವ -125- 


ತ್ಹಾಪ್ಟಾಸ್ತಮಾದತ್ತ ಸ ಕಾಮ್ಯಕರ್ಮ 

ಹೀನೋತಪಿ ಭೀಮಸ್ತತ ಉತ್ಪಿತಾಃ ಶರಾಃ । 
ತೇ ಬಾಣವರ್ಯಾಸ್ತದದೃಶ್ಯವೇಧಿನೋ 

ರಕ್ಟೋ ವಿದಾರ್ಯಾಂವಿವಿಶುರ್ಧರಾತಳಮ್‌ ॥। 


ಅಲಂಬುಸ ಅದ್ಭಶ್ಯರೂಪನಾಗಿ ಭೀಮನ ಅನುಚರರನ್ನುಪೀಡಿಸಿದನು. ಅದನ್ನು 
ಕಂಡು ಭೀಮನು ಕುಪಿತನಾದನು. ಅವನಿಗೆ ಧರ್ಮಸಂಕಟ ಒದಗಿ ಬಂದಿತು. ತಾನು 
ಕಾಮ್ಯಕರ್ಮ ಮಾಡದವನಾಗಿದ್ದರೂ ಭಗವಂತನ ಇಚ್ಛೆಯಿಂದ ತನ್ನ ಅಸ್ವಜ್ಞಾನವನ್ನು 
ತೋರುವುದಕ್ಕಾಗಿ ತ್ವಾಷ್ಟಅಸ್ವವನ್ನು ಎತ್ತಿಕೊಂಡನು. ಆ ಅಸ್ಪದಿಂದ ಬಾಣಗಳು ಎದ್ದು 
ಬಂದವು. ಆ ಉತ್ತಮ ಬಾಣಗಳು ಅದೃಶ್ಯವಾಗಿಯೇ ಹಿಂಸಿಸುತ್ತ ಅಲಂಬುಸ 
ರಾಕ್ಷಸನನ್ನು ಸೀಳಿ ಭೂತಳವನ್ನು ಹೊಕ್ಕಿತು. 


ತದ್ದನ್ಯಮಾನಂ ಪ್ರವಿಹಾಯ ಭೀಮ- 
ಮಪಾದ್ರದದ್‌ ದೂರತರಂ ಸುಭೂತಮ್‌ । 

ತತಸ್ತು ಭೀಮೋ ದ್ವಿಷತಾಂ ವರೂಥಿನೀಂ 
ವಿದ್ರಾವಯಾಮಾಸ ಶರೈಃ ಸುಮು್ಳೆಃ ॥ 


ಭೀಮನು ಅಲಂಬುಸ ರಾಕ್ಷಸನನ್ನು ತ್ಪಾಷ್ಟಾಸ್ತದ ಬಾಣಗಳಿಂದ ಹೊಡೆಯುತ್ತಿದ್ದಂತೆ 
ಆ ರಾಕ್ಷಸ ಬಲು ಭೀತನಾಗಿ ಭೀಮನನ್ನು ಬಿಟ್ಟು ಬಹಳ ದೂರಕ್ಕೆ ಪಲಾಯನ 
ಮಾಡಿದನು. ಬಳಿಕ ಭೀಮನು ಚೆನ್ನಾಗಿ ಬಾಣಪ್ರಯೋಗ ಮಾಡಿ ಶತ್ರುಗಳ ಸ್ಫನ್ಯವನ್ನು 


ತದೈವ ಕೃಷ್ಣಾತನಯಾಃ ಸಮೇತಾ 
ಜಘುುಃ ಶಲಂ ಸಂಯತಿ ಸೌಮದತ್ತಿಮ್‌ । 
ಅಲಂಬುಸಂ ಪ್ರಾಪ ತದಾ ಘಟೋತ್ಕಚಃ 
ಪರಸ್ಪರಂ ತೌ ರಥಿನಾವಯುದ್ಧೃತಾಮ್‌ ॥ 
ಆಗಲೇ ದ್ರೌಪದೀಪುತ್ರರು ಯುದ್ಧದಲ್ಲಿ ಸೋಮದತ್ತನ ಮಗನಾದ ಶಲನನ್ನು 
ಸುತ್ತುವರಿದು ಸಂಹರಿಸಿದರು. ಆಗಲೇ ಘಟೋತ್ಕಚ ಅಲಂಬುಸನನ್ನು ಎದುರಿಸಿದನು. 
ರಥವನ್ನೇರಿ ಅವರಿಬ್ಬರೂ ಪರಸ್ಪರ ಯುದ್ಧವನ್ನುಮಾಡಿದರು. 


-126- ಮಹಾಭಾರತ ದ್ರೋಣಪರ್ವ 


ಘಟೋತ್ಕಚಸ್ತಂ ವಿರಥಂ ವಿಧಾಯ 

ಖಸ್ಮಂ ಸ ಏವಾಭಿಯುಯೋಧ ಸಂಸ್ಥಿತಃ | 
ತತಸ್ತು ತಂ ಭೀಮಸುತೋ ನಿಗೃಹ್ಯ 

ನಿಪಾತ್ಯ ಭೂಮೌ ಪ್ರದದೌ ಪ್ರಹಾರಮ್‌ ॥ 
ಪದಾ ಶಿರಸ್ಯೇವ ಸ ಪಿಷ್ಠಮಸ್ತಕೋ 

ಮಮಾರ ಮಧ್ಯೇ ಪೃಥಿವೀಪತೀನಾಮ್‌ । 

ತಸ್ಮಿನ್‌ ಹತೇ ಭೈಮಸೇನಿಃ ಕುರೂಣಾಂ 
ವ್ಯದ್ರಾವಯದ್‌ ರಥವೃಂದಂ ಸಮಂತಾತ್‌ ॥ 


ಘಟೋತ್ಕಚನು ಅಲಂಬುಸನನ್ನು ವಿರಥನನ್ನಾಗಿ ಮಾಡಿ ಅವನು ಆಕಾಶದಲ್ಲಿ 
ನಿಂತಾಗ ತಾನೂ ಆಕಾಶದಲ್ಲಿನಿಂತೇ ಯುದ್ಧವನ್ನು ಮಾಡಿದನು. ಬಳಿಕ ಅವನನ್ನು 
ಪರಾಭವಗೊಳಿಸಿ ನೆಲದಲ್ಲಿ ಕೆಡವಿ ತಲೆಗೆ ಪಾದ ಪ್ರಹಾರ ನೀಡಿದ. ಅವನ ತಲೆ 
ಪುಡಿಯಾಯಿತು ಆತ ಸತ್ತನು. ರಾಜರುಗಳ ನಡುವೆ ಹೀಗೆ ಅಲಂಬುಸ ಹತನಾದ 
ಬಳಿಕ ಘಟೋತ್ಕಚ ಕೌರವರ ರಥದ ಸೈನ್ಯವನ್ನು ಎಲ್ಲೆಡೆಗೂ ಓಡಿಸಿದನು. 


ತದಾ55ಸದತ್‌ ಕೃತವರ್ಮಾ ರಥೇನ 


ಸೇನಾಂ ಪಾಂಡೂನಾಂ ಶರವರ್ಷಂ ಪ್ರಮುಂಚನ್‌ । 
ದದೌ ವರಂ ತಸ್ಯ ಹಿ ಪೂರ್ವಮಚ್ಯುತಃ 
ಪ್ರೀತಃ ಸ್ತುತ್ಕಾ ಸರ್ವಜಯಂ ಮುಹೂರ್ತೇ ॥ 
ಆಗ ಕೃತವರ್ಮ ಬಾಣಗಳ ಮಳೆಗೆರೆಯುತ್ತ ರಥದಿಂದ ಪಾಂಡವರ ಸೈನ್ಯವನ್ನು 
ಎದುರಿಸಿದನು. ಹಿಂದೆ ಶ್ರೀಕೃಷ್ಣನು ಅವನ ಸ್ತೋತ್ರಕ್ಕೆ ಮೆಚ್ಚಿ ಅವನಿಗೆ ಒಂದು 
ಮುಹೂರ್ತದ ಕಾಲ ಎಲ್ಲರನ್ನೂ ಪರಾಭವಗೊಳಿಸುವಂತೆ ವರ ನೀಡಿದ್ದನು. 
ಸ ತೇನ ಪಾಂಚಾಲಗಣಾನ್‌ ವಿಜಿಗ್ಯೇ 


ಯಮೌ ಚ ಭೀಮಸ್ಯ ಪುರೋಂಥ ತಂ ಚ । 
ವಿವ್ಯಾಧ ಬಾಣೇನ ಸ ವಾಸುದೇವ 


ವರಂ ವಿಜಾನನ್‌ ನ ತದಾ ಸಮಭ್ಯಯಾತ್‌ ॥ 


ಜಯದ್ರಥವಧಪರ್ವ -127- 


ಅದರಿಂದ ಕೃತವರ್ಮನು ಭೀಮನ ಎದುರಿನಲ್ಲಿಯೇ ಪಾಂಚಲ ಸೇನೆಗಳನ್ನು 
ಪರಾಭವಗೊಳಿಸಿದನು. ನಕುಲ-ಸಹದೇವರನ್ನೂ ಗೆದ್ದನು. ಬಳಿಕ ಭೀಮನನ್ನೂ 
ಬಾಣಗಳಿಂದ ಹೊಡೆದನು. ಶ್ರೀಕೃಷ್ಣನ ವರವನ್ನು ತಿಳಿದಿದ್ದ ಭೀಮನು ಆಗ 
ಕೃತವರ್ಮನನ್ನುಎದುರಿಸಲಿಲ್ಲ. 


ರರ ರ 1 ೫% 
ಎಪ್ಪತ್ತೇಳನೆಯ ಅಧ್ಯಾಯ 
ಧೃತರಾಷ್ಟ್ರನ ವಿಲಾಪ ಮತ್ತು ಮುಂದಿನ ಯುದ್ಧಕಥನದ ಪ್ರಾರ್ಥನೆ. 
ದೃತರಾಷ್ಟ್ರ 
ಶ್ಲೋಭೂತೇ ಕಿಮಕುರ್ವಂತ ದುಃಖಶೋಕಸಮನ್ವಿತಾಃ । 
ಅಭಿಮನ್ಯೌ ಹತೇ ತತ್ರ ಕೈರ್ವಾsಯುದ್ದ 1೨3 ಪಾಂಡವಾಃ No] 


ದೃತರಾಷ್ಟ್ರ- ಅಭಿಮನ್ಯುವು ಹತನಾದ ಮೇಲೆ ಅಲ್ಲಿದುಃಖ-ಶೋಕ ಸಮನ್ನಿತರಾದ 
ಪಾಂಡವರು ಏನು ಮಾಡಿದರು? ಮರುದಿನ ಯಾರ ಜೊತೆಯಲ್ಲಿ ಯುದ್ಧವನ್ನು 
ಮಾಡಿದರು? 


ಜಾನಂತಸ್ತಸ್ಯ ಕರ್ಮಾಣಿ ಕುರವಃ ಸವ್ಯಸಾಚಿನಃ । 

ಕಥಂನು ಕಿಲ್ಲಿಷಂ ಕೃತ್ವಾ ನಿರ್ಭಯಾ ಬ್ರೂಹಿ ಮಾಮಕಾಃ | ೨ ॥ 

ಅರ್ಜುನನ ಅಸದೃಶ ಕರ್ಮವನ್ನು ತಿಳಿದ ಕೌರವರಾದ ನನ್ನವರು ಅವನಿಗೆ 
ಅಪಚಾರವನ್ನು ಮಾಡಿ ಹೇಗೆ ನಿರ್ಭಯವಾಗಿದ್ದರು ಎಂದು ಹೇಳು. 

ಪುತ್ರಶೋಕಾಭಿಸಂತಪ್ಪಂ ಕ್ರುದ್ಧಂ ಮೃತ್ಯುಮಿವಾಂತಕಮ್‌ । 

ಆಯಾಂತಂ ಪುರುಷವ್ಯಾಘ್ರಂ ಕಥಂ ದದ್ಭಶುರಾಹವೇ 11 ೩ ॥ 

ಪುತ್ರಶೋಕದಿಂದ ತಾಪಗೊಂಡು ಸಂಹಾರಕನಾದ ಮೃತ್ಯುವಿನಂತೆ ಕ್ರುದ್ಧನಾದ 
ಪುರುಷವ್ಯಾಘ್ರನು ಯುದ್ಧಕ್ಕೆ ಬರುತ್ತಿರುವುದನ್ನು ಹೇಗೆ ನೋಡಿದರು? 

ಕಪಿರಾಜಧ್ದಜಂ ಕ್ರುದ್ಧಂ ಧೂನ್ಹಾನಂ ಗಾಂಡಿವಂ ಧನುಃ | 

ದೃಷ್ಟ್ವಾ ಪುತ್ರಪರೀದೂನಂ ಕಿಮಕುರ್ವತ ಮಾಮಕಾಃ NE 


-128- ಮಹಾಭಾರತ ದ್ರೋಣಪರ್ವ 
ಪುತ್ರಶೋಕ ಪರಿವೃತನಾದ, ಕಪಿಧ್ದಜನಾದ ಅರ್ಜುನನು ಗಾಂಡೀವ ಧನುಸ್ಸನ್ನು 

ತೂಗಾಡಿಕೊಂಡು ಯುದ್ಧಕ್ತೆ ಬರುವುದನ್ನು ನೋಡಿ ನನ್ನವರು ಏನು ಮಾಡಿದರು? 
ಕಿನ್ನು ಸಂಜಯ ಸಂಗ್ರಾಮೇ ವೃತ್ತಂ ದುರ್ಯೋಧನಂ ಪ್ರತಿ । 
ಪರಿದೇವೋ ಮಹಾನದ್ಯ ಶ್ರೂಯತೇ ಹಿ ಗೃಹೇ ಗೃಹೇ |೫॥ 


ಎಲೈ ಸಂಜಯನೇ, ಯುದ್ದದಲ್ಲಿದುರ್ಯೋಧನನಿಗೆ ಇನ್ನು ಯಾವ ಅಪ್ರಿಯವು 
ಉಂಟಾಯಿತು? ಈ ದಿನ ಮನೆ ಮನೆಗಳಲ್ಲಿದೊಡ್ಡಗೋಳಾಟವು ಕೇಳಿ ಬರುತ್ತಿದೆ. 

ಭೂಯಾನ್‌ ಶಬ್ದಾನತೀತ್ಯಾನ್ಯಾನ್‌ ಶಬ್ದಃ ಸೈಂಧವವೇಶ್ನನಿ I 

ಪೌರಾಣಿಕಾನಾಂ ತೂರ್ಯಾಣಾಂ ಶಂಖದುಂದುಭಿಘೋಷವಾನ್‌ ॥೬॥ 


ಸೈಂಧವನ ಮನೆಯಲ್ಲಿಉಳಿದ ಎಲ್ಲಶಬ್ದಗಳನ್ನೂ ಮೀರಿ ಪೌರಾಣಿಕರ ಶಬ್ದಗಳು, 
ಶಂಖ-ದುಂದುಭಿ-ತೂರ್ಯಗಳ ಘೋಷಗಳು ಕೇಳಿ ಬರುತ್ತಿವೆ. 


ಸೂತಮಾಗಧವಂದೀನಾಂ ನರ್ತಕಾನಾಂ ಚ ನಿಸ್ಸನಃ | 
ಸೋತದ್ಯ ನ ಶ್ರೂಯತೇ ಶಬ್ದಃ ಸೂತಪುತ್ರ ಯಥಾ ಪುರಮ್‌ ॥ ೭॥ 


ಎಲೈ ಸೂತಪುತ್ರನೇ, ಹಿಂದಿನಂತೆ ಸೂತ-ಮಾಗಧ-ವಂದಿಗಳ ಶಬ್ಧವಾಗಲೀ, 
ನರ್ತಕರ ಶಬ್ದವಾಗಲೀ ಈ ದಿನ ಕೇಳಿ ಬರುತ್ತಿಲ್ಲ. 


ಶಬ್ದೋ ನಾನಾವಿಧೋರಭೀಕ್ಷ್ಣಮಭವದ್‌ ಯತ್ರ ಮೇ ಶ್ರುತಃ | 
ದೀನಾನಾಮದ್ಯ ತಂ ಶಬ್ದಂ ನ ಶೃಣೋಮಿ ಸಮೀರಿತಮ್‌ ns 


ಹಿಂದೆ ನಾನಾ ವಿಧವಾದ ಶಬ್ದಗಳನ್ನು ಸತತವಾಗಿ ಎಲ್ಲಿಕೇಳಿದೆನೋ ಅಲ್ಲಿಯ 
ಜನರು ಈ ದಿನ ದೀನರಾಗಿದ್ದಾರೆ. ಅಂತಹ ಶಬ್ದವನ್ನುನಾನು ಈಗ ಕೇಳುತ್ತಿಲ್ಲ. 

ನಿವೇಶನೇ ಸತ್ಯದೃತೇಃ ಸೋಮದತ್ತಸ್ಯ ಸಂಜಯ । 

ಆಸೀನೋತಹಂ ಪುರಾ ತಾತ ಶಬ್ದಮಶ್ರೌಷಮುತ್ತಮಮ್‌ ॥೯॥ 

ಎಲೈ ಪ್ರೀತಿಪಾತ್ರನೇ, ಸಂಜಯನೇ, ನಾನು ಹಿಂದೆ ಸೋಮದತ್ತ ಮತ್ತು 
ಸತ್ಯಧೃತಿಯ ಮನೆಯಲ್ಲಿಇದ್ದು ಶ್ರೇಷ್ಠವಾದ ಶಬ್ದಗಳನ್ನು ಕೇಳಿದ್ದೆನು. 


ಜಯದ್ರಥವಧಪರ್ವ -129- 
ತದದ್ಯ ಹೀನಪುಣ್ಯೋ5ಹಂ ದೀನಸ್ಪರವಿನಾದಿತಮ್‌ । 
ನಿವೇಶನಂ ಹತೋತ್ಸಾಹಂ ವಿಕೃತಂ ತಾತ ಲಕ್ಷಯೇ Hu ೧೦॥ 


ಈ ದಿನ ಭಾಗ್ಯಹೀನನಾದ ನಾನು ದೀನಸ್ಪರದಿಂದ ಕೂಡಿರುವ, ಉತ್ಸಾಹ 
ರಹಿತವಾದ, ವಿಕಾರವನ್ನುಹೊಂದಿರುವ ಶಬ್ದಗಳನ್ನು ಕೇಳುತ್ತಿದ್ದೇನೆ. 


ವಿವಿಂಶತೇರ್ದುರ್ಮುಖಸ್ಯ ಚಿತ್ರಸೇನವಿಕರ್ಣಯೋಃ । 
ಅನ್ಯೇಷಾಂ ಚ ಸುತಾನಾಂ ಮೇ ತಥಾ ನ ಶ್ರೂಯತೇ ಧ್ವನಿಃ ॥ ೧೧ ॥ 


ವಿವಿಂಶತಿ, ದುರ್ಮುಖ, ಚಿತ್ರಸೇನ, ವಿಕರ್ಣ ಮತ್ತು ಉಳಿದ ನನ್ನ ಪುತ್ರರು 
ಇವರ ಮನೆಯಲ್ಲಿಯೂ ಮೊದಲಿನಂತೆ ಧ್ವನಿಯು ಕೇಳಿ ಬರುತ್ತಿಲ್ಲ. 


ಬ್ರಾಹ್ಮಣಾಃ ಕ್ಷತ್ರಿಯಾ ವೈಶ್ಯಾ ಯಂ ಶಿಷ್ಯಾ: ಪರ್ಯುಪಾಸತೇ । 
ದ್ರೋಣಪುತ್ರಂ ಮಹೇಷ್ವಾಸಂ ಪುತ್ರಾಣಾಂ ಮೇ ಪರಾಯಣಮ್‌ ॥ 


ವಿಮಂದ್ರಾಲಾಪಸಂಲಾಖೈಃ ದ್ರುತವಾದಿತ್ರವಾದಿತೈಃ । 


ಗೀತೈಶ್ಚ ವಿವಿಧೈರಿಷ್ಟೆ ರಮತೇ ಯೋ ದಿವಾನಿಶಮ್‌ || ೧೩ ml 
ಉಪಾಸ್ಯಮಾನೋ ಬಹುಭಿಃ ಕುರುಪಾಂಡವಸಾತ್ರ ಶೈ: । 
ಶಕ್ಷ್ಯಸ್ತಸ್ಯ ಗೃಹೇ ಶಬ್ದೋ ನಾದ್ಯ ದ್ರೌಣೇರ್ಯಥಾ ಪುರಾ || ೧೪ ॥| 


ಬ್ರಾಹ್ಮಣರು, ಕ್ಚತ್ರಿಯರು, ವೈಶ್ಯರು ಮತ್ತು ಶಿಷ್ಯರು ನನ್ನ ಪುತ್ರನಿಗೆ 
ಪರಮಾಶ್ರಯರಾದ ಮಹಾಧನುರ್ಧಾರಿಗಳಾದ ಯಾವ ದ್ರೋಣಪುತ್ರರನ್ನು 
ಉಪಾಸನೆ ಮಾಡುತ್ತಿದ್ದರೋ, ಯಾವ ಅಶ್ವತ್ಥಾಮರು ವಿವಿಧವಾದ, ಇಷ್ಟವಾದ ಮಂತ್ರ 
ಸ್ವರದಿಂದ ಕೂಡಿದ ಸಂಭಾಷಣೆಗಳಿಂದಲೂ, ವಾದ್ಯ-ಸಂಗೀತಗಳಿಂದಲೂ, ಇಷ್ಟವಾದ 
ಗಾನಗಳಿಂದಲೂ ಹಗಲು-ರಾತ್ರಿಯೂ ಸಂತೋಷ ಪಡುತ್ತಿದ್ದರೋ ಅಂತಹ ಅನೇಕ 
ಕುರು- ಪಾಂಡವ-ಸಾತ್ತತರಿಂದ ಉಪಾಸ್ಯಮಾನರಾದ ಅಶ್ವತ್ಯಾಮರ ಮನೆಯಲ್ಲಿಈ 


ದಿನ ಹಿಂದಿನಂತೆ ಮಧುರವಾದ ಶಬ್ದವು ಕೇಳಿ ಬರುತ್ತಿಲ್ಲ. 


ದ್ರೋಣಪುತ್ರಂ ಮಹೇಷ್ವಾಸಂ ಗಾಯಕಾ ನರ್ತಕಾಶ್ಚಯೇ । 
ಅತ್ಯರ್ಥಮುಪತಿಷ್ಠಂತಿ ತೇಷಾಂ ನ ಶ್ರೂಯತೇ ಧ್ವನಿಃ | ೧೫ 1 


-130- ಮಹಾಭಾರತ ದ್ರೋಣಪರ್ವ 


ದ್ರೋಣಪುತ್ರರೂ, ಮಹಾಧನುರ್ಧಾರಿಗಳೂ ಆದ ಅವರ ಮನೆಯಲ್ಲಿಗಾಯಕರು 
ಮತ್ತು ನರ್ತಕರು ಅವರನ್ನುವಿಶೇಷವಾಗಿ ಸ್ತೋತ್ರ ಮಾಡುತ್ತಿದ್ದರು. ಅವರ ಧ್ವನಿಯು 
ಕೇಳಿಬರುತ್ತಿಲ್ಲ. 


ವಿಂದಾನುವಿಂದಯೋಶ್ಸಾಸ್ಸಿನ್‌ ಶಿಬಿರೇ ಯೋ ಮಹಾಧ್ಯನಿಃ | 
ಶ್ರೂಯತೇ ಸೋತದ್ಯ ನ ತಥಾ ಕೇಕಯಾನಾಂ ಚ ವೇಶ್ವನಿ ॥ ೧೬॥ 


ವಿಂದಾನುವಿಂದರ ಶಿಬಿರದಲ್ಲಿಯಾವ ಧ್ವನಿಯು ಕೇಳಿ ಬರುತ್ತಿದ್ದಿತೋ, ಹಾಗೆಯೇ 
ಕೇಕಯರ ಶಿಬಿರದಲ್ಲಿಯಾವ ದೊಡ್ಡಧ್ದನಿಯು ಕೇಳಿ ಬರುತ್ತಿದ್ದಿತೋ, ಆ ಧ್ವನಿಯು 
ಈ ದಿನ ಕೇಳಿಬರುತ್ತಿಲ್ಲ. 


ನಿತ್ಯಂ ಪ್ರಮುದಿತಾನಾಂ ಚ ತಾಳಗೀತಸ್ವನೋ ಮಹಾನ್‌ । 

ನೃತ್ಯತಾಂ ಶ್ರೂಯತೇ ತಾತ ಗಣ್ಯಾನಾಂ ಸೋsದ್ಯ ನ ಸ್ವನಃ ॥ ೧೭ ॥ 

ನಿತ್ಯವೂ ಸಂತೋಷಗೊಂಡು ಚಪ್ಪಾಳೆ ಮತ್ತು ಗೀತ ಶಬ್ದದಿಂದ ನರ್ತನ ಮಾಡುವ 
ಗಣಿಕೆಯರ ಶಬ್ದವು ಈ ದಿನ ಕೇಳುತ್ತಿಲ್ಲ. 


ಸಪ್ತತಂತೂನ್‌ ವಿತನ್ನಾನಾ ಯಮುಪಾಸಂತಿ ಯಾಜಕಾಃ । 
ಸೌಮದತ್ತಿಂ ಶ್ರುತನಿಧಿಂ ತೇಷಾಂ ನ ಶ್ರೂಯತೇ ಧ್ವನಿಃ uw ೧೮ ॥ 


ಯಜ್ಞಗಳನ್ನುಮಾಡುವ ಯಾಜಕರು ಯಾವ ಜ್ಞಾನನಿಧಿಯಾದ ಭೂರಿಶ್ರವನನ್ನು 
ಉಪಾಸನೆ ಮಾಡುತ್ತಿದ್ದರೋ ಅಂತಹವರ ಧ್ವನಿಯು ಕೇಳಿ ಬರುತ್ತಿಲ್ಲ. 


ಜ್ಯಾಘೋಷೋ ಬ್ರಹ್ಮಘೋಷಶ್ಚ ತೋಮರಾಸಿರಥದ್ದನಿಃ । 
ದ್ರೋಣಸ್ಕಾಸೀದವಿರತೋ ಗೃಹೇ ತಂ ನ ಶೃಣೋಮೃಹಮ್‌ ॥ ೧೯ ॥ 
ದ್ರೋಣರ ಮನೆಯಲ್ಲಿ (ಶಿಬಿರದಲ್ಲಿ) ಸತತವಾಗಿ ಹೆದೆಯ ಘೋಷ, ವೇದ 


ಘೋಷ ಮತ್ತು ತೋಮರ-ಖಡ್ಗಗಳ ಧ್ವನಿಯು ಕೇಳಿ ಬರುತ್ತಿದ್ದಿತು. ಈ ದಿನ ನಾನು 
ಅದನ್ನುಕೇಳುತ್ತಿಲ್ಲ. 


ನಾನಾದೇಶಸಮುತ್ನಾನಾಂ ಗೀತಾನಾಂ ಯೋ5ಭವತ್‌ ಸ್ಹನಃ । 
ವಾದಿತ್ರಘೋಷಿತಾನಾಂ ಚ ಸೋsದ್ಯ ನ ಶ್ರೂಯತೇ ಧ್ವನಿಃ ॥ ೨೦ ॥ 


ಜಯದ್ರಥವಧಪರ್ವ -131- 


ನಾನಾ ದೇಶದ ಗೀತೆಗಳ ಶಬ್ದವು, ಹಾಗೆ ವಾದ್ಯದ ಘೋಷವು ಯಾವ ಅವರ 
ಮನೆಯಲ್ಲಿಕೇಳಿ ಬರುತ್ತಿದ್ದಿತೋ ಅದು ಈ ದಿನ ಕೇಳುವುದಿಲ್ಲ. 


ಯದಾಪ್ರಭೃತ್ಯುಪಪ್ಪವ್ಯಾತ್‌ ಶಾಂತಿಮಿಚ್ಛನ್‌ ಜನಾರ್ದನಃ । 


ಆಗತಃ ಸರ್ವಭೂತಾನಾಮನುಕಂಪಾರ್ಥಮಚ್ಯುತಃ || ೨೧ 1 
ತತೋ5ಹಮಬ್ರುವಂ ತಾತ ಮಂದಂ ದುರ್ಯೋಧನಂ ತದಾ । 
ವಾಸುದೇವೇನ ತೀರ್ಥೇನ ತಾತ ಸಂಶಮ್ಯ ಪಾಂಡವೈಃ: I ೨೨ 1 
ಕಾಲಪ್ರಾಪ್ತಮಹಂ ಮನ್ಯೇ ಮಾ ತ್ಹಂ ದುರ್ಯೋಧನಾತಿಗಾಃ । 
ಸಂಶಾಮ್ಯ ಬ್ರಾತೃಭಿಸ್ಟೆಸ್ತು ಕ್ಷತ್ರಿಯಾನಭಿಪಾಲಯ || ೨೩ ಬ 


ಶಮಂ ಚೇದ್‌ ಯಾಚಮಾನಂ ತ್ಪಂ ಪ್ರತ್ಯಾಖ್ಯಾಸ್ಯಸಿ ಕೇಶವಮ್‌ । 
ಹಿತಾರ್ಥಮಪಿ ಜಲ್ಲಂತಮವಾಪ್ಪ್ಯಸಿ ಪರಾಜಯಮ್‌ I ೨೪ ॥ 


ಕೃಷ್ಣನು ಸರ್ವಪ್ರಾಣಿಗಳ ಮೇಲಿನ ದಯೆಯಿಂದ ಶಾಂತಿಯನ್ನು ಬಯಸಿ 
ಉಪಪ್ಪಾವ್ಯ ನಗರದಿಂದ ಬಂದಾಗಲೇ ಎಲೈ ಪ್ರೀತಿಪಾತ್ರನೇ, ನಾನು ಮಂದನಾದ 
ದುರ್ಯೋಧನನನ್ನು ಕುರಿತು, ಪೂಜ್ಯನಾದ ವಾಸುದೇವನ ಜೊತೆಯಲ್ಲಿಯೂ, 
ಪಾಂಡವರ ಜೊತೆಯಲ್ಲಿಯೂ ಸಂಧಿಯನ್ನು ಮಾಡಿಕೊ. ಇದು ಈ ಕಾಲದಲ್ಲಿ 
ಮಾಡಲು ಯೋಗ್ಯವಾದುದು ಎಂದು ನಾನು ತಿಳಿಯುತ್ತೇನೆ. ದುರ್ಯೋಧನನೇ, 
ನನ್ನಮಾತನ್ನುಮೀರಬೇಡ. ಸಹೋದರರ ಜೊತೆಯಲ್ಲಿಸಂಧಿಯನ್ನುಮಾಡಿಕೊಂಡು 
ಕೃತ್ರಿಯರನ್ನು ರಕ್ಷಿಸುವವನಾಗು. ನಿನ್ನ ಹಿತದ ಸಲುವಾಗಿ ಸಂಧಿಯನ್ನು ಬೇಡುತ್ತಾ 
ಮಾತನಾಡುತ್ತಿರುವ ಕೃಷ್ಣನನ್ನು ನಿರಾಕರಿಸಿದರೆ ನೀನು ಪರಾಜಯವನ್ನು ಹೊಂದುವಿ 
ಎಂದು ಹೇಳಿದೆನು. 

ಪ್ರತ್ಯಾಚಪ್ಪ ಸ ದಾಶಾರ್ಹಮ್‌ ಯಷಭಂ ಸರ್ವಸಾತ್ರತಾಮ್‌ | 

ಅನುನೀಯಾಭಿಜಲ್ಲಂತಮನಯಾನ್ನಾನ್ನಪದ್ಯತ | ೨೫ ॥ 

ಅವನು ಸಮಾಧಾನದಿಂದ ಮಾತನಾಡುತ್ತಿಪ್ಹ ಸಾತ್ವತಯಷಭನಾದ, 


ದಾಶಾರ್ಹನಾದ ಕೃಷ್ಣನನ್ನು ತನ್ನ ದುರ್ನೀತಿಯಿಂದಾಗಿ ನಿರಾಕರಿಸಿದನು. ಅವನ ಮಾತನ್ನು 
ಕೇಳಲಿಲ್ಲ. 


-132- ಮಹಾಭಾರತ ದ್ರೋಣಪರ್ವ 


ಕರ್ಣದುಃಶಾಸನಮತೇ ಸೌಬಲಸ್ಯ ಚ ದುರ್ಮತೇಃ । 
ಪ್ರತ್ಯಾಖ್ಯಾ ತೋ ಮಹಾಬಾಹುಃ ಕುಲಾಂತಕರಣೇನ ಮೇ | ೨೬ ॥ 


ಕರ್ಣ-ದುಶ್ಶಾಸನರ ಅಭಿಪ್ರಾಯವನ್ನು ಮತ್ತು ದುರ್ಬುದ್ದಿಯುಳ್ಳ ಶಕುನಿಯ 
ಅಭಿಪ್ರಾಯವನ್ನು ಆಶ್ರಯಿಸಿ, ನನ್ನ ಕುಲನಾಶಕನಾದ ಅವನು ಮಹಾಬಾಹುವಾದ 
ಕೃಷ್ಣನನ್ನು ನಿರಾಕರಿಸಿದನು. 


ನಿತ್ಯಂ ದುಃಶಾಸನಸ್ಯೆ ಪವ ಕರ್ಣಸ್ಯ ಚ ಮತೇ ದ್ವಯೋಃ 1 
ಅನ್ನವರ್ತತ ಹಿತ್ವಾ ಮಾಂ ಕೃಷ್ಣ ಕಾಲೇನ ದುರ್ಮತಿಃ 11 ೨೭ ॥ 


ದುರ್ಮತಿಯಾದ ನನ್ನ ಪುತ್ರನು ಕಾಲಪಾಶದಿಂದ ಎಳೆಯಲ್ಪಟ್ಟು ನನ್ನನ್ನು ಬಿಟ್ಟು 
ಯಾವಾಗಲೂ ಕರ್ಣ ಮತ್ತು ದುಶ್ಶಾಸನರ ಅಭಿಪ್ರಾಯವನ್ನೇ ಅನುಸರಿಸಿದನು. 


ನ ಹ್ಯಹಂ ಯುದ್ಧಮಿಚ್ಛಾಮಿ ವಿದುರೋ ದ್ರೋಣ ಏವ ವಾ । 
ಬಾಹ್ಲೀಕಃ ಸೋಮದತ್ತೋ ವಾ ಭೀಷ್ಮೋ ದ್ರೌಣಾಯನಿಸ್ತಥಾ ॥ ೨೮ ॥ 


ಶಲ್ಯೋ ಭೂರಿಶ್ರವಾಶ್ಚೆವ ಪುರುಮಿತ್ರೋ ವಿವಿಂಶತಿಃ । 
ಜಯಃ ಕೃಪೋ ವಾ ಧರ್ಮಾತ್ಮಾ ನ ಚಾನ್ಯೇ ಮಮ ಬಾಂಧವಾಃ ॥೨೯॥ 


ನಾನಾಗಲೀ, ವಿದುರನಾಗಲೀ, ದ್ರೋಣರಾಗಲೀ, ಬಾಹ್ಲೀಕನಾಗಲೀ, 
ಸೋಮದತ್ತನಾಗಲೀ, ಭೀಷ್ಠರಾಗಲೀ, ದ್ರೋಣಪುತ್ರರಾದ ಅಶ್ಪತ್ಥಾಮರಾಗಲೀ, 
ಶಲ್ಯನಾಗಲೀ, ಭೂರಿಶ್ರವನಾಗಲೀ, ಪುರುಮಿತ್ರನಾಗಲೀ, ವಿವಿಂಶತಿಯಾಗಲೀ, 
ಜಯನಾಗಲೀ, ಧರ್ಮಿಷ್ಠರಾದ ಕೃಪರಾಗಲೀ ಅಥವಾ ಉಳಿದ ನನ್ನ ಬಾಂಧವರಾಗಲೀ 
ಯುದ್ಧವನ್ನು ಬಯಸುವುದಿಲ್ಲ. 

ಏತೇಷಾಂ ಮತಮಾಸ್ಟಾಯ ಯದಿ ವತ್ಚೃತಿ ಪುತ್ರಕ: । 

ಸಜ್ಞಾತಿಮಿತ್ರ: ಸುಸುಖಂ ಚಿರಂ ಜೀವೇದನಾಮಯಮ್‌ । 

ಏತೇಭ್ಯಶ್ಚ ಮದೂರ್ಧ್ವಂ ಚ ಅಭೋಕ್ಷ್ಯದ್‌ ವಸುಧಾಮಿಮಾಮ್‌ ॥1೩೦॥! 


ಇವರೆಲ್ಲರ ಅಭಿಪ್ರಾಯದಂತೆ ನನ್ನ ಪುತ್ರನು ನಡೆದುಕೊಂಡಿದ್ದರೆ ಬಂಧು-ಮಿತ್ರರ 
ಸಹಿತನಾಗಿ ಯಾವ ಉಪದ್ರವವೂ ಇಲ್ಲದೆ, ಇವರೆಲ್ಲರ ಅನಂತರವೂ ಮತ್ತು ನನ್ನ 
ಅನಂತರವೂ ಸುಖವಾಗಿ ಈ ಭೂಮಿಯನ್ನು ಭೋಗಿಸಿಕೊಂಡು ಇರುತ್ತಿದ್ದನು. 


ಜಯದ್ರಥವಧಪರ್ವ -133- 


ಶುದ್ಧಾ ಮಧುರಸಂಭಾಷಾ ಜ್ಞಾತಿಮಧ್ಯೇ ಪ್ರಿಯಂವದಾಃ । 
ಕುಲೀನಾಶ್ಚಾಭಿಜಾತಾಶ್ಚ ಸುಖಂ ಜೀವಂತಿ ಪಾಂಡವಾ: 1೩೧ 


ಶುದ್ಧರು, ಮಧುರಸಂಭಾಷಣೆಯುಳ್ಳವರು, ಜ್ಞಾತಿಗಳಲ್ಲಿ ಪ್ರಿಯವಾಗಿ 
ಮಾತನಾಡುವವರು, ಕುಲೋಚಿತವಾದ ನಡತೆಯುಳ್ಳವರು, ಒಳ್ಳೆಯ ಕುಲದಲ್ಲಿ 
ಜನಿಸಿದವರೂ ಆದ ಪಾಂಡವರು ಸುಖವಾಗಿ ಜೀವಿಸುತ್ತಾರೆ. 


ಧರ್ಮಾಪೇಕ್ಷೀ ನರಸ್ತಾತ ಸರ್ವತ್ರ ಲಭತೇ ಸುಖಮ್‌ । 
ಪ್ರೇತ್ಯಭಾವೇ ಚ ಕಲ್ಯಾಣಂ ಪ್ರಸಾದಾತ್‌ ಪ್ರತಿಪದ್ಯತೇ | ೩೨ ॥ 


ಎಲೈ ಪ್ರೀತಿಪಾತ್ರನೇ, ಧರ್ಮವನ್ನು ಅಪೇಕ್ಷಿಸುವ ಮನುಷ್ಯನು ಎಲ್ಲ 
ಕಡೆಯಲ್ಲಿಯೂ ಸುಖವನ್ನೇ ಪಡೆಯುತ್ತಾನೆ. ಮೃತನಾದ ಮೇಲೆ ಭಗವದನುಗ್ರಹದಿಂದ 
ಬಹಳ ಕಲ್ಯಾಣವನ್ನು ಹೊಂದುತ್ತಾನೆ. 

ಅಲಮರ್ಧಂ ಪೃಥಿವ್ಯಾಸ್ತೇ ಸಹಾಮಾತ್ಯಸ್ಯ ಮಾ ದ್ರುಹಃ । 

ತೇಷಾಮಪಿ ಸಮುದ್ರಾಂತಾ ಪಿತೃಪೈತಾಮಹೀ ಮಹೀ 1 ೩೩ ॥ 


ನಿನಗೂ ಮತ್ತು ನಿನ್ನ ಮಂತ್ರಿಗಳಿಗೂ ಪೃಥಿವಿಯ ಅರ್ಧಭಾಗವು ಸಾಕು. 
ಪಾಂಡವರಿಗೆ ದ್ರೋಹವನ್ನು ಮಾಡಬೇಡ. ಸಮುದ್ರಾಂತವಾದ ಈ ಭೂಮಿಯು 
ಅವರಿಗೂ ಪಿತೃ-ಪಿತಾಮಹರಿಂದ ಬಂದ ಆಸ್ತಿಯಾಗಿದೆ. 

ನಚ ತ್ವಾನ5ಭಿಭವಿಷ್ಯಂತಿ ಹಿತ್ವಾ ಧರ್ಮಂ ಪೃಥಾತ್ಮಜಾಃ | 

ನಿಯುಜ್ಯಮಾನಾಃ ಸ್ಥಾಸ್ಯಂತಿ ಪಾಂಡವಾ ಧರ್ಮವತರ್ತನಿ 11೩೪1 

ಕುಂತಿಯ ಪುತ್ರರು ಧರ್ಮವನ್ನು ಬಿಟ್ಟುಎಂದೂ ನಿನ್ನನ್ನು ತಿರಸ್ಕ೦ಸುವುದಿಲ್ಲ. 
ದೊಡ್ಡವರ ಆದೇಶಕ್ಕೆ ಅನುಗುಣವಾಗಿ ಪಾಂಡವರು ಧರ್ಮಮಾರ್ಗದಲ್ಲಿಯೇ 
ಇರುವರು. 


ಸಂತಿ ನೋ ಜ್ಞಾತಯಸ್ತಾತ ಯೇಷಾಂ ಶ್ರೋಷ್ಯಂತಿ ಪಾಂಡವಾ: | 
ಶಲ್ಯಸ್ಯ ಸೋಮದತ್ತಸ್ಯ ಭೀಷ್ಮಸ್ಯ ಚ ಮಹಾತ್ಮನ: ॥ ೩೫ ! 


-134- ಮಹಾಭಾರತ ದ್ರೋಣಪರ್ವ 


ದ್ರೋಣಸ್ಯಾಥ ವಿಕರ್ಣಸ್ಯ ಬಾಹ್ಲೀಕಸ್ಯ ಕೃಪಸ್ಯ ಚ । 
ಅನ್ಯೇಷಾಂ ಚೈವ ವೃದ್ಧಾನಾಂ ಭರತಾನಾಂ ಮಹಾತ್ಮನಾಮ್‌ I 
ತ್ವದರ್ಥಂ ಬ್ರುವತಾಂ ತಾತ ನ ಜಹುರ್ವಚನಾನಿ ತೇ I ೩೬॥ 


ಎಲೈ ಪ್ರೀತಿಪಾತ್ರನೇ, ಪಾಂಡವರು ಯಾರ ಮಾತನ್ನು ಕೇಳುವರೋ ಅಂತಹ 
ಬಂಧುಗಳು ನಮಗೆ ಇದ್ದಾರೆ. ಶಲ್ಯ, ಸೋಮದತ್ತ, ಮಹಾತ್ಮರಾದ ಭೀಷ್ಮರು, 
ದ್ರೋಣರು, ವಿಕರ್ಣ, ಬಾಹ್ಲೀಕ, ಕೃಪರು, ಬೇರೆ ಮಹಾತ್ಮರಾದ ಭರತವಂಶದ 
ವೃದ್ಧರು, ಎಲೈ ಪ್ರೀತಿಪಾತ್ರನೇ, ನಿನ್ನ ಹಿತವನ್ನು ನುಡಿಯುವ ಇವರೆಲ್ಲರ ಮಾತನ್ನು 
ಪಾಂಡವರು ಮೀರುವುದಿಲ್ಲ. 


ಕಂ ವಾ ತ್ತು ಮನ್ಯಸೇ ತೇಷಾಂ ಯಸ್ತಾಂ ಬ್ರೂಯಾದತೋಶನ್ಯಥಾ | 
ಕೃಷ್ಣೋ ಧರ್ಮಂ ನ ಸಂಜಹ್ಯಾತ್‌ ಸರ್ವ ಏತೇ ತದನ್ಹಯಾಃ ॥ ೩೭ ॥ 


ಅವರಲ್ಲಿ ಯಾರು ನಿನಗೆ ವಿರುದ್ಧವಾಗಿ ಮಾತನಾಡುವರೆಂದು ನೀನು 


ತಿಳಿದಿದ್ದೀಯೆ? ಕೃಷ್ಣನೂ ಧರ್ಮವನ್ನು ಬಿಡಲಾರ. ಇವರೆಲ್ಲರೂ ಅವನ ಮಾರ್ಗವನ್ನೇ 
ಅನುಸರಿಸುವವರು. 


ಮಯಾತಪಿ ಚೋಕ್ತಾಸ್ತೇ ವೀರಾ ವಚನಂ ಧರ್ಮಸಮ್ಮಿತಮ್‌ ।ಟ 
ನಾನ್ಯಥಾ ವೈ ಕರಿಷ್ಯಂತಿ ಧರ್ಮಾತ್ಕಾನೋ ಹಿ ಪಾಂಡವಾಃ aol 


ಆ ವೀರರಿಗೆ ನಾನೂ ಸಹ ಧರ್ಮಸಮೃತವಾದ ಮಾತುಗಳನ್ನು ಹೇಳಿದ್ದೇನೆ. 
ಧರ್ಮಾತ್ನರಾದ ಪಾಂಡವರು ಬೇರೆ ರೀತಿಯಲ್ಲಿ ನಡೆದುಕೊಳ್ಳುವುದಿಲ್ಲ. 


ಇತ್ಯಹಂ ವಿಲಪನ್‌ ಸೂತ ಬಹುಶಃ ಪುತ್ರಮುಕ್ತವಾನ್‌ । 
ನಹಿ ಮೇ ಶ್ರುತವಾನ್‌ ಮೂಢೋ ಮನ್ಯೇ ಕಾಲಸ್ಯ ಪರ್ಯಯಮ್‌ ॥ 


ಎಲೈ ಸೂತನೇ, ನಾನು ಬಹಳವಾಗಿ ಗೋಳಾಡುತಾ ಹೀಗೆ ನನ ಪುತ್ರನಿಗೆ ಹೇಳಿದೆ. 
೨ pt 


ಆದರೆ ಮೂಢನಾದ ಅವನು ನನ್ನ ಮಾತನ್ನು ಕೇಳಲಿಲ್ಲ. ಇದನ್ನು ಕಾಲಚಕ್ರದ ಗತಿ 
ಎಂದು ನಾನು ತಿಳಿದಿದ್ದೇನೆ. 


ಜಯದ್ರಥವಧಪರ್ವ -135- 


ವೃಕೋದರಾರ್ಜುನೌ ಯತ್ರ ವೃಷ್ಠಿವೀರಶ್ವ ಸಾತ್ಯಕಿ: | 
ಉತ್ತಮೌಜಾಶ್ಚ ಪಾಂಚಾಲೋ ಯುಧಾಮನ್ಯುಶ್ಚ ದುರ್ಜಯಃ ॥ ೪೦ ॥ 


ಧೃಷ್ಟದ್ಯುಮ್ನಶ್ಚ ದುರ್ಧರ್ಷ: ಶಿಖಂಡೀ ಚಾಪರಾಜಿತಃ । 

ಅಶ್ನಕಾಃ ಕೇಕಯಾಶ್ಚೆವ ಕ್ಷತ್ರಧರ್ಮಾಂಥ ಸೌಮಕಿಃ I ೪೧ ॥ 
ಚೈದ್ಯಶ್ಚ ಚೇಕಿತಾನಶ್ಚ ಪುತ್ರ: ಕಾಶ್ಯಸ್ಯ ಚಾಭಿಭೂಃ । 

ದ್ರೌಪದೇಯಾ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ ॥| ೪೨ ॥ 
ಯಮೌ ಚ ಪುರುಷವ್ಯಾಘ್ರೌ ಮಂತ್ರೀ ಚ ಮಧುಸೂದನಃ । 

ಕ ಏತಾನ್‌ ಜಾತು ಯುದ್ದ್ಯೇತ ಅಸ್ಥಿಲೋಕೇ ಜಿಜೀವಿಷುಃ 1೪೩ ॥ 


ಎಲ್ಲಿಭೀಮಾರ್ಜುನರು, ವೃಷ್ಟಿವೀರನಾದ ಸಾತ್ಯಕಿಯು, ಪಾಂಚಾಲ ಯೋಧನಾದ 
ಉತ್ತಮೌಜನು, ದುರ್ಜಯನಾದ ಯುಧಾಮನ್ಯುವು, ದುರ್ದರ್ಷನಾದ 
ಧೃಷ್ಟದ್ಯುಮ್ನನು, ಅಪರಾಜಿತನಾದ ಶಿಖಂಡಿಯು, ಅಶ್ನಕರು, ಕೇಕಯರು, 
ಕ್ಷತ್ರಧರ್ಮನು, ಸೌಮಕನು, ಚೈದ್ಯನು, ಚೇಕಿತಾನನು, ಕಾಶಿರಾಜ ಪುತ್ರನಾದ 
ಸುದಕ್ಷಿಣನು, ದ್ರೌಪದಿಯ ಐವರು ಮಕ್ಕಳು, ವಿರಾಟನು, ಮಹಾರಥನಾದ ದ್ರುಪದನು, 
ಪುರುಷವ್ಯಾಘ್ರರಾದ ನಕುಲ- ಸಹದೇವರು, ಮಂತ್ರಿಯಾದ ಕೃಷ್ಣನು ಇದ್ದಾರೆಯೋ 
ಅಂತಹವರ ವಿರುದ್ಧವಾಗಿ ಬದುಕಲು ಬಯಸುವ ಯಾವನು ಈ ಲೋಕದಲ್ಲಿ 
ಯುದ್ಧವನ್ನು ಮಾಡಿಯಾನು? 

ದಿವ್ಯಮಸ್ವಂ ವಿಕುರ್ವಾಣಾಃ ಸಂಹರೇಯುರರಿಂದಮಾಃ । 

ಅನ್ಯಂ ದುರ್ಯೋಧನಾತ್‌ ಕರ್ಣಾಚ್ಚಕುನೇಶ್ವಾಖಿ ಸೌಬಲಾತ್‌ ॥ ೪೪ ॥ 

ದುಃಶಾಸನಚತುರ್ಥಾನಾಂ ನಾನ್ಯಂ ಪಶ್ಯಾಮಿ ಪಂಚಮಮ್‌ ॥ ೪೫ ॥ 

ಅರಿಂದಮರಾದ ಪಾಂಡವರು ದಿವ್ಯಾಸ್ತ್ರಗಳನ್ನು ಪ್ರಯೋಗಿಸುತ್ತಾ ದುರ್ಯೋಧನ, 
ಕರ್ಣ, ಸೌಬಲನಾದ ಶಕುನಿ ಮತ್ತು ನಾಲನೆಯವನಾದ ದುಶ್ಶಾಸನನನ್ನು ಬಿಟ್ಟು 
ಉಳಿದವರೆಲ್ಲರನ್ನೂ ಸಂಹರಿಸಿಯಾರು? ಉಳಿಯುವ ಐದನೆಯ ವ್ಯಕ್ತಿಯನ್ನುನಾನು 


ಕಾಣುವುದಿಲ್ಲ. 


-136- ಮಹಾಭಾರತ ದ್ರೋಣಪರ್ವ 


ಯೇಷಾಂ ವಚನಕೃತ್‌ ಸ ಸ್ಯಾದ್‌ ವಿಪ್ಠಕ್ರೇನೋ ರಥೇ ಸ್ಥಿತಃ | 
ಸನ್ನದ್ಧಶಾರ್ಜುನೋ ಯೋದ್ಧಾ ತೇಷಾಂ ನಾಸ್ತಿ ಪರಾಜಯಃ ॥ ೪೬ ॥ 


ವಿಷಕ್ಷೇನನಾದ ಕೃಷ್ಣನು ಯಾರ ರಥದಲ್ಲಿ ಕುಳಿತು ಪಾಂಡವರ ಮಾತನ್ನು 
ಕೇಳುತ್ತಾನೆಯೋ, ಯಾರಿಗೆ ಸನ್ನದ್ಧನಾದ ಅರ್ಜುನನು ಯೋಧನಾಗಿದ್ದಾನೆಯೋ 
ಅವರಿಗೆ ಪರಾಜಯವಿಲ್ಲ. 


ತೇಷಾಂ ಮಮ ವಿಲಾಪಾನಾಂ ನೇಹ ದುರ್ಯೋಧನಃ ಸ್ಮರೇತ್‌ | 
ಹತೌ ಹಿ ಪುರುಷವ್ಯಾಫ್ರೌ ಭೀಷ್ಠದ್ರೋಣೌ ಸಮಾಹಿತೌ ೪೭ ॥ 
ನನ್ನ ಆ ವಿಲಾಪದ ಮಾತುಗಳನ್ನು ಈಗ ದುರ್ಯೋಧನನು ಸ್ಥರಿಸಲಾರ. 
ಸಮಾಧಾನಚಿತ್ತರಾದ, ಪುರುಷವ್ಯಾಘ್ರರಾದ ಭೀಷ್ಮ- ದ್ರೋಣರೂ ಹತರಾದರು. 
ತೇಷಾಂ ವಿದುರವಾಕ್ಕಾನಾಮುಕ್ತಾನಾಂ ದೀರ್ಥದರ್ಶನಾತ್‌ ! 
ದೃಷ್ಟ್ವೇಮಾಂ ಫಲನಿರ್ವೃತ್ತಿಂ ಮನ್ಯೇ ಶೋಚಂತಿ ಪುತ್ರಕಾಃ 1 ೪೮ ॥ 
ತನ್ನದೀರ್ಫದರ್ಶನದಿಂದ ವಿದುರನು ಹೇಳಿದ ಮಾತುಗಳ ಈ ಫಲಪಾಕವನ್ನು 
ನೋಡಿ ನನ್ನ ಪುತ್ರರು ಶೋಕಪಡುತ್ತಾರೆ ಎಂದು ಕಾಣಿಸುತ್ತದೆ. 
ಸೇನಾಂ ದೃಷ್ಟ್ವಾನ ಭಿಭೂತಾಂ ಮೇ ಶೈನೇಯೇನಾರ್ಜುನೇನ ಚಿ! 
ಶೂನ್ಯಾನ್‌ ದೃಷ್ಟ್ವಾ ರಥೋಷಪಸ್ಥಾನ್‌ ಮನ್ಯೇ ಶೋಚಂತಿ ಪುತ್ರಕಾಃ ॥ 


ನನ್ನ ಸೈನ್ಯವು ಸಾತ್ಯಕಿ ಮತ್ತು ಅರ್ಜುನರಿಂದ ಪರಾಭವಗೊಂಡು ರಥದ ಪೀಠಗಳು 


ರಥಿಕರಿಲ್ಲದೆ ಶೂನ್ಯವಾಗಿರುವುದನ್ನು ನೋಡಿ ನನ್ನ ಪುತ್ರರು ಶೋಕ ಪಡುವರೆಂದು 
ಭಾವಿಸುತ್ತೇನೆ. 


ಹಿಮಾತ್ಯಯೇ ಯಥಾ ಕಕ್ಷಂ ಶುಪ್ಕಂ ವಾತೇರಿತೋ ಮಹಾನ್‌ |। 
ಅಗ್ಗಿರ್ದಹೇತ್‌ ತಥಾ ಸೇನಾಂ ಮಾಮಿಕಾಂ ಸ ಧನಂಜಯಃ ॥ ೫೦ ॥ 


ಹಿಮಗಾಲವು ಕಳೆದ ಮೇಲೆ ಒಣಗಿದ ಹುಲ್ಲುಗಾವಲನ್ನು ವಾಯುವಿನಿಂದ 
ಪ್ರೇರಿತವಾದ ಮಹಾಗ್ನಿಯು ಸುಡುವಂತೆ ನನ್ನ ಸೈನ್ಯವನ್ನು ಅರ್ಜುನನು ಸುಡುವನು. 


ಜಯದ್ರಥವಧಪರ್ವ -137- 


ಆಚಕ್ಷ್ವ ಮೇ ಪುನಃ ಸರ್ವಂ ಕುಶಲೋ ಹ್ಯಸಿ ಸಂಜಯ । 
ಯದೋಪಯಾತಾಃ ಸಾಯಾಹ್ನೇ ಕೃತ್ವಾ ಪಾರ್ಥಸ್ಯ ಕಿಲ್ಲಿಷಮ್‌ । 
ಅಭಿಮನ್ಯೌ ಹತೇ ತಾತ ಕಥಮಾಸೀನ್ಮನೋ ಹಿ ವಃ ।1 ೫೧ ॥ 


ಎಲೈ ಸಂಜಯನೇ, ನನಗೆ ಪುನಃ ಎಲ್ಲವನ್ನೂ ಹೇಳು. ನೀನು ಯುದ್ಧವನ್ನು 
ವರ್ಣಿಸುವುದರಲ್ಲಿ ಕುಶಲನಾಗಿದ್ದೀಯೆ. ಎಲೈ ಪ್ರೀತಿಪಾತ್ರನೇ, ಅಭಿಮನ್ಯುವನ್ನು 
ಕೊಂದು ಅರ್ಜುನನಿಗೆ ಅಪಚಾರವನ್ನುಮಾಡಿ, ಸಾಯಂಕಾಲದಲ್ಲಿಶಿಬಿರಕ್ಕೆ ಬಂದಾಗ 
ನಿಮ್ಮ ಮನಸ್ಸುಗಳು ಹೇಗಿದ್ದವು? 


ವಿಜಾನಂಸ್ತಸ್ಯ ಕರ್ಮಾಣಿ ಯುಧಿ ಗಾಂಡೀವಧನ್ನನಃ | 
ಅಪಕೃತ್ಯ ಮಹತ್‌ ತಾತ ಸೋಢುಂ ಶಕ್ಷ್ಯಂತಿ ಮಾಮಕಾಃ: ॥। ೫೨ ॥ 


ಎಲೈ ಪ್ರೀತಿಪಾತ್ರನೇ, ಗಾಂಡೀವ ಧನುರ್ಧಾರಿಯಾದ ಅವನು ಯುದ್ಧದಲ್ಲಿ 
ಮಾಡಿದ ಕಾರ್ಯವನ್ನು ನೋಡಿ, ಅವನಿಗೆ ದೊಡ್ಡಅಪಕಾರವನ್ನು ಮಾಡಿ ನನ್ನವರು 
ಅವನನ್ನು ಸಹಿಸಬಲ್ಲರೆ? 

ಕಿನ್ನು ದುರ್ಯೋಧನಃ ಕೃತ್ಯಂ ಕಿಂ ಕರ್ಣಃ ಕೃತ್ಯಮಬ್ರವೀತ್‌ । 

ದುಃಶಾಸನ: ಸೌಬಲಶ್ಚ ತೇಷಾಮೇವಂಗತೇ ಸತಿ 11 ೫೩ ॥ 

ಪರಿಸ್ಥಿತಿಯು ಹೀಗಿರುವಾಗ ದುರ್ಯೋಧನನು ಏನು ಮಾಡಬೇಕೆಂದು 
ಹೇಳಿದನು? ಕರ್ಣನಾಗಲೀ, ದುಶ್ಶಾಸನನಾಗಲೀ, ಶಕುನಿಯಾಗಲೀ ಮುಂದೆ ಏನು 
ಮಾಡಬೇಕೆಂದು ಹೇಳಿದರು? 


ಸರ್ವೇಷಾಂ ಸಮವೇತಾನಾಂ ಪುತ್ರಾಣಾಂ ಮಮ ಸಂಜಯ । 
ಯದ್‌ ವೃತ್ತಂ ತಾತ ಸಂಗ್ರಾಮೇ ಮಂದಸ್ಯಾಪನಯೈರ್ಭ್ಯಶಮ್‌ ॥೫೪॥ 


ಲೋಭಾನುಗಸ್ಯ ದುರ್ಬುದ್ದೇಃ ಕ್ರೋಧೇನ ವಿಕೃತಾತ್ಮನಃ | 
ರಾಜ್ಯಕಾಮಸ್ಯ ಮೂಢಸ್ಯ ರಾಗೋಪಹತಚೇತಸಃ nu ೫೫ 1 


ದುರ್ನೀತಂ ವಾ ಸುನೀತಂ ವಾ ತನ್ಮಮಾಚಕ್ಷ್ವ ಸಂಜಯ  ॥ಟ ೫೬ 1 


-138- ಮಹಾಭಾರತ ದ್ರೋಣಪರ್ವ 


ಎಲೈ ಸಂಜಯನೇ, ಮಂದನಾದ, ಲೋಭಿಯಾದ, ದುರ್ಬುದ್ಧಿಯಾದ, 
ಕೋಪದಿಂದ ವಿಕಾರ ಹೊಂದಿದ ಮನಸ್ಸುಳ್ಳ, ರಾಜ್ಯಕಾಮನಾದ, ಮೂಢನಾದ, 
ಆಸೆಯಿಂದ ಪೂರ್ಣವಾದ ಮನಸ್ಸುಳ್ಳ ಅವನ ದುರ್ನಯದಿಂದ ಯುದ್ಧದಲ್ಲಿಉಳಿದು 
ಸೇರಿದ ನನ್ನ ಪುತ್ರರಿಗೆ ಏನು ಸಂಭವಿಸಿತು? ಅದು ದುರ್ನೀತಿಯಾಗಲಿ ಅಥವಾ 
ಸುನೀತಿಯಾಗಲಿ ಅದನ್ನುನನಗೆ ಹೇಳುವವನಾಗು. 


॥ ಇತಿ ಶ್ರೀಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ದ್ರೋಣಪರ್ವಣಿ ಸಪ್ತಸಪ್ತತಿತಮೋ5ಧ್ಯಾಯಃ ॥ 


॥ ಜಯದ್ರಥವಧಪರ್ವಣಿ ಪ್ರಥಮೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ದ್ರೋಣಪರ್ವದಲ್ಲಿ ಎಪ್ಪತ್ತೇಳನೆಯ ಅಧ್ಯಾಯ ಮುಗಿಯಿತು. 
La SS ರರ 


ಎಪ್ಪತ್ತೆಂಟನೆಯ ಅಧ್ಯಾಯ 
ಸಂಜಯನಿಂದ ಧೃತರಾಷ್ಟನಿಂದಾಪೂರ್ವಕವಾಗಿ ಯುದ್ಧಕಥನ. 
ದ್ರೋಣರಿಂದ ಪದ್ಧಗರ್ಭವುಳ್ಳ ಶಕಟವ್ಯೂಹ ರಚನೆ. 
ಸಂಜಯಃ 
ಹಂತ ತೇ ಸಂಪ್ರವಕ್ಷ್ಯಾಮಿ ಸರ್ವಂ ಪ್ರತ್ಯಕ್ಷದರ್ಶಿವಾನ್‌ । 
ಶುಶ್ರೂಷಸ್ಥ ಸ್ಥಿರೋ ಭೂತ್ವಾ ತವ ಹೃಪನಯೋ ಮಹಾನ್‌ 1 ೧॥ 


ಸಂಜಯ- ಸಂತೋಷ. ಎಲ್ಲವನ್ನೂ ಪ್ರತ್ಯಕ್ಷವಾಗಿ ನೋಡಿದ ನಾನು ನಿನಗೆ 


ಹೇಳುವೆನು. ದೃಢವಾಗಿದ್ದು ಕೇಳುವವನಾಗು. ನಿನ್ನ ಅಪಚಾರವೇ 
ದೊಡ್ಡದಾಗಿದೆಯಷ್ಟೆ? 


ಗತೋದಕೇ ಸೇತುಬಂಧೋ ಯಾದ್ಭಕ್‌ ತಾದೃಗಯಂ ತವ । 
ವಿಲಾಪೋ ನಿಷ್ಠಲೋ ರಾಜನ್‌ ಮಾ ಶುಚೋ ಭರತರ್ಷಭ ॥೨॥ 


ಅನತಿಕ್ರಮಣೀಯೋತಯಂ ಕೃತಾಂತಸ್ಯಾದ್ದುತೋ ವಿಧಿಃ । 
ಮಾ ಶುಚೋ ಭರತಶ್ರೇಷ್ಠ ತವೈವಾಪನಯೋ ಮಹಾನ್‌ ೩॥ 


ಜಯದ್ರಥವಧಪರ್ವ -139- 


ನೀರು ಹರಿದು ಹೋದಮೇಲೆ ಕಟ್ಟೆಯನ್ನು ಹಾಕಿದಂತೆ ಎಲೈ ರಾಜನೇ, ಈ ನಿನ್ನ 

ಲಾಪವು ವಿಚಿತ್ರವಾಗಿದೆ. ಭರತಶ್ರೇಷ್ಠನೇ, ದುಃಖಪಡಬೇಡ. ಕೃತಾಂತನ 

ಅದ್ಭುತವಾದ ವಿಧಿಯನ್ನುಯಾರೂ ದಾಟಲಾರರು. ಭರತಶ್ರೇಷ್ಠನೇ, ಶೋಕಪಡಬೇಡ. 
ನಿನ್ನಅಪಚಾರವೇ ದೊಡ್ಡದಾಗಿದೆ. 


ಯದಿತ್ಪಂಹಿ ಪುರಾ ದ್ಯೂತಾತ್‌ ಕುಂತೀಪುತ್ರಂ ಯುಧಿಷ್ಠಿರಮ್‌ । 
ನ್ಯವಾರಯಿಷ್ಯ: ಪುತ್ರಾಂಶ್ಚ ನಾಭವಿಷ್ಯಜ್ಜನಕ್ಷಯ: 11೪ ॥ 


ಹಿಂದೆ ಕುಂತೀಪುತ್ರನಾದ ಯುಧಿಷ್ಠಿರನನ್ನು ಮತ್ತು ನಿನ್ನ ಪುತ್ರರನ್ನು ದ್ಯೂತದಿಂದ 


ಹೆ 


ವಿಮುಖರನ್ನಾಗಿ ಮಾಡಿದ್ದರೆ ಈ ಜನಕ್ಷಯವು ಆಗುತ್ತಿರಲಿಲ್ಲ. 


(೧೨ 


ಯುದ್ಧಕಾಲೇ ಪುನಃ ಪ್ರಾಪ್ತೇ ತಥೈವ ಭರತರ್ಷಭ ।ಟ 
ನಿವರ್ತಯೇಥಾಃ ಪುತ್ರಾಂಶ್ಚ ನ ತ್ವಾಂ ವ್ಯಸನಮಾವ್ರಜೇತ್‌ ೫ ॥ 


ಎಲೈ ಭರತಶ್ರೇಷ್ಠನೇ, ಹಾಗೆ ಯುದ್ಧಕಾಲವು ಪ್ರಾಪ್ತವಾದಾಗ ನಿನ್ನ ಪುತ್ರರನ್ನು 
ಯುದ್ಧದಿಂದ ವಿಮುಖರನ್ನಾಗಿ ಮಾಡಿದ್ದರ ನಿನಗೆ ಈ ವ್ಯಸನವು ಬರುತ್ತಿರಲಿಲ್ಲ. 


ದುರ್ಯೋಧನಂ ಚಾವಿಧೇಯಂ ಬದ್ದೀಯಾಸ್ತ ಎ ಪುರಾ ಯದಿ । 
ಅವೇಕ್ಷ್ಯ ಕೌರವಾನ್‌ ರಾಜನ್‌ ಪ್ರಾಪ್ಸ್ಯಸೇ ಸುಮಹದ್‌ ಯಶಃ | 
ಕುರೂನಚೋದಯಿಷ್ಯಸ್ತ್ಮಂ ನ ತ್ಹಾಂ ವ್ಯಸನಮಾವ್ರಜೇತ್‌ ॥1 ೬॥ 


ಎಲೈ ರಾಜನೇ, ನೀನು ಹಿಂದೆಯೇ ಎಲ್ಲ ಕೌರವರ ಹಿತವನ್ನು ಗಮನಿಸಿ 
ಅವಿಧೇಯನಾದ ದುರ್ಯೋಧನನನ್ನು ಬಂಧಿಸಿದ್ದರೆ ನಿನಗೆ ಮಹಾಕೀರ್ತಿಯು 
ಬರುತ್ತಿದ್ದಿತು. ಹಾಗೆ ನೀನು ಕುರುಗಳಿಗೆ ಪ್ರಚೋದನೆಯನ್ನುನೀಡಿದ್ದರೆ ನಿನಗೆ ವ್ಯಸನವು 
ಬರುತ್ತಿರಲಿಲ್ಲ. 


ತತ್‌ ತೇ ಬುದ್ಧಿವ್ಯತೀಚಾರಮ್‌ ಉಪಲಪ್ಪ್ಯಂತಿ ತಂ ಜನಾಃ । 
ಪಾಂಚಾಲಾ ವೃಷ್ಣಯಕ್ಚೆವ ಯೇ ಚಾನ್ಯೇತಪಿ ಜನಾಧಿಪಾಃ 11 ೭ ॥ 


ಆ ನಿನ್ನ ಬುದ್ಧಿಯ ವ್ಯಭಿಚಾರದ ಫಲವನ್ನು ಈ ದಿನ ಪಾಂಚಾಲರೂ, ವೃಷ್ಟಿಗಳೂ, 
ಉಳಿದ ರಾಜರೂ ಮತ್ತು ಜನರೂ ಅನುಭವಿಸುವರು. 


-140- ಮಹಾಭಾರತ ದ್ರೋಣಪರ್ವ 


ಸ ಕೃತ್ವಾ ಪಿತೃತರ್ಮ ತ್ತಂ ಪುತ್ರಂ ಸಂಸ್ಥಾಪ್ಯ ಸತ್ಸಥೇ । 
ವರ್ತೇಥಾ ಯದಿ ಧರ್ಮೇಣ ನತ್ಚಾಂ ವ್ಯಸನಮಾವ್ರಜೇತ್‌ ॥೮॥ 


ತಂದೆಯು ಮಾಡಬೇಕಾದ ಕಾರ್ಯದಂತೆ ನಿನ್ನಪುತ್ರನನ್ನುಸನ್ನಾರ್ಗದಲ್ಲಿನಿಲ್ಲಿಸಿ, 
ನೀನು ಧರ್ಮದಿಂದ ನಡೆದುಕೊಂಡಿದ್ದರೆ ನಿನಗೆ ವ್ಯಸನವು ಬರುತ್ತಿರಲಿಲ್ಲ. 


ತ್ದಂ ತು ಪ್ರಾಜ್ಞತಮೋ ಲೋಕೇ ಹಿತ್ವಾ ಧರ್ಮಂ ಸನಾತನಮ್‌ । 
ದುರ್ಯೋಧನಸ್ಯ ಕರ್ಣಸ್ಯ ಶಕುನೇಶ್ಚಾನ್ವಗಾ ಮತಮ್‌ IE 


ಲೋಕದಲ್ಲಿ ಅತ್ಯಂತ ಪ್ರಾಜ್ಞನಾದ ನೀನು ಸನಾತನ ಧರ್ಮವನ್ನು ಬಿಟ್ಟು 
ದುರ್ಯೋಧನನ ಮತ್ತು ಶಕುನಿಯ ಅಭಿಪ್ರಾಯವನ್ನು ಅನುಸರಿಸಿದೆ. 


ತತ್‌ ತೇ ವಿಲಪಿತಂ ರಾಜನ್‌ ಮಯಾ ಸರ್ವಂ ನಿಶಾಮಿತಮ್‌ ॥ 
ಅರ್ಥೇ ನಿವಿಶಮಾನಸ್ಯ ವಿಷಮಿಶ್ರಂ ಯಥಾ ಮಧು 1 ೧೦॥ 


ಎಲೈ ರಾಜನೇ, ನಿನ್ನಎಲ್ಲವಿಲಾಪನ್ನೂನಾನು ಕೇಳಿದೆನು. ಸಂಪತ್ತಿನ ಆಸೆಯುಳ್ಳೆ 
ನಿನ್ನ ವಿಲಾಪವು ವಿಷಮಿಶ್ರಿತವಾದ ಮಧುವಿನಂತಿದೆ. 


ನ ತಥಾ ಮನ್ಯತೇ ಕೃಷ್ಣೋ ನ ಚ ರಾಜಾ ಯುಧಿಷ್ಠಿರಃ | 
ನ ಭೀಷ್ಮೋ ನೈವ ಚ ದ್ರೋಣೋ ಯಥಾ ತ್ವಂ ಮನ್ಯಸೇ ನೃಪ ॥೧೧॥ 


ಎಲ್ಫೆ ರಾಜನೇ, ನೀನು ಹೇಗೆ ತಿಳಿಯುತ್ತೀಯೋ ಹಾಗೆ ಕೃಷ್ಣನಾಗಲೀ, ರಾಜನಾದ 
ಯುಧಿಷ್ಠಿರನಾಗಲೀ, ಭೀಷ್ಠರಾಗಲೀ, ದ್ರೋಣರಾಗಲೀ ಭಾವಿಸುವುದಿಲ್ಲ. 


ವ್ಯಜಾನಂತ ಯದಾ ತು ತ್ವಾಂ ಲುಬ್ಬಂ ಧರ್ಮಪ್ರವಾದಿನಮ್‌ ।ಟ 
ತದಾ ಪ್ರಭೃತಿ ಕೃಷ್ಣಸ್ತಾಂ ನ ತಥಾ ಬಹು ಮನ್ಯತೇ wu ೧೨ ॥! 


ನಿನ್ನನ್ನು ಸಂಪತ್ತಿನ ಆಸೆಯನ್ನು ಹೊಂದಿ, ಧರ್ಮದ ಮಾತನ್ನು ಆಡುವವನು 
ಎಂದು ತಿಳಿದಾಗಲಿಂದಲೂ ಕೃಷ್ಣನು ನಿನಗೆ ಮೊದಲಿನಂತೆ ಗೌರವವನ್ನು ಕೊಡುತ್ತಿಲ್ಲ. 
ಪರುಷಾಣ್ಯುಚ್ಯಮಾನಾಂಸ್ತ ಫ ಪುರಾ ಪಾರ್ಥಾನುಪೇಕ್ಷಸೇ । 
ತಸ್ಯಾನುಬಂಧಃ ಪ್ರಾಪ್ತಸ್ತಾ ನ ಪುತ್ರಾಣಾಂ ರಾಜ್ಯಕಾಮುಕಮ್‌ ।ಟ 


ಪಿತ್ಫಪೈತಾಮಹಂ ರಾಜ್ಯಮಪವೃತ್ತಂ ತವಾನಘ nu ೧೩ ॥ 


ಜಯದ್ರಥವಧಪರ್ವ -141- 


ಹಿಂದೆ ನಿನ್ನ ಪುತ್ರರು ಪಾಂಡವರನ್ನು ಉದ್ದೇಶಿಸಿ ಕ್ರೂರವಾದ ಮಾತುಗಳನ್ನು 

ಆಡಿದಾಗ ನೀನು ಉಪೇಕ್ಟಿಸಿದೆ. ಪುತ್ರರಿಗೆ ರಾಜ್ಯ ವನ್ನು ಬಯಸಿದ ನಿನಗೆ ಅದರ 

ಫಲವು ಈಗ ಪ್ರಾಪ್ತವಾಗಿದೆ. ಎಲೈ ಅನಘನೇ, ಸಾಂಡವಂಗ ಸೇರಬೇಕಾಗಿದ್ದಅವರ 
ಪಿತೃ-ಪಿತಾಮಹರ ರಾಜ್ಯವನ್ನು ನೀನು ಕಸಿದುಕೊಂಡೆ. 


ಅಥ ಪಾರ್ಥೈರ್ಜಿತಾಂ ಕೃತ್ಸ್ನಾಂ ಪೃಥಿವೀಂ ಪ್ರತಿಪದ್ಯಥಾಃ । 
ಪಾಂಡುನಾಧಿಷ್ಠಿತಂ ರಾಜ್ಯಂ ಕೌರವಾಣಾಂ ಯಶಸ್ವಥಾ | ೧೪ ॥ 


ಅನಂತರ ಪಾಂಡವರು ಸಂಪಾದಿಸಿದ ಸಮಸ್ತವಾದ ಪೃಥಿವಿಯನ್ನೂ, ಪಾಂಡುವಿನ 
ಅಧಿಷ್ಠಿತವಾದ ರಾಜ್ಯವನ್ನೂ ಮತ್ತು ಕೌರವರ ಕೀರ್ತಿಯನ್ನೂನೀನು ಪಡೆದೆ. 


ಏತಚ್ಚಾಪ್ಯ ಧಿಕಂ ಭೂಯಃ ಪಾಂಡವೈರ್ಧರ್ಮಚಾರಿಭಿಃ 11 ೧೫ ॥ 


ತೇಷಾಂ ತತ್‌ ತಾದೃಶಂ ಕರ್ಮ ತ್ವಾಮಾಸಾದ್ಯ ಸುನಿಷ್ಟದವಮ್‌ I 
ಪೈತ್ರಾ ದ್ದಿ ಭ್ರಂಶಿತಾ ರಾಜ್ಯಾತ್‌ ತ್ವಯೈವಾಮಿಷಸೃದ್ಧಿನಾ H ೧೬ ॥ 


೨ ಳಿ ಧಿ ಐ 

ಪಾಂಡುವು ಸಂಪಾದನೆ ಮಾಡಿದುದಕ್ಕಿಂತಲೂ ಹೆಚ್ಚಿನ ರಾಜ್ಯ ವನ್ನು ಸಂಪಾದನೆ 
ಮಾಡಿದರು. ಅಂತಹ ಪಾಂಡವರ ಕರ್ಮದ ಫಲವನ್ನು ನೀನು A ಸಂಪತ್ತಿನ 
ಲೋಭವುಳ್ಳ ನೀನು ವ್ಯರ್ಥವಾಗಿ ಪಾಂಡವರನ್ನು ಅವರ ಏಿತ್ಯರಾಜ್ಯದಿಂದ ಭ್ರಷ್ಟರನ್ನಾಗಿ 
ಮಾಡಿದೆ. 


ಯತ್‌ ಪುನರ್ಯುದ್ಧಕಾಲೇ ತು ಪುತ್ರಂ ಗರ್ಹಯಸೇ ನೃಪ 
ಬಹುಧಾ ವ್ಯಾಹರನ್‌ ದೋಷಾನ್‌ ನ ತದದ್ಯೋಪಪದ್ಯತೇ ॥ ೧೭ ॥ 


ಎಲೈ ರಾಜನೇ, ಮತ್ತು ಈಗ ಯುದ್ಧಕಾಲದಲ್ಲಿಬಹಳ ಮಾತನಾಡುತ್ತಾ, ಪುತ್ರನ 
ದೋಷಗಳನ್ನು ಹೇಳಿ ಅವನನ್ನು ಏನು ನಿಂದಿಸುತ್ತಿದ್ದೀಯೋ ಅದು ಸರಿಯಾದುದಲ್ಲ. 


ನಹಿ ರಕ್ಷಂತಿ ರಾಜಾನೋ ಸರ್ವಾರ್ಥಾನ್‌ ನೈವ ಜೀವಿತಮ್‌ । 
ಚಮೂಂ ವಿಗಾಹ್ಯ ಪಾರ್ಥಾನಾಂ ಕ್ಷತ್ರಿಯಾ ಜಯಕಾಂಕ್ಷಿಣಃ ॥ ೧೮ ॥ 


ರಾಜರು ಎಲ್ಲಸಂಪತ್ತನ್ನಾಗಲೀ, ಅಥವಾ ಜೀವಿತವನ್ನಾಗಲೀ ರಕ್ಷಿಸುವುದಿಲ್ಲ. 
ಕತ್ರಿಯರು ಪಾಂಡವರ ಸ್ಥೆ ಸೈನ್ಯವನ್ನುಪ ಪ್ರವೇಶಿಸಿ ಜಯವನ್ನು ಬಯಸುತ್ತಾರೆ. 


-142- ಮಹಾಭಾರತ ದ್ರೋಣಪರ್ವ 


ಯಾಂ ತು ಕೃಷ್ಣಾರ್ಜುನೈಃ ಸೇನಾಂ ಸಸಾತ್ಯಕಿವೃಕೋದರೈಃ । 
ಕೋತತ್ರ ತಾಂ ಪ್ರತಿಯುದ್ದೇತ ಚಮೂಮನ್ಯತ್ರ ಕೌರವಾತ್‌ ॥ ೧೯ ॥ 


ಕೃಷ್ಣಾರ್ಜುನರಿಂದಲೂ, ಸಾತ್ಯಕಿ-ವೃಕೋದರರಿಂದಲೂ ಸಹಿತವಾದ ಆ ಸೈನ್ಯವನ್ನು 
ದುರ್ಯೋಧನನೊಬ್ಬನನ್ನು ಬಿಟ್ಟುಬೇರೆ ಯಾವನು ಯುದ್ಧದಲ್ಲಿ ಎದುರಿಸುವನು? 


ಯೇಷಾಂ ಯೋದ್ದಾ ಗುಡಾಕೇಶೋ ಯೇಷಾಂ ಮಂತ್ರೀ ಜನಾರ್ದನಃ । 
ಯೇಷಾಂ ಚ ಸಾತ್ಯಕಿರ್ಗೋಪ್ತಾ ಯೇಷಾಂ ಗೋಪ್ತಾ ವೃಕೋದರ: ॥ 


ಕೋ ಹಿ ತಾನ್‌ ವಿಷಹೇದ್‌ ಯೋದ್ದುಂ ಮರ್ತ್ಯಧರ್ಮಾಧನುರ್ಧರ: | 
ಅನ್ಯತ್ರ ಕೌರವೇಯೇಭ್ಯೋ ಯೇ ವಾ ತೇಷಾಂ ಪದಾನುಗಾಃ ॥ ೨೧ ॥ 


ಯಾರಿಗೆ ಅರ್ಜುನನು ಯೋಧನೋ, ಕೃಷ್ಣನು ಮಂತ್ರಿಯೋ, ಸಾತ್ಯಕಿ ಮತ್ತು 
ಭೀಮಸೇನರು ರಕ್ಷಕರೋ ಅಂತಹವರನ್ನು ನಿನ್ನ ಪುತ್ರರು ಮತ್ತು ಅವರ 


ಅನುಯಾಯಿಗಳನ್ನು ಬಿಟ್ಟುಮರಣಶೀಲನಾದ ಯಾವ ಧನುರ್ಧಾರಿಯು ಯುದ್ಧದಲ್ಲಿ 
ತಡೆಯುತ್ತಾನೆ? 


ಯಾವತ್‌ ತು ಶಕ್ಕತೇ ಕರ್ತುಮನುರಕ್ರೈರ್ಜನಾಧಿಪೈಃ । 
ಕ್ಷತ್ರಧರ್ಮರತೈ: ಶೂರೈ: ತಾವತ್‌ ಕುರ್ವಂತಿ ಕೌರವೈಃ || ೨೨ 1! 


ಅನುರಾಗವುಳ್ಳ ರಾಜರು ಎಷ್ಟು ಮಾಡಲು ಸಾಧ್ಯವೋ ಅಷ್ಟನ್ನು ಕ್ಛತ್ರಧರ್ಮ 
ರತರಾದ ಶೂರರು ನಿನ್ನಸೈನ್ಯದಲ್ಲಿಸೇರಿ ಮಾಡುತ್ತಾರೆ. 

ಯಥಾ ತು ಪುರುಷವ್ಯಾಫೈರ್ಯುದ್ಧಂ ಪರಮಸಂಕಟಮ್‌ ।ಟ 

ಕುರೂಣಾಂ ಪಾಂಡವೈ: ಸಾರ್ಧಂ ತತ್‌ ಸರ್ವಂ ಶೃಣು ತತ್ತ್ವತಃ ॥1೨೩/ 


ಪುರುಷವ್ಯಾಪ್ರರಾದ ಪಾಂಡವರ ಜೊತೆಯಲ್ಲಿ ಕುರುಗಳಿಗೆ ಎಂತಹ 
ಸಂಕಟಪ್ರದವಾದ ಯುದ್ಧವು ನಡೆಯಿತೋ ಅದೆಲ್ಲವನ್ನೂ ಸರಿಯಾಗಿ ಹೇಳು. 


ತಸ್ಯಾಂ ನಿಶಾಯಾಂ ವೃಷ್ಠಾಯಾಂ ದ್ರೋಣಃ ಶಸ್ತ್ರಚ್ಛತಾಂ ವರಃ | 
ಸ್ವಾನ್ಯನೀಕಾನಿ ಸರ್ವಾಣಿ ಪ್ರಾಕ್ರಾಮದ್‌ ವ್ಯೂಹಿತುಂ ತತಃ 1 ೨೪ ॥ 


ಜಯದ್ರಥವಧಪರ್ವ -143- 


ಆ ರಾತ್ರಿಯು ಕಳೆದ ಮೇಲೆ ಶಸ್ತ್ರಧಾರಿಗಳಲ್ಲಿ ಶ್ರೇಷ್ಠರಾದ ದ್ರೋಣರು ತಮ್ಮ 
ಸೈನ್ಯವನ್ನು ವ್ಯೂಹಗೊಳಿಸಲು ಎಲ್ಲಸೈನ್ಯದಲ್ಲೂತಿರುಗಾಡಿದರು. 


ಶೂರಾಣಾಂ ಗರ್ಜತಾಂ ರಾಜನ್‌ ಪ್ರಕ್ರುದ್ಧಾನಾಮಮರ್ಷಿಣಾಮ್‌ । 
ಶ್ರೂಯಂತೇ ಸ್ಥ ಗಿರಶ್ಚಿತ್ರಾ: ಪರಸರವದ್ಛೆಷಿಣಾಮ್‌ ॥1 ೨೫ ॥ 
೬ pF) ಬ ಪು 


ಎಲೈ ರಾಜನೇ, ಬಹಳ ಕೋಪ ಮತ್ತು ರೋಷಗಳಿಂದ ಕೂಡಿ ಪರಸ್ಪರ ವಧೆಯನ್ನು 
ಬಯಸಿ, ಗರ್ಜಿಸುವ ಶೂರರ ವಿಚಿತ್ರವಾದ ಮಾತುಗಳು ಕೇಳಿ ಬರುತ್ತಿದ್ದವು. 


ವಿಷ್ಠಾರ್ಯ ಧನುರುದ್ಯಮ್ಯ ಕೇಯೂರಮವಮೃಜ್ಯ ಚ । 
ವಿನಿಃಶ್ವಸಂತಃ ಪ್ರಾಕ್ರೋಶನ್‌ ಕ್ಷೇದಾನೀಂ ಸ ಧನಂಜಯಃ I ೨೬ ॥ 


ಧನುಸ್ಸನ್ನು ಎತ್ತಿ, ಹೆದೆಯನ್ನು ಮೀಟಿ, ಭುಜಕೀರ್ತಿಯನ್ನು ಉಜ್ಜಿ, ನಿಟ್ಟುಸಿರನ್ನು 
ಸ್ಮ ದು ಎ ಲ ಜ ಒ ES 
ಬಿಡುತ್ತಾ, ಆ ಧನಂಜಯನು ಎಲ್ಲಿದ್ದಾನೆ ಎಂದು ಕಿರುಚುತ್ತಿದ್ದರು. 


ವಿಕೋಶಾನ್‌ ಸುತ್ತರೂನನ್ಯೇ ಕೃತಧಾರಾನ್‌ ಸಮಾಹಿತಾನ್‌ । 
ಪೀತಾನಾಕಾಶಸಂಕಾಶಾನ್‌ ಅಸೀನುಚ್ಚಿಕ್ಷಿಪುರ್ಜನಾಃ 1 ೨೭ ॥ 


ಒರೆಯಿಂದ ತೆಗೆದ, ಒಳ್ಳೆಯ ಹಿಡಿಗಳನ್ನು ಹೊಂದಿದ, ಹರಿತವಾದ 
ಅಲುಗುಗಳನ್ನುಳ್ಳ | ನೀರನ್ನು ಕುಡಿಸಿ ಗಟ್ಟಿ ಮಾಡಿರುವುದರಿಂದ ಆಕಾಶದ ಕಾಂತಿಯನ್ನು 
ಹೊಂದಿದ ಖಡ್ಗಗಳನ್ನು ಯೋಧರು ಮೇಲಕ್ಕೆ ಎಸೆಯುತ್ತಿದ್ದರು. 


ಚರಂತಸ್ತೃಸಿಮಾರ್ಗಾಂಶ್ಚ ರಥಮಾರ್ಗಾಂಶ್ಲ ಶಿಕ್ಷಿತಾಃ | 

ದೃಶ್ಯಂತೇ ಕುಂಜರೈಶ್ಚಾನ್ಯೆಃ ವಾಜಿಭಿಶ್ಚ ಯುಯುತ್ಸವಃ ! 

ಸಂಗ್ರಾಮಮನಸಃ ಶೂರಾಃ ದೃಶ್ಯಂತೇ ಸ್ಥ ಸಹಸ್ರಶಃ | ೨೮ ॥ 

ಖಡ್ಗಯುದ್ಧದ ಮಾರ್ಗಗಳನ್ನು, ರಥಮಾರ್ಗಗಳನ್ನು ಅಭ್ಯಾಸ 
ಮಾಡುತ್ತಿರುವವರು, ಗಜಗಳಿಂದಲೂ ಮತ್ತು ಅಶ್ತಗಳಿಂದಲೂ ಕೂಡಿ ಯುದ್ಧವನ್ನು 
ಮಾಡುವ ಬಯಕೆ ಉಳ್ಳವರು, ಅಲ್ಲಿ ಕಂಡುಬಂದರು. ಯುದ್ಧವನ್ನು ಮಾಡಲು 
ಬಯಸಿದ ಶೂರರು ಸಹಸ್ರಾರು ಸಂಖ್ಯೆಯಲ್ಲಿಕಂಡುಬಂದರು. 


-144- ಮಹಾಭಾರತ ದ್ರೋಣಪರ್ವ 


ಸಘಂಟಾಶ್ಚಂದನಾದಿಗ್ವಾ ಸ್ವರ್ಣವಜ್ರವಿಭೂಷಿತಾಃ । 
ಸಮುತ್ನಿಪ್ಯ ಗದಾಶ್ಚಾನ್ಯೇ ಪರ್ಯಪೃಚ್ಛಂತ ಪಾಂಡವಮ್‌ ॥ ೨೯॥ 
ಕಲ ಬಿ ರ ಲ'ಲ 


ಇನ್ನು ಕೆಲವರು ಘಂಟೆಗಳನ್ನು ಕಟ್ಟಿದ, ಚಂದನದಿಂದ ಲೇಪಿತವಾದ ಸ್ವರ್ಣ 


ವಜ್ರಗಳಿಂದ ಅಲಂಕರಿಸಲ್ಪಟ್ಟಗದೆಗಳನ್ನು ಮೇಲಕ್ಕೆತ್ತಿ ಅರ್ಜುನನು ಎಲ್ಲಿದ್ದಾನೆಂದು 
ಕೇಳುತ್ತಿದ್ದರು. 


ಅನ್ಯೇ ಬಲಮದೋನತ್ತಾಃ ಪರಿಫೈರ್ಬಾಹುಶಾಲಿನಃ | 
ಚಕ್ರುಃ ಸಂಬಾಧಮಾಕಾಶಮ್‌ ಉಚ್ಛಿತೇಂದ್ರಧ್ವಚೋಷಮೈಃ 1 ೩೦॥ 
) ಲು 


ಇನ್ನು ಬಲದಿಂದಲೂ, ಮದದಿಂದಲೂ ಉನ್ಮತ್ತರಾದ, ಒನಕೆಯಂತಹ 
ಬಾಹುಗಳುಳ್ಳ ಕೆಲವು ವೀರರು ಗದೆಗಳನ್ನು ಮೇಲೆತ್ತಿ ಎತ್ತಿದ ಇಂದ್ರಧ್ವಜದಂತಿದ್ದ 
ತಮ್ಮ ಗದೆಗಳಿಂದ ಆಕಾಶವನ್ನು ನಿಬಿಡವನ್ನಾಗಿ ಮಾಡಿದರು. 


ನಾನಾಪ್ರಹರಣೈಶ್ಚಾನ್ಯೇ ವಿಚಿತ್ರಸ್ರಗಲಂಕೃತಾಃ । 
ಸಂಗ್ರಾಮಮನಸಃ ಶೂರಾಃ ತತ್ರ ತತ್ರ ವ್ಯವಸ್ಥಿತಾಃ HW ೩೧1 


ಇನ್ನು ಕೆಲವು ಶೂರರು ಯುದ್ದದಲ್ಲೇ ಮನಸ್ಸುಳ್ಳವರಾಗಿ, ವಿಚಿತ್ರವಾದ 
ಮಾಲೆಗಳಿಂದ ಅಲಂಕೃತರಾಗಿ, ಅನೇಕ ಆಯುಧಗಳನ್ನು ಹಿಡಿದು ಅಲ್ಲಲ್ಲಿ 
ನಿಂತಿರುವುದು ಕಂಡುಬಂದಿತು. 


ಕ್ವಾರ್ಯನಃ ಕ್ವ ಚ ಗೋವಿಂದಃ ಕ್ವಚ ಮಾನೀ ವೃಕೋದರಃ | 

ಕ್ವ ಚ ತೇ ಸುಹೃದಸ್ತೇಷಾಮ್‌ ಆಹ್ಮಯಾನಾಸ್ತದಾ ರಣೇ ॥| ೩೨ ॥ 

ಅರ್ಜುನನು ಎಲ್ಲಿ? ಗೋವಿಂದನು ಎಲ್ಲಿ? ಅಹಂಕಾರಿಯಾದ ಭೀಮನೆಲ್ಲಿ? 
ಅವರ ಸುಹೃದರು ಎಲ್ಲಿ? ಎಂದು ಅವರು ಯುದ್ಧಕ್ಕೆ ಆಹ್ವಾದಿಸುತ್ತಿದ್ದರು. 

ತತಃ ಶಂಖಮುಪಾಧ್ಧಾಯ ತ್ವರಯನ್‌ ವಾಜಿನಃ ಸ್ವಯಮ್‌ । 

ಇತಸ್ತತಸ್ತಾನ್‌ ರಚಯನ್‌ ದ್ರೋಣಶ್ನರತಿ ವೇಗಿತ: 1 ೩೩ 1 


ಆಗ ತಮ್ಮ ಶಂಖವನ್ನು ಊದಿ, ಅಶ್ವಗಳನ್ನು ತಾವಾಗಿಯೇ ತ್ತರೆಗೊಳಿಸುತ್ತಾ, 


ಅವುಗಳ ರಚನೆಯನ್ನು ಮಾಡುತ್ತಾ, ಇಲ್ಲಿಂದಲ್ಲಿಗೆ ದ್ರೋಣರು ವೇಗವಾಗಿ 
ಸಂಚರಿಸಿದರು. 


ಜಯದ್ರಥವಧಪರ್ವ -145- 


ತೇಷ್ಟನೀಕೇಷು ಸರ್ವೇಷು ಸ್ಥಿತೇಷ್ವಾಹವಶೋಭಿಷು । 
ಭಾರದ್ವಾಜೋ ಮಹಾರಾಜ ಜಯದ್ರಥಮಥಾಬ್ರವೀತ್‌ || ೩೪ 1 


ಯುದ್ಧದಲ್ಲಿ ಶೋಭಿಸುವ ಆ ಎಲ್ಲಸೈನ್ಯಗಳು ಹಾಗಿರಲು ಎಲೈ ಮಹಾರಾಜನೇ, 
ದ್ರೋಣರು ಜಯದ್ರಥನನ್ನು ಕುರಿತು ಮಾತನಾಡಿದರು. 


ತ್ದಂ ಚೈವ ಸೌಮದತ್ತಿಶ್ಚ ಕರ್ಣಶ್ಷೈವ ಮಹಾರಥಃ । 
ಅಶ್ವತ್ಥಾಮಾ ಚ ಶಲ್ಯಶ್ಚ ವೃಷಸೇನಃ ಕೃಪಸ್ತಥಾ 11 ೩೫ ॥ 


ಶತಂ ಚಾಶ್ಲಸಹಸ್ರಾಣಾಂ ರಥಾನಾಮಯುತಾನಿ ಷಟ್‌ ಟ 
ದ್ವಿರದಾನಾಂ ಪ್ರಭಿನ್ನಾನಾಂ ಸಹಸ್ರಾಣಿ ಚತುರ್ದಶ || ೩೬ 1 


ಪದಾತೀನಾಂ ಸಹಸ್ರಾಣಾಂ ಸಹಸ್ರಾಣ್ಯಪಿ ಪಂಚ ಚ । 
ತ್ರಿಷು ಗವ್ಯೂತಿಮಾತ್ರೇಷು ಮಮ ಸೈನ್ಯಸ್ಯ ಪೃಷ್ಠತಃ 11 ೩೭ ॥ 


ತತ್ರಸ್ಥಂ ತ್ಹಾಂ ನ ಸಂರೋದ್ಧುಮಲಂ ಲೋಕಾಃ ಸದೇವತಾಃ । 
ಕಿಂ ಪುನಃ ಪಾಂಡವಾಃ ಸರ್ವೇ ಸಮಾಶಸಿಹಿ ಸೈಂಧವ 11 ೩೮ ॥ 


ನೀನು, ಸೋಮದತ್ತ, ಮಹಾರಥನಾದ ಕರ್ಣ, ಅಶ್ವತ್ಯಾಮರು, ಶಲ್ಯ, ವೃಷಸೇನ 
ಮತ್ತು ಕೃಪರು ಒಂದು ಲಕ್ಷ ಅಶ್ವಗಳಿಂದ, ಅರವತ್ತು ಸಾವಿರ ರಥಗಳಿಂದ, ಹದಿನಾಲ್ಕು 
ಸಾವಿರ ಮದಗಜಗಳಿಂದ, ಐದು ಲಕ್ಷ ಪದಾತಿಗಳಿಂದ ಕೂಡಿ ನನ್ನ ಸೈನ್ಯದ 
ಹಿಂಭಾಗದಲ್ಲಿಮೂರು ಗಾವುದ ದೂರದಲ್ಲಿನಿಲ್ಲುವವನಾಗು. ಅಲ್ಲಿನಿಂತ ನಿನ್ನನ್ನು 
ದೇವತೆಗಳಿಂದ ಸಹಿತವಾದ ಲೋಕಗಳೂ ಸಹ ತಡೆಯಲು ಸಾಧ್ಯವಿಲ್ಲ. ಇನ್ನು 
ಪಾಂಡವರೆಲ್ಲರೂ ಏನು ಮಾಡಬಹುದು? ಆದ್ದರಿಂದ ಸೈಂಧವನೇ, 
ಸಮಾಧಾನದಿಂದಿರು. 

ಸಂಜಯಃ 
ಏವಮುಕ್ತಃ ಸಮಾಶ್ಪಸ್ತಃ ಸಿಂಧುರಾಜೋ ಜಯದ್ರಥ: | 
ಸಂಪ್ರಾಯಾತ್‌ ಸಹ ಗಾಂಧಾರೈರ್ವ್ವತಸ್ತೆಶ್ಚ ಮಹಾರಥಃ । 


ವರ್ಮಿಭಿಃ ಸಾದಿಭಿರ್ಯತ್ರೆಃ ಪ್ರಾಸಪಾಣಿಭಿರಾಸ್ಥಿತ್ಛೆಃ HW ೩೯ ॥ 


-146- ಮಹಾಭಾರತ ದ್ರೋಣಪರ್ವ 


ಸಂಜಯ- ಹೀಗೆ ಹೇಳಲ್ಪಟ್ಟಸಿಂಧುರಾಜನಾದ ಜಯದ್ರಥನು ಸಮಾಧಾನವನ್ನು 
ಹೊಂದಿ, ಗಾಂಧಾರ ಸೈನ್ಯದಿಂದಲೂ ಮತ್ತು ಕವಚವನ್ನು ಧರಿಸಿ, ಕೈಯಲ್ಲಿಪ್ರಾಸಗಳನ್ನು 
ಹಿಡಿದು ಅಶ್ನಗಳನ್ನು ಏರಿದ ಅಶ್ವಾರೋಹಿಗಳಿಂದಲೂ ಮತ್ತು ಮಹಾರಥರಿಂದಲೂ 
ಸಹಿತನಾಗಿ ಅಲ್ಲಿಗೆ ಹೋದನು. 


ಚಾಮರಾಪೀಡನಾಃ ಸರ್ವೇ ಜಾಂಬೂನದವಿಭೂಷಿತಾಃ । 


ಜಯದ್ರಥಸ್ಯ ರಾಜೇಂದ್ರ ಯೋಧಾಃ ಸಾಧುಪ್ರಹಾರಿಣಃ | ೪೦॥ 
ತೇ ಚೈವ ಸಪ್ಪಸಾಹಸ್ರಾ: ದಿಸಾಹಸ್ರಾಶ್ಚ ಸೈಂಧವಾಃ W ೪೧ ॥ 
ಈ ವ ಒಲ 


ಎಲೈ ರಾಜೇಂದ್ರನೇ, ಜಯದ್ರಥನ ಯೋಧರೆಲ್ಲರೂ ಚಾಮರಗಳನ್ನು 
(ಕುಚ್ಚುಗಳನ್ನು) ಧರಿಸಿದವರಾಗಿ, ಸುವರ್ಣಾಲಂಕೃತರಾಗಿ, ಚೆನ್ನಾಗಿ ಯುದ್ಧ 


ಮಾಡುವವರಾಗಿದ್ದರು. ಅಂತಹ ಅವರು ಏಳು ಸಾವಿರ ಯೋಧರು ಮತ್ತು ಸಿಂಧು 
ದೇಶದ ಯೋಧರು ಎರಡು ಸಾವಿರ ಇದ್ದರು. 


ಮತ್ತಾನಾಮಧಿರೂಢಾನಾಂ ಹಸ್ತ್ಯಾರೋಹದಿಶಾರದೈ: । 

ನಾಗಾನಾಂ ಭೀಮರೂಪಾಣಾಂ ವರ್ಮಿಣಾಂ ರೌದ್ರಕರ್ಮಿಣಾಮ್‌ ॥ 

ಅಧ್ಯರ್ಧೇನ ಸಹಸ್ರೇಣ ಪುತ್ರೋ ದುರ್ಮರ್ಷಣಸ್ತವ ॥ 

ಅಗ್ರತಃ ಸರ್ವಸೈೆನ್ಯಾನಾಂ ಯೋತ್ಸಮಾನೋ ವ್ಯವಸ್ಥಿತಃ mw ೪೩ ॥ 

ಭಯಂಕರ ಆಕಾರವುಳ್ಳ ಗಜಗಳನ್ನು ಏರಿ, ಕವಚವನ್ನು ಧರಿಸಿ, ಭಯಂಕರ 
ಕರ್ಮವನ್ನು ಮಾಡುವ ಯುದ್ಧವಿಶಾರದರಾದ ಒಂದೂವರೆ ಸಾವಿರ ಯೋಧರ 
ಜೊತೆಯಲ್ಲಿ ನಿನ್ನ ಪುತ್ರನಾದ ದುರ್ಮರ್ಷಣನು ಎಲ್ಲ ಸೈನ್ಯದ ಮುಂಭಾಗದಲ್ಲಿ 
ಯುದ್ಧವನ್ನುಮಾಡುವವನಾಗಿ ನಿಂತನು. 

ತತೋ ದುಃಶಾಸನಶ್ಚೈವ ವಿಕರ್ಣಶ್ವ ತವಾತ್ಮಜೌ I 

ಸಿಂಧುರಾಜಾರ್ಥಸಿದ್ದ್ಯರ್ಥಮಗ್ರಾನೀಕೇ ವ್ಯವಸ್ಥಿತೌ (1 ೪೪ ॥ 


ಅನಂತರ ನಿನ್ನ ಪುತ್ರರಾದ ದುಶ್ಶಾಸನ ಮತ್ತು ವಿಕರ್ಣರು ಸೈಂಧವನ ಹಿತವನ್ನು 
ರಕ್ಷಿಸುವುದಕ್ಕಾಗಿ ಸೈನ್ಯದ ಮುಂಭಾಗದಲ್ಲಿನಿಂತರು. 


ಜಯದ್ರಥವಧಪರ್ವ -147- 


ದೀರ್ಫ್ಥೋ ದ್ವಾದಶಗವ್ಯೂತಿಃ ಪಶ್ಚಾರ್ಧೇ ಪಂಚವಿಸೃತಃ । 
ವ್ಯೂಹಃ ಸ ಚಕ್ರಶಕಟೋ ಭಾರದ್ವಾಜೇನ ನಿರ್ಮಿತಃ 11 ೪೫ I 


ಮುಂದೆ ಹನ್ನೆರಡು ಯೋಜನ ಉದ್ದವೂ, ಹಿಂದೆ ಐದು ಯೋಜನ ಅಗಲವೂ 
ಆದ ಚಕ್ರವ್ಯೂಹ ಗರ್ಭಿತವಾದ ಶಕಟ ವ್ಯೂಹವು ದ್ರೋಣರಿಂದ ನಿರ್ಮಿಸಲ್ಪಟ್ಟಿತು. 


ನಾನಾನ್ಫಪತಿಭಿರ್ವೀರೈಃ ತತ್ರ ತತ್ರ ವ್ಯವಸ್ಥಿತಃ । 
ರಥಾಶ್ಚಗಜಪತ್ತ್ಯಾಘೈಃ ದ್ರೋಣೇನ ವಿಹಿತಃ ಸ್ವಯಮ್‌ WW ೪೬ ॥ 


ಅಲ್ಲಲ್ಲಿವ್ಯವಸ್ಥಿತರಾದ, ವೀರರಾದ ಅನೇಕ ರಾಜರು, ರಥಾಶ್ವ-ಗಜ-ಪದಾತಿಗಳ 
ಸಮೂಹಗಳು ಇವುಗಳಿಂದ ದ್ರೋಣರೇ ಸ್ವತಃ ವ್ಯೂಹವನ್ನು ನಿರ್ಮಿಸಿದರು. 


ಪಶ್ಚಾರ್ಧೇ ತಸ್ಯ ಪದ್ಗಸ್ತು ಗರ್ಭವ್ಯೂಹಃ ಸುದುರ್ಭಿದಃ । 
ಸೂಚೀಪದ್ದಸ್ಯ ಮಧ್ಯಸ್ಥೋ ದೃಢವ್ಯೂಹೋ ಜಯದ್ರಥ: I ೪೭ ॥ 


ಆ ಶಕಟವ್ಯೂಹದ ಹಿಂದಿನ ಅರ್ಧಭಾಗದಲ್ಲಿ ಭೇದಿಸಲು ಅಸಾಧ್ಯವಾದ 
ಪದ್ಮಾಕಾರದ ಗರ್ಭವ್ಯೂಹವಿದ್ದಿತು (ಚಕ್ರವ್ಯೂಹವನ್ನೇ ಪದ್ಮವ್ಯೂಹವೆಂದು 
ಕರೆಯುತ್ತಾರೆ). ಆ ಪದ್ಧದ ಕರ್ಣಿಕೆಯ ಸುತ್ತಿನ ಕೇಸರಗಳ ಸ್ಥಾನದಲ್ಲಿಇರುವ ಸೂಜಿಗಳ 
ಮಧ್ಯದಲ್ಲಿದೃಢವಾದ ವ್ಯೂಹವನ್ನು ಹೊಂದಿದ ಜಯದ್ರಥನಿದ್ದನು. 


ಏವಮೇತಂ ಮಹಾವ್ಯೂಹಂ ವ್ಯೂಹ್ಯ ದ್ರೋಣೋ ವ್ಯವಸ್ಥಿತಃ । 
ಸೂಚೀಮುಖೇ ಮಹೇಷ್ವಾಸಃ ಕೃತವರ್ಮಾ ವ್ಯವಸ್ಥಿತಃ i ೪೮ ॥॥ 


ಹೀಗೆ ದ್ರೋಣರು ಆ ಮಹಾವ್ಯೂಹವನ್ನು ರಚಿಸಿ, ಸೂಚೆಯ ಮುಖದಲ್ಲಿ 
ಮಹಾಧನುರ್ಧಾರಿಯಾದ ಕೃತವರ್ಮನನ್ನುನಿಲ್ಲಿಸಿದರು. 


ಅನಂತರಂ ಚ ಕಾಂಬೋಜೋ ಜಲಸಂಧಶ್ಚ ವೀರ್ಯವಾನ್‌ ।ಟ 
ದುರ್ಯೋಧನಃ ಸಹಾಮಾತ್ಯಸ್ತದನಂತರಮೇವ ಚ 11 ೪೯ ॥ 


ಅವನ ಹಿಂದೆ ಕಾಂಬೋಜ ರಾಜ, ಪರಾಕ್ರಮಶಾಲಿಯಾದ ಜಲಸಂಧರು ಇದ್ದರು. 
ಅವರ ಹಿಂದೆ ಅವನ ಅಮಾತ್ಯರಿಂದ ಸಹಿತನಾದ ದುರ್ಯೋಧನನಿದ್ದನು. 


-148- ಮಹಾಭಾರತ ದ್ರೋಣಪರ್ವ 


ತತಃ ಶತಸಹಸ್ರಾಣಿ ಯೋಧಾನಾಮನಿವರ್ತಿನಾಮ್‌ । 
ವ್ಯವಸ್ಥಿತಾನಿ ಸ ಸರ್ವಾಣಿ ಶಕಟೇ ಸೂಚಿರಕ್ಷಿಣಾಮ್‌ I ೫೦ ॥ 


ಅನಂತರ ಪದ್ಧವ್ಯೂಹದ ಮುಂಭಾಗದಲ್ಲಿ ಶಕಟವ್ಯೂಹದಲ್ಲಿ ಪದ್ಧವ್ಯೂಹದ 
ಸೂಚಿಗಳನ್ನು ರಕ್ಷಿಸುವ, ಯುದ್ದದಿಂದ ಹಿಮ್ಮೆಟ್ಟದಿರುವ ಒಂದು ಲಕ್ಷ ಯೋಧರು 
ನಿಂತರು. 


ತೇಷಾಂ ಪೃಷ್ಠಗತೋ ರಾಜನ್‌ ಬಲೇನ ಮಹತಾ ವೃತಃ | 
ಜಯದ್ರಥಸ್ತತೋ ರಾಜಾ ಸೂಚೀಪಾರ್ಶೇ ವ್ಯವಸ್ಥಿತಃ i ೫೧॥ 


ಎಲೈ ರಾಜನೇ, ಅವರ ಹಿಂದೆ ತನ್ನ ದೊಡ್ಡ ಸೈನ್ಯದಿಂದ ಕೂಡಿದವನಾಗಿ 
ಜಯದ್ರಥನು ಆ ಸೂಚಿಗಳ ಪಾರ್ಶದಲ್ಲಿನಿಂತನು. 


ಶಕಟಸ್ಯ ತು ರಾಜೇಂದ್ರ ಭಾರದ್ವಾಜೋ ಮುಖೇ ಸ್ಥಿತಃ । 
ನಾತ್ರ ತಸ್ಯಾಭವದ್‌ ಭೇದೋ ಜುಗೋಪೈನಂ ತತಃ ಸ್ವಯಮ್‌ ॥ ೫೨ ॥ 


ಎಲೈ ರಾಜೇಂದ್ರನೇ, ದ್ರೋಣರು ಶಕಟದ ಮುಂಭಾಗದಲ್ಲಿ ನಿಂತರು. ಅಲ್ಲಿ 
ಅವರನ್ನುಯಾರೂ ಭೇದಿಸುವವರಿರಲಿಲ್ಲ. ಅವರು ತಾವೇ ಆ ಶಕಟವನ್ನು ರಕ್ಷಿಸಿದರು. 


ಶ್ವೇತವರ್ಮಾಂಬರೋಷ್ಟೀಷೋ ವ್ಯೂಢೋರಸ್ಕೋ ಮಹಾಭುಜಃ | 
ಧನುರ್ವಿಷ್ಠಾರಯನ್‌ ದ್ರೋಣಃ ತಸ್ಥೌ ಕ್ರುದ್ಧ ಇವಾಂತಕಃ | 
ತಸ್ಯ ಸೈನ್ಯಸ್ಯ ಸರ್ವಸ್ಯ ನೇತಾ ಗೋಪ್ತಾ ಚ ವೀರ್ಯವಾನ್‌ ॥ ೫೩॥ 


ಶ್ವೇತವರ್ಣದ ಕವಚ, ವಸ್ತ್ರಮತ್ತು ಉಷ್ಣೀಷಗಳನ್ನು ಧರಿಸಿದ, ಮಹಾಭುಜರೂ, 
ವಿಶಾಲವಾದ ವಕ್ಷಸ್‌ಸ್ಥಲವುಳ್ಳವರೂ ಆದ ದ್ರೋಣರು ತಮೃಧನುಸ್ಸನ್ನುಮೀಟುತ್ತಾ, 
ಹಂತಕನಂತೆ ಕ್ರುದ್ಧರಾಗಿ ಆ ಸರ್ವಸ್ಥೆನ್ಯದ ನಾಯಕರೂ ಮತ್ತು ರಕ್ಷಕೆರೂ ಆಗಿ ನಿಂತರು. 


ಪತಾಕಿನಂ ಶೋಣಹಯಂ ವೇದೀಕೃಷ್ಣಾಜಿನಧ್ದಜಮ್‌ | 
ದ್ರೋಣಸ್ಯ ರಥಮಾಲೋಕ್ಕ ಪ್ರಹ್ಟಷ್ಟಾ ಕುರವೋ5ಭವನ್‌ || ೫೪ ॥ 


ಪತಾಕೆಗಳಿಂದಲೂ, ಕೆಂಪು ವರ್ಣದ ಅಶ್ಚಗಳಿಂದಲೂ, ಮತ್ತು ಯಜ್ಞವೇದಿ 


ಮತ್ತು ಕೃಷ್ಣಾಜಿನದ ಧ್ವಜದಿಂದ ಕೂಡಿದ ದ್ರೋಣರ ರಥವನ್ನು ನೋಡಿ ಕುರುಗಳು 
ಸಂತೋಷಗೊಂಡರು. 


ಜಯದ್ರಥವಧಪರ್ವ -149- 


ಸಶೈಲಸಾಗರವನಾಂ ನಾನಾಜನಪದಾಕುಲಾಮ್‌ । 
ಗ್ರಸೇದ್‌ ವ್ಯೂಹ: ಕ್ಷಿತಿಂ ಸರ್ವಾಮಿತಿ ಭೂತಾನಿ ಮೇನಿರೇ ॥ ೫೫ ॥ 


ಆ ವ್ಯೂಹವನ್ನು ನೋಡಿದ ಜನರು ಮತ್ತು ಭೂತಗಳು ಈ ವ್ಯೂಹವು ಪರ್ವತ 
ಸಾಗರ-ವನಗಳಿಂದಲೂ, ನಾನಾ ಜನಪದಗಳಿಂದಲೂ ತುಂಬಿದ ಈ ಭೂಮಿಯನ್ನೇ 
ನುಂಗಬಹುದು ಎಂದು ತಿಳಿದರು. 


ಬಹುರಥಮನುಜಾಶ್ಚಪತ್ತಿನಾಗಂ 

ಪ್ರತಿಭಯನಿಸ್ವನಮದ್ಧುತಾಭ್ರರೂಪಮ್‌ । 
ಅಹಿತಹೃದಯಭೇದಿನಂ ಮಹಾಂತಂ 

ಶಕಟಮವೇಕ್ಷ್ಯ ಕೃತಂ ನನಂದ ರಾಜಾ 11 ೫೬ 1 


ಅನೇಕ ರಥಗಳಿಂದ, ಯೋಧರಿಂದ, ಅಶ್ವಗಳಿಂದ, ಪದಾತಿಗಳಿಂದ ಮತ್ತು 
ಗಜಗಳಿಂದ ಕೂಡಿದ, ಭಯಂಕರವಾದ ಘೋಷವನ್ನು ಮಾಡುತ್ತಿದ್ದ ಅದ್ಭುತವಾದ 
ಮೋಡ'ಗ'ಳಂತೆ ತೋರುತ್ತಿದ್ದ, ಶತ್ರುಗಳ ಹೃದಯ ಭೇದಕವಾದ 
ಮಹಾಶಕಟವ್ಯೂಹವನ್ನು ನೋಡಿ ರಾಜನಾದ ದುರ್ಯೋಧನನು ಸಂತೋಷಪಟ್ಟನು. 


॥ ಇತಿ ಶ್ರೀಮಹಾಭಾರತೇ ಶತಸಹಸ್ತಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ದ್ರೋಣಪರ್ವಣಿ ಅಷ್ಟಸಪ್ತತಿತಮೋರ5ಧ್ಯಾಯಃ ॥ 


॥ ಜಯದ್ರಥವಧಪರ್ವಣಿ ದ್ವಿತೀಯೋ5ಧ್ಯಾಯಃ || 
ಇಲ್ಲಿಗೆ ಮಹಾಭಾರತದ ದ್ರೋಣಪರ್ವದಲ್ಲಿ ಎಪ್ಪತ್ತೆಂಟನೆಯ ಅಧ್ಯಾಯ ಮುಗಿಯಿತು. 
La AS SS ರ್‌ 
ಎಪ್ಪತ್ತೊಂಬತ್ತನೆಯ ಅಧ್ಯಾಯ 
ಅರ್ಜುನನ ರಣರಂಗಪ್ರವೇಶ ಮತ್ತು ಅವನ ಯುದ್ದದ ವರ್ಣನೆ. 
ಸಂಜಯಃ 
ವ್ಯೂಢೇಷು ತವ ಸೈನ್ಯೇಷು ಸಮುತೃಷ್ಟೇಷು ಮಾರಿಷ | 
ನಾದ್ಯಮಾನಾಸು ಭೇರೀಷು ಮೃದಂಗೇಷ್ವಾನಕೇಷು ಚ uO 


-150- ಮಹಾಭಾರತ ದ್ರೋಣಪರ್ವ 


ಅನೀಕಾನಾಂ ಚ ಸಂಹ್ರಾದೇ ವಾದಿತ್ರಾಣಾಂ ಚ ನಿಸ್ಟನೇ 1 
ಪ್ರಧ್ಯಾಪಿತೇಷು ಶಂಖೇಷು ಸನ್ನಾದೇ ರೋಮಹರ್ಷಣೇ ॥ ೨॥ 


ಪ್ರಗೃಹೀತೇಷು ಶಸ್ತ್ರೇಷು ಭಾರತೇಷು ಯುಯುತುಘು । 
ರೌದ್ರೇ ಮುಹೂರ್ತೇ ಸಂಪ್ರಾಪ್ತೇ ಸವ್ಯಸಾಚೀ ವ್ಯದೃಶ್ಯತ Wal 


ಸಂಜಯ- ಎಲೈ ಪೂಜ್ಯನೇ, ನಿನ್ನ ಸೈನ್ಯಗಳು ವ್ಯೂಹಗೊಂಡು ಕಿರುಚುತ್ತಿರಲು 
ಭೇರಿಗಳು, ಮೃದಂಗಗಳು ಮತ್ತು ಆನಕಗಳು ಬಾರಿಸಲ್ಪಡುತ್ತಿರಲು, ಸೈನ್ಯಗಳ 
ಘೋಷವು ಮತ್ತು ವಾದ್ಯಗಳ ಧ್ವನಿಯು ತುಂಬಿರಲು, ಶಂಖಗಳು ಊದಲಡುತ್ತಿರಲು, 
ರೋಮಾಂಚಕರವಾದ ಯುದ್ಧವನ್ನು ಬಯಸಿ ಶಸ್ತ್ರಗಳನ್ನು ಹಿಡಿದಿರಲು ಆ 
ರೌದ್ರಮುಹೂರ್ತದಲ್ಲಿಅರ್ಜುನನು ಕಾಣಿಸಿಕೊಂಡನು. 


ಬಲಾನಾಂ ವಾಯಸಾನಾಂ ಚ ಪುರಸ್ತಾತ್‌ ಸವ್ಯಸಾಚಿನಃ | 
ಪಿಶಿತಾಸೃಗ್ಗುಜಾಂ ಸಂಘಾಃ ಪ್ರಲೀಯಂತೇ ಸಹಸ್ರಶಃ ೪ I 


ಅರ್ಜುನನ ಮುಂಭಾಗದಲ್ಲಿ ಮಾಂಸ-ರಕ್ತಭೋಜಿಗಳಾದ ಬಲ-ವಾಯಸ 
ಮೊದಲಾದ ಪಕ್ಷಿಗಳು ಸಹಸ್ರ ಸಂಖ್ಯೆಯಲ್ಲಿ (ನಮ್ಮ ಸೈನ್ಯದಲ್ಲಿ ಬಿದ್ದು ಅದೃಶ್ಯವಾದವು. 

ಮೃಗಾಶ್ಚ ಘೋರಸನ್ನಾದಾಃ ಶಿವಾಶ್ಚಾಶಿವದರ್ಶನಾಃ । 

ದಕ್ಷಿಣೇನ ಪ್ರಯಾತಾನಾಮಸ್ಕಾಕಂ ನೇದುರದ್ದನಿ ॥1 ೫ 


ದಕ್ಷಿಣಭಾಗದಿಂದ ಹೋಗುವ ನಮಗೆ ಘೋರನಾದವನ್ನುಮಾಡುವ ಮೃಗಗಳೂ, 
ಅಮಂಗಳಕರವಾದ ನರಿಗಳೂ ಮಾರ್ಗದಲ್ಲಿಆರ್ತನಾದವನ್ನುಮಾಡಿದವು. 


ಲೋಕಕ್ಷಯೇ ಮಹಾರಾಜ ಯಾದ್ಭಶಾಸ್ತಾದೃಶಾ ಹಿ ತೇ । 
ಅಶಿವಾ ಧಾರ್ತರಾಷ್ಟ್ರಾಣಾಂ ಶಿವಾಃ ಪಾರ್ಥಸ್ಯ ಸಂಯುಗೇ 1 ೬॥ 


ಎಲೈ ಮಹಾರಾಜನೇ, ಲೋಕಕ್ಟಯದ ಕಾಲದಲ್ಲಿ ಹೇಗೋ ಹಾಗೆ 
ದುರ್ಯೋಧನಾದಿಗಳಿಗೆ ಅಮಂಗಳವಾದ ಶಕುನಗಳು, ಅರ್ಜುನನಿಗೆ ಶುಭ 


ಶಕುನಗಳು ಉಂಟಾದವು. 
ಸನಿರ್ಫಾತಾ ಜ್ವಲಂತ್ಯಶ್ಚ ಪೇತುರುಲ್ವಾ ಸಹಸ್ರಶಃ । 


~ 


ಚಚಾಲ ಚ ಮಹೀ ಸರ್ವಾ ಭಯೇ ಘೋರೇ ಸಮುತ್ತಿತೇ ॥೭॥ 


ಜಯದ್ರಥವಧಪರ್ವ -151- 


ಉರಿಯುವ ಉಲೈಗಳು ಸಿಡಿಲಿನ ಜೊತೆಯಲ್ಲಿ ಸಹಸ್ರಸಂಖ್ಯೆಯಲ್ಲಿ ಬಿದ್ದವು. 


ಘೋರವಾದ ಭಯವು ಉಪಸ್ಥಿತವಾಗಿರಲು ಭೂಮಿಯೆಲ್ಲವೂ ನಡುಗಿತು. 


ಗ 


ವಿಷ್ಠಗ್ರಾತಾಃ ಸನೀಹಾರಾ ನೀಚೈಃ ಶರ್ಕರವರ್ಷಿಣ: | 
ವವುರಾಯಾತಿ ಕೌಂತೇಯೇ ಸಂಗ್ರಾಮೇ ಸಮುಪಸ್ಥಿತೇ 1 ೮ ॥ 


ಅರ್ಜುನನು ಸಂಗ್ರಾಮವನ್ನು ಪ್ರವೇಶಿಸಿದಾಗ ಸುಂಟರಗಾಳಿಗಳು ಮಂಜಿನಿಂದ 
ಕೂಡಿ ಮರಳುಗಳನ್ನು ಎತ್ತಿಕೊಂಡು ನೆಲವನ್ನು ಹಿಡಿದು ಬೀಸಿದವು. 

ನಾಕುಲಸ್ತು ಶತಾನೀಕೋ ಧೃಷ್ಟದ್ಯುಮ್ಹಶ್ಚ ಪಾರ್ಷತಃ । 

ಪಾಂಡವಾನಾಮನೀಕಾನಿ ಪ್ರಾಜ್ಞೌ ತೌ ವ್ಯೂಹತುಸ್ತದಾ 11 ೯ ॥ 

ಪ್ರಾಜ್ಞರಾದ ನಕುಲ ಪುತ್ರನಾದ ಶತಾನೀಕನು ಮತ್ತು ಪಾರ್ಷತನಾದ ಧೃಷ್ಟದ್ಯುಮನು 
ಪಾಂಡವರ ಸೈನ್ಯವನ್ನು ವ್ಯೂಹಗೊಳಿಸಿದರು. 


ತತೋ ರಥಸಹಸ್ರೇಣ ದ್ವಿರದಾನಾಂ ಶತೇನ ಚ । 

ತ್ರಿಭಿರಶ್ಪಸಹಸೈೆಶ್ಚ ಪದಾತೀನಾಂ ಶ್ಯಃ ಶತ್ಛೆಃ Il ೧೦ ॥ 

ಅಧ್ಯರ್ಧಮಾತ್ರೇ ಧನುಷಾಂ ಸಹಸ್ರೇ ತನಯಸ್ತವ ॥ 

ಅಗ್ರತಃ ಸರ್ವಸೈನ್ಯಾನಾಂ ಸ್ಥಿಶ್ಚಾ ದುರ್ಮರ್ಷಣೋತಬ್ರವೀತ್‌ ॥ ೧೧ ॥ 

ಆಗ ಒಂದು ಸಹಸ್ರ ರಥಗಳು, ನೂರು ಆನೆಗಳು, ಮೂರು ಸಾವಿರ ಅಶ್ವಗಳು, 
ಹತ್ತು ಸಾವಿರ ಪದಾತಿಗಳು ಇವುಗಳನ್ನು ನಿನ್ನ ಪುತ್ರನಾದ ದುರ್ಮರ್ಷಣನು 
ಒಂದೂವರೆ ಸಾವಿರ ಧನುಸ್ಲಿನ ದೂರದಲ್ಲಿ ಅಲ್ಲಲ್ಲಿನಿಲ್ಲಿಸಿ, ಎಲ್ಲಸೈನ್ಯಗಳ ಮುಂದೆ 
ತಾನು ನಿಂತು ಮಾತನಾಡಿದನು. 

ಅದ್ಯ ಗಾಂಡೀವಧನ್ವಾನಂ ತಪಂತಂ ಯುದ್ಧದುರ್ಮದಮ್‌ | 

ಅಹಮಾವಾರಯಿಷ್ಯಾಮಿ ವೇಲೇವ ಮಕರಾಲಯಮ್‌ 11 ೧೨ ॥ 


ಈ ದಿನ ಯುದ್ಧದುರ್ಮದನೂ, ನಮ್ಮ ಸೈನ್ಯವನ್ನು ದಹಿಸುವವನೂ ಆದ, 
ಗಾಂಡೀವ ಧನುರ್ಧಾರಿಯಾದ ಅರ್ಜುನನನ್ನು ತೀರವು "ಸಮುದ್ರವನ್ನು ತಡೆದಂತೆ 
ನಾನು ತಡೆಯುವೆನು. 


-152- ಮಹಾಭಾರತ ದ್ರೋಣಪರ್ವ 


ಅದ್ಯ ಪಶ್ಯಂತು ಸಂಗ್ರಾಮೇ ಧನಂಜಯಮಮರ್ಷಣಮ್‌ । 
ವಿಷಕ್ಷಂ ಮಯಿ ದುರ್ಧರ್ಷಂ ಭಿನ್ನಂ ಕುಂಭಮಿವಾಶ್ನನಿ 11 ೧೩ ॥ 


ತಿಷ್ಕದ್ದಂ ರಥಿನೋ ಯೂಯಂ ಸಂಗ್ರಾಮಮಭಿಕಾಂಕ್ಷಿಣಃ 1 
ಯುದ್ಧ್ಯಾಮಿ ಸಂಹತಾನೇತಾನ್‌ ಯಶೋ ಮಾನಂ ಚ ವರ್ಧಯನ್‌ ॥ 


ರೋಷಾವಿಷ್ಠನಾದ ಧನಂಜಯನು ಈ ದಿನ ಯುದ್ಧದಲ್ಲಿ ನನ್ನನ್ನು ಸೇರಿ 
ಮಡಕೆಯನ್ನು ಕಲ್ಲಿನ ಮೇಲೆ ಒಡೆದಂತೆ ಪುಡಿಯಾಗುವುದನ್ನು ರಧಿಕರೂ, 
ಯುದ್ಧಾಶಾಂಕ್ಟಿಗಳಾದ ನೀವೆಲ್ಲರೂ ನಿಂತು ನೋಡಿ. ನನ್ನ ಕೀರ್ತಿಯನ್ನು ಮತ್ತು 
ಗೌರವವನ್ನು ಹೆಚ್ಚಿಸಿಕೊಳ್ಳುತ್ತಾ ನಾನು ಅವರೆಲ್ಲರ ಜೊತೆಯಲ್ಲಿ ಯುದ್ಧವನ್ನು 
ಮಾಡುವನು. 

ಸಂಜಯಃ 

ತತೋರ5ರ್ಜುನೋ ಮಹಾರಾಜ ಮಹಾತ್ಮಾ ಮಹತಾಂ ಪತಿಃ 1 

ಮಹೇಷ್ವಾಸಃ ವೃತೋ ರಾಜನ್‌ ಮಹೇಷ್ವಾಸೋ ವ್ಯವಸ್ಥಿತಃ ॥ ೧೫ ॥ 

ಕಕ್ಷಾಗ್ನಿರಿವ ದುಃಷ್ಪರ್ಶಃ ಸವಜ್ರ ಇವ ವಾಸವಃ । 

ದಂಡಪಾಣಿರಿವಾಸಹ್ಯೋ ಮೃತ್ಯುಃ ಕಾಲಪ್ರಚೋದಿತಃ 11 ೧೬ Il 


ಸಂಜಯ- ಎಲೈ ಮಹಾರಾಜನೇ, ಅನಂತರ ಮಹಾತ್ಮರಿಗೊಡೆಯನಾದ, ಸ್ವತಃ 
ಮಹಾತ್ಮನಾದ, ಮಹಾಧನುರ್ಧಾರಿಗಳಿಂದ ಪರಿವೃತನಾದ, ಸ್ವತಃ 
ಮಹಾಧನುರ್ಧಾರಿಯಾದ, ಕಕ್ಬಾಗ್ನಿಯಂತೆ ಸ್ಪರ್ಶಿಸಲು ಅಸಾಧ್ಯನಾದ, 
ವಜ್ರಾಯುಧವನ್ನು ಹಿಡಿದ ಇಂದ್ರನಂತಿದ್ದ, ಕಾಲಪ್ರಚೋದಿತನಾದ ಮೃತ್ಯುವಿನಂತೆ 
ಸಹಿಸಲು ಅಸಾಧ್ಯನಾದ ಅರ್ಜುನನು ನಿಂತನು. 


ಶೂಲಪಾಣಿರಿವಾಕ್ಷೋಭ್ಯೋ ವರುಣಃ ಪಾಶವಾನಿವ ಟ 
ಯುಗಾಂತಾಗ್ದಿರಿವಾರ್ಚಿಷ್ಠಾನ್‌ ದಿಧಕ್ಷು: ಸ್ಮಾಣುಜಂಗಮಮ್‌ ॥ ೧೭ ॥ 
ಕ್ರೋಧಾಮರ್ಷಬಲೋಪೇತೋ ನಿವಾತಕವಚಾಂತಕ: । 
ಜಯೋ ಜೇತಾ ಸ್ಥಿತಃ ಸತ್ಯೇ ಪಾರಯಿಷ್ಯನ್‌ ಮಹಾವ್ರತಮ್‌ ॥೧೮॥ 


ಜಯದ್ರಥವಧಪರ್ವ -153- 


ಅಲುಗಾಡಿಸಲು ಸಾಧ್ಯವಿಲ್ಲದ ಶೂಲಪಾಣಿಯಂತೆ, ಪಾಶವನ್ನು ಹಿಡಿದ 
ವರುಣನಂತೆ, ಸ್ಥಾವರ-ಜಂಗಮವನ್ನು ಸುಡುವ ಜ್ವಾಲೆಗಳಿಂದ ಕೂಡಿದ ಯುಗಾಂತ 
ಕಾಲದ ಅಗ್ನಿಯಂತೆ, ಕ್ರೋಧದಿಂದಲೂ, ರೋಷದಿಂದಲೂ ಮತ್ತು ಬಲದಿಂದಲೂ 
ಕೂಡಿದವನಾಗಿ ನಿವಾತ-ಕವಚಾಂತಕನೂ, ಗೆಲ್ಲುವ ಸ್ವಭಾವವುಳ್ಳವನೂ, ಸತ್ಯನಿಷ್ಠನೂ 
ಆದ ಅರ್ಜುನನು ತನ್ನ ದೊಡ್ಡ ಪ್ರತಿಜ್ಞೆಯನ್ನು ಪೂರೈಸುವವನಾಗಿ ನಿಂತನು. 


ಆಮುಕ್ತಕವಚಃ ಖಡ್ಗೀ ಜಾಂಬೂನದಕಿರೀಟವಾನ್‌ । 
ಶುಭ್ರವರ್ಮಾಂಬರಧರಸ್ತ್ವಂಗದೀ ಚಾರುಕುಂಡಲಃ || ೧೯ ॥ 


ರಥಪ್ರವರಮಾಸ್ನಾಯ ನರೋ ನಾರಾಯಣಾನುಗಃ । 
ವಿಧುನ್ಡನ್‌ ಗಾಂಡಿವಂ ಸಂಖೇ ಬಭೌ ಸೂರ್ಯ ಇವೋದಿತಃ ॥ ೨೦ ॥ 


ಕವಚವನ್ನು ಧರಿಸಿ, ಖಡ್ಗವನ್ನು ಧರಿಸಿ, ಸುವರ್ಣಮಯವಾದ ಕಿರೀಟವನ್ನು 
ಧರಿಸಿ, ಶುಭ್ರವಾದ ಕವಚ ಮತ್ತು ವಸ್ತ್ರಗಳನ್ನು ಧರಿಸಿ, ಭುಜಕೀರ್ತಿ ಮತ್ತು ಕರ್ಣ 
ಕುಂಡಲವನ್ನೂ ಧರಿಸಿ, ಶ್ರೇಷ್ಠವಾದ ರಥವನ್ನು ಏರಿ, ನಾರಾಯಣನ 
ಸಹಾಯವುಳ್ಳವನಾಗಿ ನರನಾದ ಅವನು, ಯುದ್ಧದಲ್ಲಿ ಗಾಂಡೀವ ಧನುಸ್ಸನ್ನು 
ತೂಗಾಡಿಸುತ್ತಾ ಉದಯಿಸಿದ ಸೂರ್ಯನಂತೆ ಶೋಭಿಸಿದನು. 


ಅಗ್ರಾನೀಕಸ್ಯ ಸೋರ5ಧ್ಯರ್ಧ ಇಷುಪಾತೇ ಧನಂಜಯಃ | 

ವ್ಯವಸ್ಥಾಪ್ಯ ರಥಂ ಸಜ್ಜಂ ಶಂಖಂ ಪ್ರಾಧ್ಯಾಪಯತ್‌ ಪ್ರಭುಃ ॥। ೨೧ ॥ 

ಪ್ರಭುವಾದ ಧನಂಜಯನು ಕೌರವರ ಸೈನ್ಯದ ಮುಂಭಾಗದಲ್ಲಿ ಒಂದೂವರೆ 
ಬಾಣಪಾತದ ದೂರದಲ್ಲಿ ತನ್ನ ಸುಸಜ್ಜಿತವಾದ ರಥವನ್ನು ನಿಲ್ಲಿಸಿ ಶಂಖವನ್ನು 
ಊದಿದನು. 

ಅಥ ಕೃಷ್ಣೋರಪ್ಯಸಂಭ್ರಾಂತಃ ಪಾರ್ಥೇನ ಸಹ ವೀರ್ಯವಾನ್‌ ! 

ಪ್ರಾಧ್ಯಾಪಯತ್‌ ಪಾಂಚಜನ್ಯಂ ಶಂಖಪ್ರವರಮೋಜಸಾ I ೨೨ 1 

ಆಗ ಕೃಷ್ಣನೂ ಸಹ ಯಾವ ಗಾಬರಿಯೂ ಇಲ್ಲದೆ ಅರ್ಜುನನ ಜೊತೆಯಲ್ಲಿತನ್ನ 
ಶ್ರೇಷ್ಠ ಶಂಖವಾದ ಪಾಂಚಜನ್ಯವನ್ನು ವೀರ್ಯಶಾಲಿಯಾದ ಅವನು ತನ್ನ 
ಸಾಮರ್ಥ್ಯದಿಂದ ಊದಿದನು. 


-154- ಮಹಾಭಾರತ ದ್ರೋಣಪರ್ವ 


ತಯೋಃ ಶಂಖಪ್ರಣಾದೇನ ತವ ಸೈನ್ಯಂ ವಿಶಾಂಪತೇ । 
ಸಂಹೃಷ್ಟರೋಮಮುದ್ದಿಗ್ಗಂ ಮಹದ್‌ ಭಯಮಭೂತ್‌ ತದಾ ॥೨೩॥ 


ಎಲೈ ರಾಜನೇ, ಅವರಿಬ್ಬರ ಶಂಖನಾದದಿಂದ ನಿನ್ನ: ಸೈನ್ಯವು ರೋಮಾಂಚಗೊಂಡು 
ಉದ್ದಿಗವಾಯಿತು. ಅದಕ್ಕೆ ದೊಡ್ಡಭಯವುಂಟಾಯಿತು. 


ಯಥಾ ತ್ರಸ್ಯಂತಿ ಭೂತಾನಿ ಸರ್ವಾಣ್ಯಶನಿನಿಸ್ವನಾತ್‌ । 
ತಥಾ ಶಂಖಪ್ರಣಾದೇನ ವಿತ್ರೇಸುಸ್ತವ ಸೈನಿಕಾಃ I ೨೪ ॥ 


ಸಿಡಿಲಿನ ಶಬ್ದಕ್ಕೆ ಎಲ್ಲಪ್ರಾಣಿಗಳೂ ಹೆದರಿರುವ ನಿನ್ನ ಸೈನಿಕರು ಆ ಶಂಖನಾದಕ್ಕೆ 
ಹೆದರಿದರು. 


ಪ್ರಸುಸ್ರುವುಃ ಶಕೃನ್ಯೂತ್ರಂ ವಾಹನಾನಿ ಚ ಸರ್ವಶಃ । 
ತಥಾ ಪ್ರಬಲಮುದ್ದಿಗ್ಗಂ ಮಹದ್‌ ಬಲಮಭೂತ್‌ ತವ I ೨೫ ॥ 


ನಿನ್ನ ಸೈನ್ಯದ ವಾಹನವೆಲ್ಲವೂ ಮಲಮೂತ್ರಗಳನ್ನು ಸುರಿಸಿದವು. ನಿನ್ನ ದೊಡ್ಡ 


ದ 
ಸೈನ್ಯವು ಅಷ್ಟುಪ್ರಬಲವಾಗಿ ಉದ್ದೇಗಗೊಂಡಿತು. 


ಬ 


ಸೀದಂತಿ ಸ್ಥ ನರಾ ರಾಜನ್‌ ಶಂಖಶಬ್ದೇನ ಮಾರಿಷ ಟ 
ವಿಸಂಜ್ಞಾಶ್ಚಾಭವನ್‌ ಕೇಚಿತ್‌ ಕೇಚಿದ್‌ ರಾಜನ್‌ ವಿತತ್ರಸುಃ 1 ೨೬ ॥ 


ಎಲೈ ಪೂಜ್ಯನೇ, ರಾಜನೇ, ಶಂಖಶಬ್ದವನ್ನು ಕೇಳಿ ಕೆಲವು ಯೋಧರು ಕುಸಿದರು. 
ಕೆಲವರು ಮೂರ್ಛೆ ಹೊಂದಿದರು. ಕೆಲವರು ಹೆದರಿದರು. 


ತತಃ ಕಪಿರ್ಮಹಾನಾದಂ ಸಹ ಭೂತೈರ್ಥ್ವಜಾಲಯೈೆ: । 
ಅಕರೋದ್‌ ವ್ಯಾದಿತಾಸ್ಯಶ್ಚ ಭೀಷಯಂಸ್ತವ ಸೈನಿಕಾನ್‌ wu ೨೭ ॥ 


ಅನಂತರ ಧ್ವಜದಲ್ಲಿದ್ದ ಮಹಾಕಪಿಯು ಧ್ವಜನಿವಾಸಿಗಳಾದ ಭೂತಗಳ 


ಜೊತೆಯಲ್ಲಿಬಾಯಿ ತೆರೆದು ನಿನ್ನಸೈನಿಕರನ್ನು ಭಯಗೊಳಿಸುತ್ತಾ ಮಹಾನಾದವನ್ನು 
ಮಾಡಿತು. 


ತತಃ ಶಂಖಾಶ್ಚ ಭೇರ್ಯಶ್ಚ ಮೃದಂಗಾಶ್ಚಾನಕ್ಕೆ: ಸಹ । 
ಪುನರೇವಾಭ್ಯಹನ್ಯಂತ ತವ ಸೈನ್ಯಪ್ರಹರ್ಷಣಾಃ n ೨೮ ॥ 


ಜಯದ್ರಥವಧಪರ್ವ -155- 


ಅನಂತರ ನಿನ್ನ ಸೈನ್ಯದಲ್ಲಿ ನಿನ್ನ ಸೈನ್ಯಕ್ಕೆ ಸಂತೋಷವನ್ನು ಕೊಡುವ ಶಂಖಗಳು 
ಊದಲ್ಪಟ್ಟವು. ಭೇರಿ-ಮೃದಂಗ ಮತ್ತು ಆನಕಗಳು ಪುನಃ ಬಾರಿಸಲ್ಪಟ್ಟವು. 


ನಾನಾವಾದಿತ್ರಸ ಸಂಹ್ರಾದೈಃ ಕ್ಷ್ವೇಡಿತಾಸ್ಫೋಟಿತಾಕುಲೈ: 1 


ಸಿಂಹನಾದೈಃ ಸಮುತೃಪ್ಟೈಃ ಸಮಾಹೂಯ ಪರಸ್ಪರಮ್‌ ॥ ೨೯ ॥ 


ತಸ್ಮಿನ್‌ ಸುತುಮುಲೇ ಶಬ್ಬೇ ಭೀರೂಣಾಂ ಭಯವರ್ಧನೇ ಟ 
ಅತೀವ ಹರ್ಷಾದ್‌ ದಾಶಾರ್ಹಮಬ್ರವೀತ್‌ ಪಾಕಶಾಸನಃ: ॥ ೩೦ ॥ 


ನಾನಾವಿಧವಾದ ವಾದ್ಯಘೋಷದಿಂದಲೂ, ಸಿಂಹನಾದಗಳಿಂದಲೂ, 
ಉತ್ಕೃಷ್ಠ ಸವಾದ ಕಿರುಚಾಟದಿಂದಲೂ, ಪರಸ್ಪರವಾಗಿ ಆಹ್ವಾನಿಸಿ ಕಿರುಚುವ 
ಶಬ್ದದಿಂದಲೂ, ಹಸ್ತತಳ ಶಬ್ದದಿಂದಲೂ ಕೂಡಿದ, ಭೀರುಗಳಿಗೆ ಭಯವನ್ನು ಹೆಚ್ಚಿಸುವ 
ತೀವ್ರ ಶಬ್ದ ಸಮೂಹದಲ್ಲಿ ಸಂತೋಷಗೊಂಡ ಅರ್ಜುನನು ಕೃಷ್ಣನನ್ನು ಕುರಿತು 
ಹೇಳಿದನು. 


ಚೋದಯಾಶ್ವಾನ್‌ ಹೃಷೀಕೇಶ ಯತ್ರ ದುರ್ಮರ್ಷಣಃ ಸ್ಥಿತಃ 1 
ಏತದ್‌ ಭಿತ್ತ್ವಾ ಗಜಾನೀಕಂ ಪ್ರವೇಕ್ಷ್ಯಾಮ್ಕರಿವಾಹಿನೀಮ್‌ ॥| ೩೧ ॥ 


ಎಲೈ ಹೃಷೀಕೇಶನೇ, ದುರ್ಮರ್ಷಣನು ಇದ್ದಲ್ಲಿಗೆ ನನ್ನ ಅಶ್ವಗಳನ್ನು ನಡೆಸು. 

ಅವನಿರುವ ಗಜಸೇನೆಯನ್ನು ಭೇದಿಸಿ ನಾನು ಶತ್ರುಸೆ ೇನೆಯನ್ನು ಪ್ರವೇಶಿಸುವನು. 
ಸಂಜಯಃ 

ಏವಮುಕ್ತೋ ಮಹಾಬಾಹುಃ ಕೇಶವಃ ಸವ್ಯಸಾಚಿನಾ | 

ಅಚೋದಯದ್‌ ಹಯಾಂಸ್ತತ್ರ ಯತ್ರ ದುರ್ಮರ್ಷಣಃ ಸ್ಥಿತಃ H ೩೨ ॥ 

ಸಂಜಯ- ಸವ್ಯಸಾಚಿಯಿಂದ ಹೀಗೆ ಹೇಳಲ್ಪಟ್ಟಮಹಾಬಾಹುವಾದ ಕೇಶವನು 
ದುರ್ಮರ್ಷಣನು ಇದ್ದಲ್ಲಿಗೆ ಅಶ್ವಗಳನ್ನು ಪ್ರಚೋದಿಸಿದನು. 

ಸ ಸಂಪ್ರಹಾರಸ್ತುಮುಲಃ ಸಂಪ್ರವೃತ್ತಃ ಸುದಾರುಣಃ ! 


ಏಕಸ್ಯ ಚ ಬಹೂನಾಂ ಚ ರಥನಾಗನರಕ್ಷಯಃ 


11 ೩೩ 1 


-156- ಮಹಾಭಾರತ ದ್ರೋಣಪರ್ವ 


ಆಗ ಒಬ್ಬನಿಗೂ ಮತ್ತು ಅನೇಕರಿಗೂ ರಥ-ಗಜ-ಯೋಧ ಕ್ಹಯಕಾರಕವಾದ, 
ಅತ್ಯಂತ ದಾರುಣವಾದ ಮತ್ತು ತೀವ್ರವಾದ ಸಂಘರ್ಷವು ಉಂಟಾಯಿತು. 


ತತಃ ಸಾಯಕವರ್ಷೇಣ ಪರ್ಜನ್ಯ ಇವ ವೃಷಿಭಿಃ 1 
ಪರಾನವಾಕಿರತ್‌ ಪಾರ್ಥಃ ಪರ್ವತಾನಿವ ನೀರದಃ 11 ೩೪ ॥ 


ಆಗ ಅರ್ಜುನನು ಪರ್ಜನ್ಯನು ಮಳೆಯನ್ನು ಸುರಿಸುವಂತೆ, ಮೋಡಗಳು 
ಪರ್ವತವನ್ನು ತಮ್ಮ ನೀರಿನಿಂದ ಮುಚ್ಚುವಂತೆ ಶತ್ರುಸೈನ್ಯದ ಮೇಲೆ ಬಾಣಗಳ 
ಮಳೆಯನ್ನುಕರೆದನು. 


ತೇ ಚಾಪಿ ರಥಿನಃ ಸರ್ವೇ ತ್ತರಿತಾಃ ಕೃತಹಸ್ತವತ್‌ । 
ಅವಾಕಿರನ್‌ ಬಾಣಜಾಲೈಃ ತತಃ ಕೃಷ್ಣಧನಂಜಯೌ I ೩೫ 1 


ಆಗ ಕೌರವರ ರಥಿಕರೂ ಸಹ ಕ್ಲಿಪ್ರಹಸ್ತವುಳ್ಳವರಾಗಿ, ತ್ತರೆಯಿಂದ ಕೂಡಿ 
ಕೃಷ್ಣಾರ್ಜುನರ ಮೇಲೆ ಬಾಣಗಳ ಸಮೂಹಗಳ ಮಳೆಯನ್ನುಕರೆದರು. 


ತತಃ ಕ್ರುದ್ಧೋ ಮಹಾಬಾಹುರ್ವಾರ್ಯಮಾಣಃ ಪರೈರ್ಯುಧಿ | 
ಶಿರಾಂಸಿ ರಥಿನಾಂ ಪಾರ್ಥಃ ಕಾಯೇಭ್ಯೋ5ಪಾತಯತ್‌ ಕ್ಷಿತೌ! ೩೬ ॥ 


ಅನಂತರ ಶತ್ರುಗಳಿಂದ ರಣರಂಗದಲ್ಲಿ ತಡೆಯಲ್ಪಟ್ಟ ಮಹಾಬಾಹುವಾದ 


ಪಾರ್ಥನು ಕೋಪಗೊಂಡು ರಥಿಕರ ಶಿರಸ್ಸುಗಳನ್ನು ಅವರ ದೇಹಗಳಿಂದ ಕತ್ತರಿಸಿ 
ಭೂಮಿಯ ಮೇಲೆ ಬೀಳಿಸಿದನು. 


ಉದ್ಭಾಂತನಯನೈರ್ವಕ್ಟೈರಮರ್ಷಾದ್‌ ಭ್ರುಕುಟೀಕೃತೈ: | 
ತಥೈವ ಕ್ರೋಧದಷ್ಟೋಷ್ಕೈರವಾಕೀರ್ಯತ ಮೇದಿನೀ n ೩೭ 1 


ಚಲಿಸುವ ಕಣ್ಣುಗಳಿಂದ ಕೂಡಿರುವ, ಹುಬ್ಬುಗಳನ್ನು ಗಂಟಿಕ್ಕಿ ರೋಷದಿಂದ 
ಕೂಡಿದ, ಕ್ರೋಧದಿಂದ ತುಟಿಗಳನ್ನು ಕಚ್ಚಿದ, ವೀರರ ಶಿರಸ್ತುಗಳಿಂದ ಭೂಮಿಯು 
ತುಂಬಿ ಹೋಯಿತು. 

ಪುಂಡರೀಕವನಾನೀವ ನಿರಸ್ತಾನಿ ಸಮಂತತಃ । 

ವಿನಿಕೀರ್ಣಾನಿ ಯೋಧಾನಾಂ ವದನಾನಿ ಚಕಾಶಿರೇ nu ೩೮ ॥ 


ಜಯದ್ರಥವಧಪರ್ವ -157- 


ಎಲ್ಲಕಡೆಗಳಲ್ಲಿಯೂ ಕೆಡವಲ್ಲಟ್ಟ ಭೂಮಿಯ ಮೇಲೆ ಬಿದ್ದಯೋಧರ ಮುಖಗಳು 
ಪದ್ಧವನಗಳಂತೆ ಶೋಭಿಸಿದವು. 

ತಪನೀಯತನುತ್ರಾಣಾಃ ಸಂಸಿಕ್ತಾ ರುಧಿರೇಣ ಚ । 

ಸಂಸಕ್ತಾ ಇವ ದೃಶ್ಯಂತೇ ಮೇಘಸಂಘಾಃ ಸವಿದ್ಯುತಃ uaF ॥ 

ಸುವರ್ಣಮಯವಾದ ಕವಚವನ್ನು ಧರಿಸಿದ, ರಕ್ತದಿಂದ ಸಿಕ್ತವಾದ ಶಿರಸ್ಸುಗಳು 
ಒಂದಕ್ಕೊಂದು ಸೇರಿಕೊಂಡು ಮಿಂಚಿನಿಂದ ಕೂಡಿದ ಮೋಡಗಳ ಸಮೂಹದಂತೆ 
ತೋರಿಬಂದವು. 


ಶಿರಸಾಂ ಪತತಾಂ ರಾಜನ್‌ ಶಬ್ಬೋ5 ಭೂತ್‌ ಪೃಥಿವೀತಳೇ ॥ 
ಕಾಲೇನ ಪರಿಪಕ್ಚಾನಾಂ ತಾಳಾನಾಂ ಪತತಾಮಿವ 11 ೪೦ ॥ 


ಎಲೈ ರಾಜನೇ, ಭೂಮಿಯ ಮೇಲೆ ಬೀಳುವ ಶಿರಸ್ಸುಗಳ ಶಬ್ದವು ಕಾಲದಿಂದ 
ಪಕ್ಷವಾಗಿ ನೆಲದ ಮೇಲೆ ಬೀಳುವ ತಾಳ ವೃಕ್ಷದ ಫಲಗಳ ಶಬ್ದವನ್ನು ಹೋಲುತ್ತಿದ್ದಿತು. 


ಕಬಂಧ ಉತ್ಲಿತಃ ಕಶ್ಚಿದ್‌ ವಿಷ್ಣಾರ್ಯ ಸಶರಂ ಧನುಃ । 

ಕಶ್ಚಿತ್‌ ಸುನಿಶಿತಂ ಖಡ್ಗಂ ಭುಜೇನೋದ್ಯಮ್ಯ ತಿಷ್ಠತಿ । 

ಗೃಹೀತ್ವಾನನ್ಯಸ್ಯ ಕೇಶೇಷು ಶಿರೋ ನೃತ್ಯತಿ ಚಾಪರಃ I ೪೧ ॥ 

ಒಂದು ಕಡೆ ರುಂಡವು ಮಾತ್ರ ಕೈಯಲ್ಲಿಧನುಸ್ಸು, ಬಾಣಗಳನ್ನುಹಿಡಿದು ಎಳೆದು 
ಮೇಲಕ್ಕೆದ್ದಿತು. ಇನ್ನೊಂದು ರುಂಡವು ಭುಜದಿಂದ ಹರಿತವಾದ ಖಡ್ಗವನ್ನು ಎತ್ತಿ 
ನಿಂತಿತು. ಇನ್ನೊಂದು ಕಡೆ ಶಿರಸ್ಸನ್ನು ಕೇಶಗಳಲ್ಲಿ ಹಿಡಿದು ಇನ್ನೊಂದು ರುಂಡವು 
ಕುಣಿಯುತ್ತಿದ್ದಿತು. 

ಪತಿತಾನಿ ನ ಜಾನಂತಿ ಶಿರಾಂಸಿ ಪುರುಷರ್ಷಭಾಃ ।ಟ 

ಅಮೃಷ್ಯಮಾಣಾಃ ಕೌಂತೇಯಂ ಸಂಗ್ರಾಮೇ ಜಯಗರ್ದ್ವಿನಃ ॥ ೪೨ ॥ 

ಅರ್ಜುನನನ್ನು ಸಂಗ್ರಾಮದಲ್ಲಿ ನೋಡಿ ಸಹಿಸದೆ ಜಯವನ್ನು ಬಯಸುತ್ತಿದ್ದ 
ಪುರುಪತ್ರೇಷ್ಠರಿಗೆ ತಮ್ಮ ಶಿರಸ್ಸುಗಳು ಕೆಳಗೆ ಬಿದ್ದುದೂ ತಿಳಿಯುತ್ತಿರಲಿಲ್ಲ. 


ಹಯಾನಾಮುತ್ತಮಾಂಗ್ಳೆಶ್ಚ ಹಸ್ತಿಹಸ್ಪೆಶ್ಚ ಮೇದಿನೀ । 


ಬಾಹುಭಿಶ್ಚ ಶಿರೋಭಿಶ್ಚ ವೀರಾಣಾಂ ಸಮಕೀರ್ಯತ || ೪೩ ॥ 


-158- ಮಹಾಭಾರತ ದ್ರೋಣಪರ್ವ 


ಅಶ್ವಗಳ ಶಿರಸುಗಳಿಂದಲೂ, ಗಜಗಳ ಸೊಂಡಿಲುಗಳಿಂದಲೂ, ವೀರರ ಬಾಹು 
ಮತ್ತು ಶಿರಸ್ಲಿನಿಂದಲೂ ಭೂಮಿಯು ಎಲ್ಲಕಡೆಯಲ್ಲಿಯೂ ಹರಡಲ್ಲಟ್ಟಿತು. 


ಅಯಂ ಪಾರ್ಥಃ ಕುತಃ ಪಾರ್ಥಃ ಪಾರ್ಥೋ5ಯಮಿತಿ ಸರ್ವಶಃ । 

ತಿಷ್ಠ ಪಾರ್ಥೈಹಿ ಮಾಂ ಪಾರ್ಥ ಕ್ವ ಯಾಸೀತಿ ಚ ಜಲ್ಲತಾಮ್‌ ॥ ೪೪ ॥ 

ತವ ಸೈನ್ಯಸ್ಸಯೋಧಾನಾಂ ಪಾರ್ಥಭೂತಮಿವಾಭವತ್‌ || ೪೫ ॥ 

ಇವನು ಅರ್ಜುನ, ಅರ್ಜುನನು ಎಲ್ಲಿ? ಇವನು ಅರ್ಜುನ, ಅರ್ಜುನನೇ ನಿಲ್ಲು, 
ಅರ್ಜುನ ನನ್ನ ಬಳಿಗೆ ಬಾ, ಎಲ್ಲಿಗೆ ಹೋಗುವಿ? ಎಂದು ಎಲ್ಲ ಕಡೆಯಲ್ಲಿಯೂ 
ಮಾತನಾಡುವ ನಿನ್ನಸೈನ್ಯದ ಯೋಧರಿಗೆ ಎಲ್ಲವೂ ಅರ್ಜುನಮಯವಾಗಿ ತೋರಿತು. 

ಅನ್ಯೋನ್ಯಮಪಿ ಚಾಜಘುರಾತ್ಮಾನಮಪಿ ಚಾಪರೇ । 

ಪಾರ್ಥಭೂತಮಮನ್ಯಂತ ಜನಾಃ ಕಾಲೇನ ಮೋಹಿತಾಃ | ೪೬ ॥ 

ಕಾಲದಿಂದ ಮೋಹಿತರಾದ ನಿನ್ನ ಯೋಧರು ಜಗತ್ತೆಲ್ಲಪ ಪಾರ್ಥಮಯವೆಂದು 
ತಿಳಿದು ತಮ್ಮವರನ್ನೇ ಕೊಂದರು. ಕೆಲವರು ತಮ್ಮನ್ನೇ ಕೊಂದುಕೊಂಡರು. 

ನಿಷ್ಠನಂತೋ ವಿರುಧಿರಾ ವಿಸಂಜ್ಞಾ ಗಾಢವೇದನಾಃ । 

ಶಯಾನಾ ಬಹವೋ ವೀರಾಃ ಕೀರ್ತಯಂತಶ್ಚ ಬಾಂಧವಾನ್‌ ॥ ೪೭ || 

ಸಭಿಂಡಿಪಾಲಾಃ ಸಪ್ರಾಸಾಃ ಸಮುದ್ಧರಪರಶ್ಚಥಾಃ ] 

ಸನಿರ್ವ್ಯೂಹಾಃ ಸನಿಸ್ಟಿಂಶಾಃ ಸಶರಾಸನತೋಮರಾಃ wu ೪೮ I 

ಸಹಾಸಿಚರ್ಮಾವರಣಾಃ ಸಗದಾಃ ಸಾಂಗದಾ ರಣೇ । 

ಗರ್ಜಿಸುತ್ತಾ, ರಕ್ತವನ್ನು ಸುರಿಸುತ್ತಾ, ಸಂಜ್ಞಾಹೀನರಾಗಿ ಗಾಢವೇದನೆಯನ್ನು 
ಅನುಭವಿಸುತ್ತಾ, ತಮ್ಮ ಬಂಧುಗಳ ಹೆಸರನ್ನು ಹೇಳುತ್ತಾ ಭೂಮಿಯ ಮೇಲೆ ಬಿದ್ದ 
ಅನೇಕ ವೀರರು ಕೈಯಲ್ಲಿ ಭಿಂಡಿಪಾಲಗಳನ್ನು ಪ್ರಾಸಗಳನ್ನು ಮುದ್ದರ ಪರಶುಗಳನ್ನು 


ನಿರ್ಯೂಹಗಳನ್ನು, ಖಡ್ಗಗಳನ್ನು ಧನುಸ್ಸು ಮತ್ತು ತೋಮರಗಳನ್ನು ಖಡ್ಗ: 
ಚರ್ಮಗಳನ್ನು, ಗದೆಗಳನ್ನು ಹಿಡಿದು ರಣರಂಗದಲ್ಲಿ ಬಿದ್ದಿರುವುದು ಕಂಡು 'ಬಂದಿತು. 


ಮಹಾಭುಜಗಸಂಕಾಶಾ ಬಾಹವಃ ಪರಿಘೋಪಮಾಃ nu ೪೯ WH 


ಜಯದ್ರಥವಧಪರ್ವ -159- 


ಉದ್ದೇಷ್ಟಂತಿ ವಿಚೇಷ್ಟಂತಿ ಸಂವೇಷ್ಟಂತಿ ಚ ಸರ್ವಶಃ | 
ವೇಗಂ ಕುರ್ವಂತಿ ಸಂರಬ್ಬಾ ನಿಕೃತ್ತಾಃ ಪರಮೇಷುಭಿಃ iu ೫೦ ॥ 


ಮಹಾಸರ್ಪಗಳ ಕಾಂತಿಯನ್ನು ಹೊಂದಿದ, ಶ್ರೇಷ್ಠ ಬಾಣಗಳಿಂದ ಕತ್ತರಿಸಲ್ಪಟ್ಟ 
ಒನಕೆಯಂತಿದ್ದ ಬಾಹುಗಳು ಎಲ್ಲ ಕಡೆಯಲ್ಲಿಯೂ ಭೂಮಿಯ ಮೇಲೆ ಬಿದ್ದು 
ಹೊರಳಾಡುತ್ತವೆ, ಸುತ್ತಿಕೊಳ್ಳುತ್ತವೆ, ವೇಗವನ್ನು ಹೊಂದುತ್ತವೆ. 


ಯೋ ಯಃ ಸ್ಥ ಸಮರೇ ಪಾರ್ಥಂ ಪ್ರತಿಸಂರಭತೇ ನರಃ । 
ತಸ್ಯ ತಸ್ಯಾಂತಕೋ ಬಾಣಃ ಶರೀರಮುಪಸರ್ಹತಿ 11 ೫೧ ೧ 


ಯುದ್ಧದಲ್ಲಿ ಯಾವ ಯಾವನು ಅರ್ಜುನನ ಮೇಲೆ ಕೋಪವನ್ನು 
ತೆಗೆದುಕೊಳ್ಳುತ್ತಾನೆಯೋ ಅಂತಹವನ ಶರೀರವನ್ನು ಪ್ರಾಣಾಂತಕವಾದ ಬಾಣವು 
ಪ್ರವೇಶಿಸುತ್ತಿದ್ದಿತು. 

ನೃತ್ಯತೋ ರಥಮಾರ್ಗೇಷು ಧನುರ್ವ್ಯಾಯಚ್ಛತಸ್ತದಾ । 

ನ ಕಶ್ಚಿತ್‌ ತತ್ರ ಪಾರ್ಥಸ್ಯ ದದರ್ಶಾಂತರಮಣ್ಣಪಿ I ೫೨ ॥ 


ರಥಮಾರ್ಗದಲ್ಲಿನರ್ತನವನ್ನುಮಾಡುತ್ತಾ, ಧನುಸ್ಸನ್ನು ಎಳೆದು ಪ್ರಯೋಗಿಸುವ 
ಅರ್ಜುನನ ಕ್ರಿಯೆಯಲ್ಲಿಯಾರಿಗೂ ಅಣುವಿನಷ್ಟುಅಂತರವೂ ಕಾಣಲಿಲ್ಲ. 


ಯತ್‌ ತಸ್ಯ ಯತಮಾನಸ್ತ ಕ್ಷಿಪ್ರಮಾಕ್ಷಿಪತಃ ಶರಾನ್‌ ॥ 


PRY 
ಲಾಘವಾತ್‌ ಪಾಂಡುಪುತ್ರಸ್ಥ ವೃಸಯಂತಾಪರೇ ಜನಾಃ | ೫೩ 11 
H ೨೫೮ 6.83) 


ಯುದದಲ್ಲಿಪ್ರಯತಶೀಲನಾದ, ಪಾಂಡುಪುತ್ರನಾದ ಅರ್ಜುನನು ಬಾಣವನ್ನು 


[aw x 


ತೆಗೆದುಕೊಳ್ಳುವ, ಬಿಲ್ಲಿನಲ್ಲಿ ಹೂಡುವ ಮತ್ತು ಪ್ರಯೋಗಿಸುವ ಕ್ಲಪ್ರತೆಯನ್ನುನೋಡಿ 
ಉಳಿದ ಜನರು ವಿಸ್ಥಯಗೊಂಡರು. 
ಹಸ್ತಿನಂ ಹಸ್ತಿಯಂತಾರಮ್‌ ಅಶ್ಲಮಶ್ನಪ್ರಯಾಯಿನಮ್‌ ।ಟ 
ರಥಿನಂ ಸಾರಥಿಂ ಪತ್ತಿಂ ಪಾರ್ಥಃ ಪ್ರಮಥತೇ ಶರೈಃ I ೫೪ ॥ 
ಗಜ ಮತ್ತು ಗಜಯೋಧರನ್ನು, ಅಶ್ವಮತ್ತು ಅಶ್ಚಯೋಧರನ್ನು, ರಥಿಯನ್ನು 
ಮತ್ತು ಸಾರಥಿಯನ್ನು ಹಾಗೂ ಪದಾತಿಗಳನ್ನು ಅರ್ಜುನನು ಬಾಣಗಳಿಂದ 


ವಿನಾಶಗೊಳಿಸಿದನು. 


-160- ಮಹಾಭಾರತ ದ್ರೋಣಪರ್ವ 


ಆವರ್ತಮಾನಮಾವೃತ್ತಂ ಯುದ್ಧಮಾನಂ ಚ ಪಾಂಡವಃ | 
ಪ್ರಮುಖೇ ವರ್ತಮಾನಂ ಚ ನ ಕಂಚನ್ನ ಹಿನಸ್ತಿ ಸಃ 1 ೫೫ ॥ 


ತಿರುಗುತ್ತಿದ್ದ, ತಿರುಗಿದ ಮತ್ತು ಎದುರಿಗೆ ಇದ್ದು ಯುದ್ಧವನ್ನು ಮಾಡುವ 
ಯಾವನನ್ನೂಅರ್ಜುನನು ಬಿಡಲಿಲ್ಲ. 


ಯಹೋದಯಾನಃ ಸಮಯೇ ಸೂರ್ಯೋ ಹಂತಿ ಮಹತ್‌ ತಮಃ | 
ತಥಾ5ರ್ಜುನೋ ಗಜಾನೀಕಂ ವ್ಯಧಮತ್‌ ಕಂಕಪತ್ರಿಭಿಃ I ೫೬ ॥ 


ಉದಯಕಾಲದಲ್ಲಿಸೂರ್ಯನು ದೊಡ್ಡಅಂಧಕಾರವನ್ನುನಾಶ ಮಾಡುವಂತೆ, 
ಕಂಕಪತ್ರಗಳುಳ್ಳ ಬಾಣಗಳಿಂದ ಅರ್ಜುನನು ಗಜಸೇನೆಯನ್ನುನಾಶಮಾಡಿದನು. 

ಹಸ್ತಿಭಿಃ ಪತಿತೈರ್ಭಿನ್ನೈಃ ತವ ಸೈನ್ಯಮದೃಶ್ಯತ 1 

ಆದಿಕಾಲೇ ಯಥಾ ಭೂಮಿರ್ವಿನಿಕ್ಷಿಪ್ರಮಹೀಧರಾ WW ೫೭॥ 

ದೇಹವು ಕತ್ತರಿಸಲ್ಪಟ್ಟು ಕೆಳಗೆ ಬಿದ್ದ ಗಜಗಳಿಂದ ಕೂಡಿದ ನಿನ್ನ ಸೈನ್ಯವು 
ಆದಿಕಾಲದಲ್ಲಿಪರ್ವತದಿಂದ ಹರಡಿದ ಭೂಮಿಯಂತೆ ಕಂಡುಬಂದಿತು. 

ಯಥಾ ಮಧ್ಯಂದಿನೇ ಸೂರ್ಯೋ ದುಪ್ಟೇಕ್ಷ್ಯಃ ಪ್ರಾಣಿಭಿಃ ಸದಾ | 

ತಥಾ ಧನಂಜಯಃ ಕ್ರುದ್ಧೋ ದುಷ್ಟೇಕ್ಷ್ಯೋ ಯುಧಿ ಶತ್ರುಭಿಃ ॥ ೫೮ ॥ 


ಹೇಗೆ ಮಧ್ಯಾಹ್ನದ ಸಮಯದಲ್ಲಿ ಪ್ರಾಣಿಗಳು ಸೂರ್ಯನನ್ನು ನೋಡಲು 
ಸಾಧ್ಯವಿಲ್ಲವೋ ಅದರಂತೆ ಕೋಪಗೊಂಡ ಧನಂಜಯನು ರಣರಂಗದಲ್ಲಿ ಶತ್ರುಗಳಿಂದ 


ನೋಡಲು ಸಾಧ್ಯವಿಲ್ಲದವನಾದನು. 
ತತ್‌ ತಥಾ ತವ ಪುತ್ರಸ್ಯ ಸೈನ್ಯಂ ಯುಧಿ ಪರಂತಪ । 
ಪ್ರಭಗ್ಗಂ ದ್ರುತಮಾವಿಗ್ಗಮತೀವ ಶರಪೀಡಿತಮ್‌ u ೫೯ | 
ಎಲೈ ಪರಂತಪನೇ, ಹಾಗೆ ನಿನ್ನ ಪುತ್ರನ ಸೈನ್ಯವು ರಣರಂಗದಲ್ಲಿ ಅರ್ಜುನನ 
ಬಾಣಗಳಿಂದ ಬಹಳ ಪೀಡಿತವಾಗಿ ದುಃಖಗೊಂಡು, ಭಗವಾಗಿ ಓಡಿ ಹೋಯಿತು. 


ಮಾರುತೇನೇವ ಮಹತಾ ಮೇಘಾನೀಕಮುದೀರಿತಮ್‌ | 
ಪ್ರಕಾಲ್ಯಮಾನಂ ತತ್‌ ಸೈನ್ಯಂ ನಾಶಕತ್‌ ಪ್ರತಿವೀಕ್ಷಿತುಮ್‌ moll 


ಜಯದ್ರಥವಧಪರ್ವ -161- 


ದೊಡ್ಡ ಬಿರುಗಾಳಿಯಿಂದ ಚದುರಿಸಲ್ಪಟ್ಟ ಮೋಡದ ಸಮೂಹದಂತೆ ಓಡಿ 
ಹೋಗುತ್ತಿದ್ದಆ ಸೈನ್ಯವು ಅರ್ಜುನನನ್ನುನೋಡಲೂ ಸಹ ಶಕ್ತವಾಗಲಿಲ್ಲ. 


ಪ್ರತೋದೈಶ್ಚಾಪಕೋಟೀಭಿಃ ಫೀಟ್ಕಾರೈಃ ಸಾಧುವಾದಿತ್ಯೆಃ । 
ಕಶಾಪಾರ್ಷ್ಸಭಿಘಾತೈಶ್ಚ ವಾಗ್ಧಿರುಗ್ರಾಭಿರೇವ ಚ W ೬೧ I 


ಚೋದಯಂತೋ ಹಯಾಂಸ್ಟೂರ್ಣಂ ಪಲಾಯಂತೇ ಸ ಸ ತಾವಕಾಃ I 
ಸಾದಿನೋ ರಥಿನಶ್ಚೆವ ಪತ್ತಯಶ್ಚಾರ್ಜುನಾರ್ದಿತಾಃ || ೬೨ I 


ನಿನ್ನ ಸೈನ್ಯದ ಅಶ್ವಾರೋಹಿಗಳು, ರಥಿಕರು ಮತ್ತು ಪದಾತಿಗಳು ಅರ್ಜುನನ 
ಬಾಣಗಳಿಂದ ಪೀಡಿತರಾಗಿ ಚಾವಟಿಗಳಿಂದಲೂ, ಧನುಸಿನ ತುದಿಗಳಿಂದಲೂ ಚೆನ್ನಾಗಿ 
ನುಡಿದ ಫೀಟ್ಕಾರ ಶಬ್ದದಿಂದಲೂ (ಕುದುರೆಗಳನ್ನು ವೇಗವಾಗಿ ಓಡಿಸುವ ಶಬ್ದ), 
ಚಾವಟಿ ಮತ್ತು ಹಿಮ್ಮಡಿಗಳ ಏಟಿನಿಂದಲೂ, ಉಗ್ರವಾದ ಮಾತುಗಳಿಂದಲೂ ತಮ್ಮ 
ಅಶ್ಪಗಳನ್ನು ಪ್ರಚೋದಿಸುತ್ತಾ ಓಡಿದರು. 

ಪಾಷ್ಣ 6೯ ೦ಗುಷ್ಠಾಂಕುಶೈರ್ನಾಗಂ ಚೋದಯಂತಸ್ತಥಾsಪರೇ | 

ಶರೈಃ ಸಮ್ಮೋಹಿತಾಶ್ಚಾನ್ಯೇ ತಮೇವಾಭಿಮುಖಾ ಯಯುಃ । 

ತವ ಯೋಧಾ ಹತೋತ್ಸಾಹಾ ವಿಭ್ರಾಂತಮನಸಸ್ತದಾ ॥1 ೬೩ ॥ 

ಇನ್ನು ಕೆಲವರು ತಮ್ಮ ಹಿಮ್ಮಡಿಯಿಂದಲೂ, ಅಂಗುಷ್ಕದಿಂದಲೂ, 
ಅಂಕುಶದಿಂದಲೂ ಗಜವನ್ನು ಪ್ರೇರಿಸುತ್ತಾ, ಅರ್ಜುನನ ಬಾಣಗಳಿಂದ 
ಸಮ್ಮೋಹಿತರಾಗಿ ಅರ್ಜುನನ ಕಡೆಗೇ ನಡೆದರು. ನಿನ್ನ ಯೋಧರು ಆಗ ತಮ್ಮ 
ಉತ್ಸಾಹವನ್ನು ಕಳೆದುಕೊಂಡು ಭ್ರಾಂತಿಯಿಂದ ಕೂಡಿದ ಮನಸ್ಸುಳ್ಳವರಾದರು. 


॥ ಇತಿ ಶ್ರೀಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ದ್ರೋಣಪರ್ವಣಿ ಏಕೋನಾಶೀತಿತಮೋ5ಧ್ಯಾಯಃ ॥ 


॥ ಜಯದ್ರಥವಧಪರ್ವಣಿ ತೃತೀಯೋ5ಧ್ಯಾಯಃ || 


ಇಲ್ಲಿಗೆ ಮಹಾಭಾರತದ ದ್ರೋಣಪ ಪರ್ವದಲ್ಲಿ ಎಪ್ಪ ಪತ್ತೊಂಬತ್ತನೆಯ 
ಅಧ್ಯಾಯ ಮುಗಿಯಿತು. 


XR 


-162- ಮಹಾಭಾರತ ದ್ರೋಣಪರ್ವ 


ಎಂಬತ್ತನೆಯ ಅಧ್ಯಾಯ 
ಅರ್ಜುನನಿಂದ ದುಶ್ಶಾಸನನ ಪರಾಜಯ. ದ್ರೋಣರ ಜೊತೆಯಲ್ಲಿ ಸ್ವಲ್ಪ 
ಯುದ್ಧವನ್ನು ಮಾಡಿ ಅನಂತರ ಅರ್ಜುನನ ವ್ಯೂಹ ಪ್ರವೇಶ. 
ಧೃತರಾಷ್ಟ್ರ 
ತಸ್ಮಿನ್‌ ಪ್ರಭಗ್ನೇ ಸೈನ್ಯಾಗ್ರೇ ಹನ್ಯಮಾನೇ ಕಿರೀಟಿನಾ । 
ಕೋ ನು ತತ್ರಾರ್ಜುನಂ ಯುದ್ಧೇ ವೀರಃ ಪ್ರತ್ಯುದಿಯಾದ್‌ ರಥೀ ॥೧॥ 
ಧೃತರಾಷ್ಟ- ಅರ್ಜುನನಿಂದ ನಮ್ಮಸೈನ್ಯದ ಮುಂಭಾಗವು ಭಗ್ಗವಾದಾಗ ಯಾವ 
ವೀರನಾದ ರಥಿಕನು ಅರ್ಜುನನಿಗೆ ಎದುರಾಗಿ ಹೋದನು? 
ಆಹೋಸ್ಟಿಚ್ಛಕಟವ್ಯೂಹಂ ಪ್ರವಿಷ್ಟಾ ಮೋಘನಿಶ್ಚಯಾಃ । 
ದ್ರೋಣಮಾಶ್ರಿತ್ಯ ತಿಷ್ಠಂತಿ ಪ್ರಾಕಾರಮಕುತೋಭಯಾಃ | ೨॥ 
ಅಥವಾ ಶಕಟವ್ಯೂಹವನ್ನು ಪ್ರವೇಶಿಸಿ, ವ್ಯರ್ಥವಾದ ನಿಶ್ಚಯವುಳ್ಳೆ ಕೌರವರು 
ದ್ರೋಣರೆಂಬ ಕೋಟೆಯನ್ನು ಅವಲಂಬಿಸಿ ನಿರ್ಭಯರಾಗಿ ನಿಂತರೆ? 
ಸಂಜಯಃ 
ತಥಾಂರ್ಜುನೇನ ಸಂಭಗ್ನೋ ತಸಿಂಸ್ತವ ಮಹಾಬಲೇ । 
ಹತವೀರೇ ಹತೋತ್ಪಾಹೇ ಪಲಾಯನಕೃತಕ್ಷಣೇ 1 ೩॥ 
ಪಾಕಶಾಸನಿನಾಭೀಕ್ಷ್ಮಂ ವಧ್ಯಮಾನೇ ಶರೋತ್ತಮೈ: । 
ನ ಕಶ್ಚಿತ್‌ ತತ್ರ ಸಂಗ್ರಾಮೇ ಶಶಾಕಾರ್ಜುನಮೀಕ್ಷಿತುಮ್‌ mY ॥ 
ಸಂಜಯ- ನಿನ್ನ ಮಹಾಸೈನ್ಯವು ಅರ್ಜುನನಿಂದ ಆ ರೀತಿಯಲ್ಲಿ ಭಗ್ಗವಾಗಿ 
ವೀರರನ್ನು ಕಳೆದುಕೊಂಡು ವೀರರು ಉತ್ಸಾಹವನ್ನು ಕಳೆದುಕೊಂಡು ಪಲಾಯನವನ್ನು 


ಮಾಡಲು ಹವಣಿಸುತ್ತಿರಲು ಅರ್ಜುನನು ಶ್ರೇಷ್ಠವಾದ ಬಾಣಗಳಿಂದ ಸತತವಾಗಿ 


ನಿನ್ನಸೈನ್ಯವನ್ನು ಪೀಡಿಸುತ್ತಿರಲು ರಣರಂಗದಲ್ಲಿಯಾರೂ ಅರ್ಜುನನನ್ನುನೋಡಲೂ 
ಸಾಧ್ಯವಾಗಲಿಲ್ಲ. 


ತತಸ್ತವ ಸುತೋ ರಾಜನ್‌ ದೃಷ್ಟ್ವಾ ಸೈನ್ಯಂ ತಥಾಗತಮ್‌ । 
ದುಃಶಾಸನೋ ಭೃಶಂ ಕ್ರುದ್ಧೋ ಯುದ್ಧಾಯಾರ್ಜುನಮಭ್ಯಯಾತ್‌ 11೫11 


ಜಯದ್ರಥವಧಪರ್ವ -163- 


ಎಲೈ ರಾಜನೇ, ಆಗ ನಿನ್ನ ಪುತ್ರನಾದ ದುಶ್ಶಾಸನನು ಸ್ಫನ್ಯವು ಅಂತಹ ಅವಸ್ಥೆಯನ್ನು 
ಹೊಂದಿದುದನ್ನು ನೋಡಿ ಬಹಳ ಕೋಪಗೊಂಡು ಅರ್ಜುನನ ಮೇಲೆ ಯುದ್ಧಕ್ಕೆ 
ಹೊರಟನು. 


ಸ ಕಾಂಚನವಿಚಿತ್ರೇಣ ಕವಚೇನ ಸಮಾವೃತಃ । 
ಜಾಂಬೂನದಶಿರಸ್ಟ್ರಾಣಃ ಶೂರಸ್ತೀವ್ರಪರಾಕ್ರಮಃ Wt Nn 


ನಾಗಾನೀಕೇನ ಮಹತಾ ಗ್ರಸನ್ನಿವ ಮಹೀಮಿಮಾಮ್‌ । 
ದುಃಶಾಸನೋ ಮಹಾರಾಜ ಸವ್ಯಸಾಚಿನಮಾವೃಣೋತ್‌ 11 ೭ ॥ 


ಎಲೈ ಮಹಾರಾಜನೇ, ವಿಚಿತ್ರವಾದ ಸುವರ್ಣಮಯವಾದ ಕವಚವನ್ನು ಧರಿಸಿ, 
ಸುವರ್ಣಮಯವಾದ ಶಿರಸ್ವಾಣವನ್ನೂ ಧರಿಸಿ, ಶೂರನೂ ಮಹಾಪರಾಕ್ರಮ- 
ಶಾಲಿಯೂ ಆದ ದುಶ್ಶಾಸನನು ಈ ಭೂಮಿಯನ್ನೇ ನುಂಗುವವನಂತೆ ತನ್ನ 
ಗಜಸೇನೆಯಿಂದ ಅರ್ಜುನನನ್ನು ಮುತ್ತಿದನು. 


ಯುವರಾಜೋ ಬಲಶ್ಲಾಘೀ ಪಿಂಗಲ: ಪ್ರಿಯದರ್ಶನಃ । 
ಸ ಮುಹೂರ್ತಂ ಪ್ರತಿಭಯೋ ದಾರುಣಃ ಸಮಪದ್ಯತ wn 


ಯುವರಾಜನೂ, ತನ್ನ ಬಲವನ್ನು ಪ್ರಶಂಸಿಸುವವನೂ, ಪಿಂಗಲವರ್ಣದವನೂ, 
ಪ್ರಿಯದರ್ಶನನೂ ಆದ ಅವನು ಒಂದು ಮುಹೂರ್ತದ ಕಾಲ ಯುದ್ಧದಲ್ಲಿ 
ಭಯಂಕರನೂ ಮತ್ತು ದಾರುಣನೂ ಆಗಿದ್ದನು. 


ಹ್ರಾದೇನ ಗಜಘಂಟಾನಾಂ ಜ್ಯಾಕ್ಷೇಪನಿನದೇನ ಚ | 
ಶಂಖತೂರ್ಯಪ್ರಣಾದೇನ ನಿನದೇನ ಚ ದಂತಿನಾಮ್‌ । 
ದ್ಯಾವಾಪೃಥಿವ್ಯೋರ್ವಿವರಂ ಸಾಂತರ್ದೇಶಂ ಸಮಾವೃಣೋತ್‌ 1 ೯ ॥ 


ಗಜಗಳ ಘಂಟೆಗಳ ನಾದದಿಂದ, ಹೆದೆಯ ಆಕರ್ಷಣದ ನಾದದಿಂದ, ಶಂಖ- 
ತೂರ್ಯ ನಾದಗಳಿಂದ, ಗಜಗಳ ಬೃಂಹಣದಿಂದ ಅವನು ಭೂಮಿ ಮತ್ತು ಆಕಾಶದ 
ಮಧ್ಯಪ್ರದೇಶವನ್ನು ತುಂಬಿದನು. 

ತಾನ್‌ ದೃಷ್ಟ್ವಾ55ಪತತೋ ನಾಗಾನ್‌ ಶಿಕ್ರಿತ್ರ: ಸಾಧು ಚೋದಿತಾ 


ಗ್‌ ಲಿ 
pa ಮಾನ ಮ್ಮ್‌ 
ಗೃಹೀತಹಸ್ತಾನ್‌ ಸಂರಬ್ದಾನ್‌ ಸಪಕ್ಷಾನಿವ ಪರ್ವತಾನ | ೧೧. 


-164- ಮಹಾಭಾರತ ದ್ರೋಣಪರ್ವ 


ಸಿಂಹನಾದೇನ ಮಹತಾ ನರಸಿಂಹೋ ಧನಂಜಯಃ । 
ತಸ್ಯಾಚಲಘನಪ್ರಖ್ಯಂ ಪತಾಕಾಶತಸಂಕುಲಮ್‌ Hl ೧೧ ॥ 


ಗಜಾನೀಕಮಮಿತ್ರಾಣಾಮಭಿತೋ ವ್ಯಧಮಚ್ಛರ್ಸೆ: 11 ೧೨ ॥ 


ಸುಶಿಕ್ಸಿತರಾದ ಗಜಾರೋಹಿಗಳಿಂದ ಪೆ ಪ್ರೇರಿಸಲ್ಪಟ್ಟು, ತಮ್ಮ ಸೊಂಡಿಲುಗಳನ್ನು 
ಎತ್ತಿ, ರೆಕ್ಕೆಯುಳ್ಳ ಪರ್ವತಗಳಂತೆ RNC ಮೇಲೆ ಎರಗುತ್ತಿರುವ ಗಜಸೇನೆಯನ್ನು 
ನೋಡಿ, ಪಾನ ಅರ್ಜುನನು ದೊಡ ತ್ನಸಿಂಹನಾದವನ್ನುಮಾಡಿ ಪರ್ವತವನ್ನು 
ಮತ್ತು ಮೋಡವನ್ನು ಹೋಲುವ, ನೂರಾರು ಪತಾಕೆಗಳಿಂದ ನಿಬಿಡವಾದ ಶತ್ರು ಗಳ. 


ಆ ದುಶ್ಶಾಸನನ ಗೆಜಸೇನೆಯನ್ನು ಎಲ್ಲ ಕಡೆಗಳಿಂದಲೂ ತನ್ನ ಬಾಣಗಳಿಂದ 
ನಾಶಗೊಳಿಸಿದನು. 


ಮಹೋರ್ಮಿಣಮಿವೋದೂತಂ ಶ್ಲಸನೇನ ಮಹಾರ್ಣವಮ್‌ । 
ಕಿರೀಟೀ ತದ್‌ ಗಜಾನೀಕಂ ಪ್ರಾವಿಶನ್ನಕರೋ ಯಥಾ 1 ೧೩ ॥ 


ದೊಡ್ಡಬಿರುಗಾಳಿಯಿಂದ ಎದ್ದ, ದೊಡ್ಡಅಲೆಗಳಿಂದ ಕೂಡಿದ ಮಹಾಸಾಗರವನ್ನು 
ಮೊಸಳೆಯು ಪ ಪ್ರವೇಶಿಸುವಂತೆ ಅರ್ಜುನನು ಆ ಗಜಸೇನೆಯನ್ನು ಪ್ರವೇಶಿಸಿದನು. 


ಖಮಾಶ್ರಿತ ಇವಾದಿತ್ಯಃ ಪ್ರತಪನ್‌ ಯುಗಸಂಕ್ಷಯೇ ॥ 
ದದೃಶೇ ದಿಕ್ಷು ಸರ್ವಾಸು ಪಾರ್ಥಃ ಪರಪುರಂಜಯಃ ॥॥ ೧೪ ॥ 


ಯುಗಸಂಕ್ಷಯದಲ್ಲಿ ಆಕಾಶದಲ್ಲಿ ಇದ್ದು ಪ್ರಜ್ವಲಿಸುವ ಸೂರ್ಯನಂತೆ ಶತ್ರುಗಳ 
ಪುರಂಜಯನಾದ ಅರ್ಜುನನು ಎಲ ದಿಕ್ಕುಗಳಲ್ಲಿಯೂ ಕಂಡುಬಂದನು. 


ಖುರಶಬ್ಬೇನ ಚಾಶ್ವಾನಾಂ ನೇಮಿಶಬ್ಬೇನ ತೇನ ಚ | 
ತೇನ ಚೋತ್ಕಷ್ಠಶಬ್ಬೇನ ಜ್ಯಾನಿನಾದೇನ ತೇನ ಚ 11 ೧೫ ॥ 


ನಾನಾವಾದಿತ್ರಶಬ್ಬೇನ ಪಾಂಚಜನ್ಯಸ್ವನೇನ ಚ। 
ದೇವದತ್ತಸ್ಯ ಘೋಷೇಣ ಗಾಂಡೀವನಿನದೇನ ಚ | 
ಮಂದವೇಗತರಾ ನಾಗಾ ಬಭೂವುಃ ಸ್ಪಸ್ರಚೇತಸಃ I ೧೬ M 


ಅಶ್ವಗಳ ಖುರಶಬ್ದದಿಂದ, ರಥಗಳ ಚಕ್ರಗಳ ಶಬ್ದದಿಂದ, ಸಿಂಹನಾದ ಶಬ್ದಗಳಿಂದ, 
ಕಿರುಚುವ ಶಬ್ದಗಳಿಂದ, ಹೆದೆಗಳ ಶಬ್ದಗಳಿಂದ, ಅನೇಕ ವಾದ್ಯಗಳ ಶಬ್ದದಿಂದ, 


ಜಯದ್ರಥವಧಪರ್ವ -165- 
ಪಾಂಚಜನ್ಯದ ಶಬ್ದದಿಂದ, ದೇವದತ್ತ ಶಂಖದ ಘೋಷದಿಂದ ಮತ್ತು ಗಾಂಡೀವ 
ಧನುಸಿನ ಶಬ್ದದಿಂದ ಆನೆಗಳು ಹೆದರಿ ಮಂದಗತಿಯುಳವುಗಳಾದವು. 


ಶರವ್ರಾತಮಯೇ ಸತ್ರೇ ವಿತತೇ ಸವ್ಯಸಾಚಿನಾ । 
ತೇ ಗಜಾಃ ಸಮಸೀದಂತ ಮಗ್ಗಾಃ ಪಂಕಾರ್ಣವೇಷ್ಟಿವ ॥ ೧೭ 1 
ಅರ್ಜುನನಿಂದ ವಿಸ್ತರಿಸಲ್ಪಟ್ಟ ಬಾಣ ಸಮೂಹಮಯವಾದ ಯಾಗದಲ್ಲಿ ಆ 


ಗಜಗಳು ಕೆಸರಿನ ಸಾಗರದಲ್ಲಿಮುಳುಗಿದಂತೆ ವಿಷುದವನ್ನುಹೊಂದಿದವು. 


ಯುಗಪಚ್ಚ ಸಮಾವಿಪ್ಟೈಃ ಶರೈರ್ಗಾಂಡೀವಧನ್ಹನ: । 


ಅನೇಕಶತಸಾಹಸ್ಸೆರ್ದುಮಾ ಮಧುಕರೈರಿವ mu ೧೮ 1 
ಪುಂಖಾವಶಿಷೆ ಶೈರ್ಬಹುಭಃ ಶೋಣಿತೋತೀಡವಾಹಿನಃ 1 

ಆರಾವಂ ಪರಮಂ ಕೃತ್ವಾ ಸಪತಾಕಾಯುಧಧ್ದಜಾ: 1 ೧೯ ॥ 
ಸೋತ್ತರಾಯುಧಿನಃ ಪೇತುಃ ಛಿನ್ನಪಕ್ಷಾ ಇವಾದ್ರಯ: wu ೨೦ ॥ 


ಅನೇಕ ಶತಸಹಸ್ತ ದುಂಬಿಗಳು ಮರವನ್ನುಮುಚ್ಚಿದಂತೆ ಏಕಕಾಲದಲ್ಲಿ ಬರುತ್ತಿದ್ದ 
ಅರ್ಜುನನ ಪುಂಖವನ್ನು ಬಿಟ್ಟು ಉಳಿದ ಭಾಗವು ಶರೀರವನ್ನು ಪ್ರವೇಶ ಮಾಡಿದ 
ಅನೇಕ ಬಾಣಗಳಿಂದ ರತ್ನದ ಅಲಂಕಾರವನ್ನುಧರಿಸಿದ ಪತಾಕೆಗಳು, ಆಯುಧಗಳು 
ಮತ್ತು ಧ್ವಜದಿಂದ ಕೂಡಿದ, ಆಯುಧವನ್ನುಹಿಡಿದ, ಗಜಾರೋಹಿಗಳಿಂದ ಕೂಡಿದ 
ಗಜಗಳು ದೊಡ್ಡ ದುಃಖದ ನಾದವನ್ನು ಮಾಡಿ ರೆಕ್ಕೆಗಳು ಕತ್ತರಿಸಿದ ಪರ್ವತಗಳಂತೆ 
ಬಿದ್ದವು. 

ಅಪರೇ ದಂತಮೂಲೋಷ್ಠಕುಂಭೇಷು ಚ ಕರೇಷು ಚ । 

ಶರೈಃ ಸಮರ್ಪಿತಾ ನಾಗಾಃ ಕ್ರೌಂಚವದ್‌ ವ್ಯನದನ್‌ ಮುಹುಃ ॥ ೨೧ ॥ 


ಇನ್ನು ಕೆಲವು ಗಜಗಳು ದಂತಮೂಲದಲ್ಲಿಯೂ, ತುಟಿಯಲ್ಲಿಯೂ, 
ಕುಂಭಸ್ಥಲದಲ್ಲಿಯೂ, ಸೊಂಡಿಲುಗಳಲ್ಲಿಯೂ ಬಾಣಗಳಿಂದ ಹೊಡೆಯಲ್ಪಟ್ಟಕ್ರೌಂಚ 
ಪಕ್ಷಿಗಳಂತೆ ವೇದನೆಯಿಂದ ಮತ್ತೆ ಮತ್ತೆ ನಾದವನ್ನು ಮಾಡಿದವು. 


ಗಜಸ್ಕಂಧಗತಾನಾಂ ಚ ಪುರುಷಾಣಾಂ ಕಿರೀಟಿನಾ ! 


ಛಿದ್ಯಂತೇ ಚೋತ್ತಮಾಂಗಾನಿ ಭಲ್ಲೈಃ ಸನ್ನತಪರ್ವಭಿಃ 2೨ ॥! 


-166- ಮಹಾಭಾರತ ದ್ರೋಣಪರ್ವ 


ಅರ್ಜುನನು ಗಜಸೃಂಧದಲ್ಲಿದ್ದ ಪುರುಷರ ಶಿರಸ್ಸುಗಳನ್ನು ಬಾಗಿದ ತುದಿಯುಳ್ಳ 
ಭಲ್ಲಗಳಿಂದ ಕತ್ತರಿಸಿದನು. 


ಸಕುಂಡಲಾನಾಂ ಪತತಾಂ ಶಿರಸಾಂ ಪೃಧಿವೀತಳೇ । 
ಪದ್ಮಾನಾಮಿವ ಸಂಘಾತೈ: ಪಾರ್ಥಶ್ಚಕ್ರೇ ನಿವೇದನಮ್‌ || ೨೩ ॥ 


ಭೂಮಿಯ ಮೇಲೆ ಬೀಳುತ್ತಿದ್ದ ಕುಂಡಲಗಳನ್ನು ಧರಿಸಿದ ಶಿರಸ್ಸುಗಳಿಂದ 
ಅರ್ಜುನನು ಭೂಮಿಯನ್ನು ಪದ್ಧಗಳ ಸಮೂಹದಿಂದಲೋ ಎಂಬಂತೆ ಹರಡಿದನು. 


ಯಂತ್ರಬದ್ಧಾ ವಿಕವಚಾ ವ್ಯಂಸಾಶ್ಚ ರುಧಿರೋಕ್ಷಿತಾಃ । 
ಭ್ರಮಮಾಣೇಷು ನಾಗೇಷು ಮನುಷ್ಯಾ ವಿಲಲಂಬಿರೇ mw ೨೪ ॥ 


ಯಂತ್ರಕ್ಕೆಸಿಲುಕಿದ, ಕವಚವನ್ನು ಕಳೆದುಕೊಂಡ, ಭುಜಗಳನ್ನು ಕಳೆದುಕೊಂಡ, 
ರಕ್ತಸಿಕ್ತರಾದ ಮನುಷ್ಯರು ಕೂಗುತ್ತಿದ್ದಗಜಗಳಲ್ಲಿನೇತಾಡುತ್ತಿದ್ದರು. 

ಕೇಚಿದೇಕೇನ ಬಾಣೇನ ಸುಮುಕ್ತೇನ ಪತತ್ರಿಣಾ । 

ದ್ವೌ ತ್ರಯಶ್ಚ ವಿನಿರ್ಭಿನ್ನಾ ನಿಪೇತುಃ ಪೃಥಿವೀತಳೇ wu ೨೫ ॥ 


ಕೆಲವು ಗಜಗಳು ಚೆನ್ನಾಗಿ ಪ್ರಯೋಗಿಸಿದ ಪತ್ರವುಳ್ಳೆ ಒಂದೇ ಬಾಣದಿಂದ 
ಭೂತಳದಲ್ಲಿಬಿದ್ದವು. ಕೆಲವು ಬಾರಿ ಒಂದೇ ಬಾಣದಿಂದ ಎರಡು-ಮೂರು ಗಜಗಳು 
ಕತ್ತರಿಸಲ್ಪಟ್ಟುಭೂಮಿಯ ಮೇಲೆ ಬಿದ್ದವು. 

ಅಪರೇ ಮದಸಂರಬ್ಬಾ ಮಾತಂಗಾ: ಪರ್ವತೋಷಮಾಃ | 

ಪೇತುಃ ಪೃಥಿವ್ಯಾಂ ನಿಹತಾ ವಜ್ರರುಗ್ಲಾ ಇವಾಚಲಾಃ u ೨೬ I 


ಮದದಿಂದಲೂ ಮತ್ತು ಸಿಟ್ಟನಿಂದಲೂ ಕೂಡಿದಂತಹ ಪರ್ವತಸದ್ಭಶವಾದ ಇನ್ನು 
ಕೆಲವು ಗಜಗಳು ವಜ್ರಾಯುಧದ ಹೊಡೆತಕ್ಕೆ ಸಿಲುಕಿದ ಪರ್ವತಗಳಂತೆ ಅರ್ಜುನನಿಂದ 
ಹೊಡಯಲ್ಪಟ್ಟು ಭೂಮಿಯ ಮೇಲೆ ಬಿದ್ದವು. 


ಅತಿವಿದ್ದಾಶ್ತ ನಾರಾಚ್ಛರ್ವಮಂತೋ ರುಧಿರಂ ಮುಖ್ಯ: | 
ಸಾರೋಹಾ ನ್ಯಪತನ್ನುರ್ವ್ಯಾಂ ದ್ರುಮವಂತ ಇವಾಚಲಾಃ ೨೭! 


ಜಯದ್ರಥವಧಪರ್ವ -167- 


ಅರ್ಜುನನ ನಾರಾಚಗಳಿಂದ ಗಾಢವಾಗಿ ಹೊಡೆಯಲ್ಪಟ್ಟು, ಮುಖಗಳಿಂದ 
ರಕ್ತವನ್ನು ಕಾರುತ್ತಾ, ಗಜಾರೋಹಿಗಳ ಸಹಿತವಾಗಿ ವೃಕ್ಷಸಹಿತವಾದ ವರ್ವತಗಳಂತೆ 
ಭೂಮಿಯ ಮೇಲೆ ಬಿದ್ದವು. 


ತತೋತರ್ಜುನೋ ಭೃಶಂ ಕ್ರುದ್ಧಃ ಪ್ರದಹನ್ನಿವ ತೇಜಸಾ । 
ವವರ್ಷ ಶರವರ್ಷಾಣಿ ಯೋಧಾನಾಮನಿವರ್ತಿನಾಮ್‌ 1 ೨೮ 1 


ಅನಂತರ ಅರ್ಜುನನು ಬಹಳ ಕೋಪಗೊಂಡು ತನ್ನತೇಜಸಿನಿಂದ ಶತ್ರುಸೈನ್ಯವನ್ನು 
ಸುಡುವವನಂತೆ ಅನಿವರ್ತಿಗಳಾದ ಯೋಧರ ಮೇಲೆ ಬಾಣಗಳ ಮಳೆಯನ್ನು 
ಕರೆದನು. 

ಮೌರ್ವೀಂ ಧನುರ್ಧ್ವಜಂ ಚೈವ ಯುಗಮಕ್ಷಮವಸ್ಥರಮ್‌ । 

ರಥಿನಾಂ ಕುಟ್ಟಯಾಮಾಸ ಭಲ್ಲೆ: ಸನ್ನತಪರ್ವಭಿಃ 1 ೨೯ ॥ 

ರಥಿಕರ ಹೆದೆಗಳು, ಧನುಸ್ಸುಗಳು, ಧ್ವಜಗಳು, ನೊಗಗಳು, ಅಕ್ಷಗಳು ಮತ್ತು 
ಅವಸ್ಥರ (ಸಲಕರಣೆ) ಗಳನ್ನು ಬಾಗಿದ ತುದಿಯುಳ್ಳ ಭಲ್ಲಗಳಿಂದ ಪುಡಿಮಾಡಿದನು. 

ನ ಸಂದಧಾನಶ್ಚಾಪಸ್ಯ ನ ವಿಮುಂಚನ್‌ ನ ಚೋದ್ಧರನ್‌ । 

ಮಂಡಲೇನೈವ ಧನುಷಾ ನೃತ್ಯನ್‌ ಪಾರ್ಥಃ ಸ್ಥ ದೃಶ್ಯತೇ || ೩೦ ॥ 

ಅವನು ಬತ್ತಳಿಕೆಯಿಂದ ಬಾಣವನ್ನು ಎತ್ತುವುದಾಗಲೀ, ಧನುಸಿನಲ್ಲಿ 
ಹೂಡುವುದಾಗಲೀ, ಅದನ್ನು ಪ್ರಯೋಗಿಸುವುದಾಗಲೀ ಕಾಣುತ್ತಿರಲಿಲ್ಲ. 
ಯಾವಾಗಲೂ ಮಂಡಲಾಕಾರವಾದ ಅವನ ಧನುಸ್ತುಮತ್ತು ನರ್ತನ ಮಾಡುತ್ತಿದ್ದ 
ಅರ್ಜುನನು ಕಾಣುತ್ತಿದ್ದವು. 


ಅತಿವಿದ್ದಾಶ್ವ ನಾರಾಚ್ಛೆರ್ವಮಂತೋ ರುಧಿರಂ ಮುಖ್ಯ: ! 


ಮುಹೂರ್ತಾನ್ನ 1ಪತನ್ನನ್ಯೇ ವಾರಣಾ ವಸುಧಾತಳೇ HW ೩೧ ॥ 


ಇನ್ನು ಕೆಲವು ಗಜಗಳು ನಾರಾಚಗಳಿಂದ ಗಾಢವಾಗಿ ಹೊಡೆಯಲ್ಲಟ್ಟು, 
ಮುಖಗಳಿಂದ ರಕ್ತವನ್ನು ಕಾರುತ್ತಾ, ಒಂದು ಮುಹೂರ್ತದ ನಂತರ ಭೂತಳದಲ್ಲಿ 


ಬಿದ್ದವು. 


-168- ಮಹಾಭಾರತ ದ್ರೋಣಪರ್ವ 


ಉತ್ಲಿತಾನ್ಯಗಣೇಯಾನಿ ಕಬಂಧಾನಿ ಸಮಂತತಃ । 
ಅದೃಶ್ಯಂತ ಮಹಾರಾಜ ತಸ್ಮಿನ್‌ ಪರಮಸಂಕುಲೇ 1೩೨ 


ಎಲೈ ಮಹಾರಾಜನೇ, ಆ ಪರಮಸಂಕುಲ ಯುದ್ಧದಲ್ಲಿ ಯೋಧರ 
ಅಸಂಖ್ಯಾತವಾದ ಕಬಂಧಗಳು (ರುಂಡಗಳು) ಎಲ್ಲ ಕಡೆಗಳಲ್ಲಿಯೂ 
ಉಂಟಾಗಿರುವುದು ಕಂಡು ಬರುತ್ತಿದ್ದಿತು. 


ಸಚಾಪಾಃ ಸಾಂಗುಲತ್ರಾಣಾಃ ಸಖಡ್ಗಾ ಸಾಂಗದಾ ರಣೇ । 
ಅದೃಶ್ಯಂತ ಭುಜಾಶ್ಚಿನ್ನಾ ಹೇಮಾಭರಣಭೂಷಿತಾಃ 1 ೩೩ ॥ 


ಬಾಣವನ್ನು ಹಿಡಿದ, ಹಸ್ತರಕ್ಷಣೆಯನ್ನು ಹೊಂದಿದ, ಖಡ್ಗವನ್ನು ಹಿಡಿದ, ಅಂಗದ 
ಸಹಿತವಾದ, ಹೇಮಾಭರಣದಿಂದ ಭೂಷಿತವಾದ ಯೋಧರ ಕತ್ತರಿಸಲ್ಪಟ್ಟ ಭುಜಗಳು 
ರಣರಂಗದಲ್ಲಿಕಂಡುಬಂದವು. 


ಅವಸ್ಥರೈರಧಿಷ್ಕಾನೈರೀಷಾದಂಡಕಬಂಧುರೈ: 1 
ಚಕ್ಕೈರ್ವಿಮಥಿತೈರಕ್ಷೈರ್ಭಗೈಶ್ಚ ಬಹುಧಾ ಯುಗ್ಗೆಃ ॥1 ೩೪ ॥ 
ಚರ್ಮಚಾಪಧರೈಶ್ಚೈವ ವ್ಯವಕೀರ್ಣೈಸ್ತತಸ್ತತಃ । 

ಸ್ರಗ್ಗಿರಾಭರಣೈರ್ವಸ್ತ್ರೈಃ ಪತಿತೈಶ್ಚ ಮಹಾದ್ವಚೈ: u ೩೫! 
ನಿಹತೈರ್ವಾರಣೈರಶ್ಟೆ ಆ ಕ್ಷತ್ರಿಯೈಶ್ಚ ನಿಪಾತಿತಃ । 

ಅದೃಶ್ಯತ ಮಹೀ ತತ್ರ ದಾರುಣಾಪ್ರಿಯದರ್ಶನಾ || ೩೬॥ 


ರಥದ ಅವಸ್ಥರ ಭಾಗಗಳು, ಅಧಿಷ್ಠಾನಗಳು (ನಿಲ್ಲುವ ಸ್ಥಳಗಳು), ಮೂಕಿಗಳು, 
ಬಂದರುಗಳು, ಚಕ್ರಗಳು, ಅಕ್ಷಗಳು ಮತ್ತು ನೊಗಗಳು ಬಹಳವಾಗಿ ಭಗ್ಗವಾಗಿ, 
ಚರ್ಮವನ್ನು ಮತ್ತು ಧನುಸ್ಸನ್ನು ಹಿಡಿದ, ಒಳ್ಳೆಯ ಮಾಲೆಗಳನ್ನು, ಆಭರಣವನ್ನು 
ಮತ್ತು ವಸ್ಥವನ್ನು ಧರಿಸಿದ, ನೆಲದ ಮೇಲೆ ಬಿದ್ದಯೋಧರಿಂದಲೂ ಮತ್ತು ರಥದ 
ಮಹಾಧ್ವಜಗಳಿಂದಲೂ, ನಿಹತವಾದ ಗಜಾಶಗಳಿಂದಲೂ, ಕೆಳಗುರುಳಿದ 


ಕೃತ್ರಿಯರಿಂದಲೂ ತುಂಬಿದ ಭೂಮಿಯು ದಾರುಣವೂ, ನೋಡಲು 
ಅಪ್ರಿಯವಾಗಿಯೂ ಕಂಡುಬಂದಿತು. 


ಜಯದ್ರಥವಧಪರ್ವ -169- 


ದುಃಶಾಸನಬಲಂ ಸರ್ವಂ ವಧ್ಯಮಾನಂ ಕಿರೀಟಿನಾ । 
ಸಂಪ್ರಾದ್ರವನ್ನಹಾರಾಜ ವ್ಯಧಿತಂ ಹತನಾಯಕಮ್‌ 11 ೩೭ ॥ 


ಎಲೈ ಮಹಾರಾಜನೇ, ಅರ್ಜುನನಿಂದ ವಧಿಸಲ್ಪಡುತ್ತಿದ್ದ ದುಶ್ಶಾಸನ ಸೈನ್ಯವೆಲ್ಲವೂ 
ನಾಯಕರನ್ನುಕಳೆದುಕೊಂಡು ವ್ಯಥೆಯಿಂದ ಓಡಿಹೋಯಿತು. 

ಏವಂ ಬಲೇ ದ್ರುತೇ ಯಾತೇ ರಾಜಪುತ್ರಂ ಮಹಾರಥಮ್‌ । 

ವಿವ್ಯಾಧ ದಶಭಿರ್ಬಾಣೈಃ ತಿಷ್ಕ ತಿಷ್ನೇತಿ ಚಾಬ್ರವೀತ್‌ I ೩೮ ॥ 

ಹೀಗೆ ನಿನ್ನ ಬಲವೆಲ್ಲವೂ ಓಡಿಹೋಗುತ್ತಿರಲು ಅರ್ಜುನನು ರಾಜಪುತ್ರನೂ, 
ಮಹಾರಥನೂ ಆದ ದುಶ್ಶಾಸನನ ಮೇಲೆ ಹತ್ತುಬಾಣಗಳನ್ನು ಪ್ರಯೋಗಿಸಿ ನಿಲ್ಲು, 
ನಿಲ್ಲುಎಂದು ಹೇಳಿದನು. 

ಅರ್ಜುನಃ 

ಜೀವಿತೇನ ಕಥಂ ಗಂತಾ ದುರುಕ್ತಂ ಯತ್‌ ತವಾದ್ಯ ಮೇ । 

ತದ್‌ ವಾಕ್ಯಸದ್ಭಶಂ ಕರ್ಮ ಕುರು ತ್ವಂ ಯದಿ ಮನ್ಯಸೇ ॥1 ೩೯ ॥ 

ಅರ್ಜುನ- ನೀನು ಜೀವ ಸಹಿತವಾಗಿ ಹೇಗೆ ಹೋಗುವಿ? ನೀನು ಈ ದಿನ 
ಎಂತಹ ದುರ್ವಚನಗಳನ್ನುಮಾತನಾಡಿದ್ದೀಯೋ ಅದಕ್ಕೆ ಸದೃಶವಾದ ಕಾರ್ಯವನ್ನು 
ನಿನಗೆ ಯೋಗ್ಯತೆ ಇದ್ದರೆ ಮಾಡು. 

ಸಂಜಯಃ 

ಏವಮುಕ್ತ್ವಾ ತತೋ ರಾಜನ್‌ ಪಾರ್ಥಃ ಪಾರ್ಥಿವಮರ್ದನಃ | 

ಭೃಶಂ ಕ್ರುದ್ಹೋ ಮಹಾರಾಜ ಅವಿದ್ವ್ಯತ್‌ ತನಯಂ ತವ 1೪೦ ॥ 

ಸಂಜಯ- ಎಲೈ ಮಹಾರಾಜನೇ, ಪಾರ್ಥಿವಮರ್ದನನಾದ ಪಾರ್ಥನು ಹೀಗೆ 
ಹೇಳಿ, ಬಹಳ ಕೋಪಗೊಂಡು ನಿನ್ನ ಪುತ್ರನನ್ನು ಬಾಣಗಳಿಂದ ಹೊಡೆದನು. 

ತತೋ ದುಃಶಾಸನಸ್ಪಸ್ತಃ ಸಹಾನೀಕಃ ಶರಾರ್ದಿತಃ 1 

ದ್ರೋಣಂ ತ್ರಾತಾರಮಾಕಾಂಕ್ಷನ್‌ ಶಕಟವ್ಯೂಹಮಭ್ಯಗಾತ್‌ 1! ೪೧ 11 


-170- ಮಹಾಭಾರತ ದ್ರೋಣಪರ್ವ 


ಆಗ ಅರ್ಜುನನ ಬಾಣಗಳಿಂದ ಪೀಡಿತನಾದ ದುಶ್ಶಾಸನನು ಹೆದರಿ ದ್ರೋಣರಿಂದ 
ರಕ್ಷಣೆಯನ್ನು ಬಯಸುತ್ತಾ, ತನ್ನ ಸೈನ್ಯದ ಜೊತೆಯಲ್ಲಿ ಶಕಟವ್ಯೂಹಕ್ಕೆ ಹೊರಟು 
ಹೋದನು. 


ದುಃಶಾಸನಬಲಂ ಹತ್ವಾ ಸವ್ಯಸಾಚೀ ಪರಂತಪಃ । 
ಸಿಂಧುರಾಜಂ ಪರೀಪ್ಪನ್‌ ವೈ ದ್ರೋಣಾನೀಕಮುಪಾದ್ರವತ್‌ ॥ ೪೨ ॥ 


ಪರಂತಪನಾದ ಸವ್ಯಸಾಚಿಯು ದುಶ್ಶಾಸನ ಸೈನ್ಯವನ್ನು ಕೊಂದು ಸೈಂಧವನನ್ನು 
ಹುಡುಕುತ್ತಾ ದ್ರೋಣರ ಸೇನೆಯ ಕಡೆಗೆ ಓಡಿದನು. 


ಸ ತು ದ್ರೋಣಂ ಸಮಾಸಾದ್ಯ ವ್ಯೂಹಸ್ಯ ಪ್ರಮುಖೇ ಸ್ಥಿತಮ್‌ । 
ಕ್ಸ 


ಕೃತಾಂಜಲಿರಿದಂ ವಾಕ್ಯಂ ಕೃಷ್ಣಸ್ಯಾನುಮತೇ5ಬ್ರವೀತ್‌ WW ೪೩ ॥ 


ಅವನಾದರೂ ವ್ಯೂಹದ ಮುಂಭಾಗದಲ್ಲಿದ್ದದ್ರೋಣರನ್ನು ಸಮೀಪಿಸಿ, ಕೃಷ್ಣನ 


ಡ್‌ 
ಅಭಿಪ್ರಾಯದಂತೆ ಅವರಿಗೆ ಕೈಗಳನ್ನು ಮುಗಿದು ಈ ಮಾತನ್ನಾಡಿದನು. 
ಶಿವೇನ ಧ್ಯಾಹಿ ಮಾಂ ಬ್ರಹ್ಮನ್‌ ಸ್ಪಸ್ತಿ ಚೈವ ವದಸ್ವ ಮೇ । 
ತವ ಪ್ರಸಾದಾದಿಚ್ಛಾಮಿ ಪ್ರವೇಷ್ಟುಂ ದುರ್ಭಿದಾಂ ಚಮೂಮ್‌॥ ೪೪ ॥ 


ಬ್ರಾಹ್ಮಣರೇ, ನನಗೆ ಮಂಗಳವನ್ನು ಧ್ಯಾನ ಮಾಡಿ. ಶುಭವಾಗಲಿ ಎಂದು ಹೇಳಿ. 
ನಿಮ್ಮ ಅನುಗ್ರಹದಿಂದ ದುರ್ಭೇದ್ಯವಾದ ಈ ಸೈನ್ಯವನ್ನು ನಾನು ಪ್ರವೇಶಿಸಲು 
ಬಯಸುತ್ತೇನೆ. 


ಭವಾನ್‌ ಪಿತೃಸಮೋ ಮಹ್ಯಂ ಧರ್ಮರಾಜಸಮೋತಪಿ ಚ । 
ಧೌಮ್ಯಕೃಷ್ಣಸಮಶ್ಪೈವ ಸತ್ಯಮೇತದ್‌ ಬ್ರವೀಮಿ ತೇ I ೪೫ ॥ 


ನೀವು ನನಗೆ ನನ್ನ ತಂದೆಗೆ ಸಮಾನರಾದವರು ಮತ್ತು ಧರ್ಮರಾಜನಿಗೆ 


ಸಮರಾದವರು. ಧೌಮ್ಯರಿಗೂ ಮತ್ತು ಕೃಷ್ಣರಿಗೂ ಸಮರಾದವರು. ಈ ಮಾತನ್ನು 
ನಿಮಗೆ ಸತ್ಯವಾಗಿ ಹೇಳುತ್ತಿದ್ದೇನೆ. 


ಅಶ್ವತ್ಥಾಮಾ ಯಥಾ ತಾತ ರಕ್ಷಣೇಯಸ್ತವಾಂನಘ ।ಟ 


ತಥಾಹಮಪಿ ತೇ ರಕ್ಷ್ಯಃ ಸದೈವ ದ್ವಿಜಸತ್ತಮ || ೪೬ I 


ಜಯದ್ರಥವಧಪರ್ವ -171- 


ಎಲೈ ತಂದೆಯೇ, ಅನಘರೇ, ಅಶತ್ಮಾಮರು ಹೇಗೆ ನಿಮ್ಮಿಂದ 
ರಕ್ಷಿಸಲ್ಪಡಬೇಕಾದವರೋ ಎಲೈ ದ್ವಿಜಶ್ರೇಷ್ಠರೇ, ಹಾಗೆಯೇ ನಾನೂ ಸಹ ನಿಮ್ಮಿಂದ 
ರಕ್ಷಿಸಲಡಬೇಕಾದವನು. 
ಭವತ್ಸಸಾದಾದಿಚ್ಛೇಯಂ ಸಿಂಧುರಾಜಾನಮಾಹವೇ । 
ನಿಹಂತುಂ ದ್ವಿಪದಾಂ ಶ್ರೇಷ್ಠ ಪ್ರತಿಜ್ಞಾಂ ರಕ್ಷ ಮೇ ಪ್ರಭೋ ॥೪೭ ॥ 
ನಿಮ್ಮ ಅನುಗ್ರಹದಿಂದ ನಾನು ಸೈಂಧವನನ್ನು ಯುದ್ಧದಲ್ಲಿಕೊಲ್ಲಲು ಬಯಸುತ್ತೇನೆ. 
ಎಲ್ಫೆ ನರಶ್ರೇಷ್ಠರೇ, ಪ್ರಭುಗಳೇ, ನನ್ನ ಪ್ರತಿಜ್ಞೆಯನ್ನು ರಕ್ಷಿಸಿ. 
ಸಂಜಯಃ 
ಏವಮುಕ್ತಸ್ತದಾ55 ಚಾರ್ಯಃ ಪ್ರತ್ಯುವಾಚಾರ್ಜುನಂ ಸ್ಥಯನ್‌ । 
ಮಾಮಜಿತ್ವಾ ನ ಬೀಭತ್ತೋ ಶಕ್ಯಂ ಪ್ರಾಪುಂ ಜಯದ್ರಥಮ್‌ ॥ ೪೮ ॥ 
ಸಂಜಯ- ಹೀಗೆ ಹೇಳಲ್ಪಟ್ಟ ದ್ರೋಣಾಚಾರ್ಯರು ಅರ್ಜುನನನ್ನು ಕುರಿತು 
ನಗುತ್ತಾ- ಎಲೈ ಬೀಭತ್ತುವೇ, ನನ್ನನ್ನು ಗೆಲ್ಲದೆ ನೀನು ಜಯದ್ರಥನನ್ನು ಸಮೀಪಿಸಲು 
ಸಾಧ್ಯವಿಲ್ಲಎಂದು ಹೇಳಿದರು. 
ಸಂಜಯಃ 
ಏತಾವದುಕ್ವ್ವಾ ತಂ ದ್ರೋಣಃ ಶರವ್ರಾತೈರವಾಕಿರತ್‌ । 
ಸರಥಾಶ್ಚಧ್ಹಜಂ ಬಾಣೈಃ ಪ್ರಹಸನ್‌ ಸಹಸಾರಥಿಮ್‌ 1೪೯ ॥ 


ಸಂಜಯ- ಈ ಮಾತನ್ನು ಹೇಳಿ ದ್ರೋಣರು ನಗುತ್ತಾ ರಥಾಶ್ವ-ಧ್ವಜಗಳಿಂದಲೂ 
ಸಾರಥಿಯಿಂದಲೂ ಸಹಿತನಾದ ಅರ್ಜುನನ ಮೇಲೆ ಬಾಣಗಳ ಸಮೂಹವನ್ನು 
ಸುರಿಸಿದರು. 


ತತೋತರ್ಜುನಃ ಶರವ್ರಾತಾನ್‌ ದ್ರೋಣಸ್ಯಾವಾರ್ಯ ಸಾಯಕೈಃ | 
ದ್ರೋಣಮಭ್ಯರ್ದಯದ್‌ ಬಾಣೈರ್ಫೋರರೂಪೈರ್ಮಹತ್ತರೈೆಃ ॥ ೫೦ ॥ 


ಆಗ ಅರ್ಜುನನು ತನ್ನ ಬಾಣಗಳಿಂದ ದ್ರೋಣರ ಬಾಣಸಮೂಹಗಳನ್ನುನಿವಾರಿಸಿ 
ಘೋರರೂಪವಾದ ದೊಡ್ಡಬಾಣಗಳಿಂದ ದ್ರೋಣರನ್ನು ಅರ್ದಿಸಿದನು. 


-172- ಮಹಾಭಾರತ ದ್ರೋಣಪರ್ವ 


ವಿವ್ಯಾಧ ಚ ರಣೇ ದ್ರೋಣಮನುಮಾನ್ಯ ವಿಶಾಂಪತೇ 1 
ಕ್ಷತ್ರಧರ್ಮಂ ಸಮಾಸ್ಥಾಯ ನವಭಿಃ ಸಾಯಕೈಃ: ಪುನಃ 11 ೫೧॥ 


ಎಲೈ ರಾಜನೇ, ರಣರಂಗದಲ್ಲಿ ದ್ರೋಣರಿಗೆ ಗೌರವವನ್ನು ಕೊಟ್ಟು ಕೃತ್ರಿಯ 


ಧರ್ಮವನ್ನು ಆಶ್ರಯಿಸಿದವನಾಗಿ, ಪುನಃ ಅವರ ಮೇಲೆ ಒಂಬತ್ತು ಬಾಣಗಳನ್ನು 
ಪ್ರಯೋಗಿಸಿದನು. 


ತಸ್ಯೇಷೂನಿಷುಭಿಶ್ಶಿತ್ತ್ವಾ ದ್ರೋಣೋ ವಿವ್ಯಾಧ ತಾವುಭೌ 1 
ವಿಷಾಗಿಜಲನಪ್ರಖ್ಯೈರಿಷುಭಿ: ಕೃಷ್ಣಪಾಂಡವೌ । 
ಇಯೇಷ ಪಾಂಡವಸ್ತಸ್ಯ ಛೇತ್ತುಂ ಬಾಣೈಃ ಶರಾಸನಮ್‌ wu ೫೨ ॥ 


ದ್ರೋಣರು ಅರ್ಜುನನ ಬಾಣಗಳನ್ನು ತಮ್ಮ ಬಾಣಗಳಿಂದ ಕತ್ತರಿಸಿ, 
ಕೃಷ್ಣಾರ್ಜುನರಿಬ್ಬರನ್ನೂ ವಿಷಾಗ್ನಿ-ಜ್ಹಾಲೆಗಳಿಗೆ ಸಮವಾದ ಬಾಣಗಳಿಂದ 
ಅರ್ದಿಸಿದರು. ಪಾಂಡವನಾದ ಅರ್ಜುನನು ಅವರ ಧನುಸ್ಸನ್ನುತನ್ನ ಬಾಣಗಳಿಂದ 
ಕತ್ತರಿಸಲು ಇಚ್ಛಿಸಿದನು. 

ತಸ್ಯ ಚಿಂತಯತಸ್ತ್ವೇವ ಫಲ್ಗುನಸ್ಯ ಮಹಾತ್ಮನಃ 

ದ್ರೋಣಃ ಶರೈರಸಂಭ್ರಾಂತೋ ಜ್ಯಾಂ ಚಿಚ್ಛೇದಾಶು ವೀರ್ಯವಾನ್‌ ॥ 

ಮಹಾತ್ಮನಾದ ಅರ್ಜುನನು ಹಾಗೆ ಯೋಚಿಸುತ್ತಿರುವಾಗಲೇ 


ಪರಾಕ್ರಮಶಾಲಿಗಳಾದ ದ್ರೋಣರು ಯಾವ ಗಾಬರಿಯೂ ಇಲ್ಲದೆ ತಮ್ಮ ಬಾಣಗಳಿಂದ 
ಅರ್ಜುನನ ಧನುಸ್ಸಿನ ಹೆದೆಯನ್ನು ಶೀಘ್ರವಾಗಿ ಕತ್ತರಿಸಿದರು. 


ವಿವ್ಯಾಧ ಚ ಹಯಾನಸ್ಯ ಧ್ವಜಂ ಸಾರಥಿಮೇವ ಚ ॥ 
ಅರ್ಜುನಂ ಚ ಶರೈರ್ದ್ರೋಣಃ ಸ್ಥಯಮಾನೋತಭ್ಯವಾಕಿರತ್‌ ॥ ೫೪ ॥ 


ದ್ರೋಣರು ನಗುತ್ತಲೇ ಅವನ ಅಶ್ರಗಳನ್ನು, ಧ್ವಜವನ್ನು, ಸಾರಥಿಯನ್ನುಮತ್ತು 
ಅವನನ್ನುತಮ್ಮ ಬಾಣಗಳಿಂದ ಹಿಂಸೆಗೊಳಿಸಿದರು. 


ಏತಸ್ಮಿನ್ನಂತರೇ ಪಾರ್ಥಃ ಸಜ್ಯಂ ಕೃತ್ವಾ ಮಹದ್ದ್ಮನು: I 
ವಿಶೇಷಯಿಷ್ಯನ್ನಾಚಾರ್ಯಂ ಸರ್ವಾಸ್ತವದುಷಾಂ ವರಮ್‌ ॥ ೫೫ ॥ 


ಜಯದ್ರಥವಧಪರ್ವ -173- 
ಗೃಹೀತ್ವಾ ಷಟ್ಕತಾನ್‌ ಬಾಣಾನ್‌ ಮುಮೋಚೈಕಮಿವ ದ್ರುತಮ್‌ ॥೫೬॥ 


ಈ ಮಧ್ಯದಲ್ಲಿಯೇ ಅರ್ಜುನನು ತನ್ನದೊಡ್ಡ ಧನುಸಿಗೆ ಪುನಃ ಹೆದೆಯೇರಿಸಿ, 
ಸರ್ವಾಸ್ವವೇತ್ತರಲ್ಲಿ ಶ್ರೇಷ್ಠರಾದ ತನ್ನ ಗುರುಗಳನ್ನೂ ಮೀರಿಸುವವನಾಗಿ ಆರುನೂರು 
ಬಾಣಗಳನ್ನುತೆಗೆದುಕೊಂಡು ಒಂದೇ ಬಾಣದಂತೆ ಶೀಘ್ರವಾಗಿ ಅದನ್ನು ದ್ರೋಣರ 
ಮೇಲೆ ಪ್ರಯೋಗಿಸಿದನು (ಗಾಂಡೀವ ಧನುಸ್ಲಿನ ಹೆದೆಯನ್ನು ಕತ್ತರಿಸಿದರೆ ಅದು 
ಪುನಃ ತಾನೇ ಬೆಳೆಯುತ್ತದೆ. ಮತ್ತೊಮ್ಮೆ ಕಟ್ಟುವುದಷ್ಟೇ ಕೆಲಸ - ವಾದಿರಾಜರು). 


ಪುನಃ ಸಪ್ತಶತಾನನ್ಯಾನ್‌ ಸಹಸ್ರಂ ಚಾನಿವರ್ತಿನಾಮ್‌ । 
ಚಿಕ್ಷೇಪಾಯುತಶಶ್ಚಾನ್ಯಾನ್‌ ತೇ5 ಫನ್‌ ದ್ರೋಣಸ್ಯ ತಾಂ ಚಮೂಮ್‌ ॥ 


ಪುನಃ ಹಿಂದಿರುಗದಿರುವ ಏಳು ನೂರು ಬಾಣಗಳನ್ನು, ಅನಂತರ ಸಹಸ್ರ 
ಬಾಣಗಳನ್ನು ಅನಂತರ ಬೇರೆ ಹತ್ತು ಸಹಸ್ರ ಬಾಣಗಳನ್ನು ಪ್ರಯೋಗಿಸಿದನು. ಅವು 
ದ್ರೋಣರ ಸೈನ್ಯವನ್ನು ಸಂಹಾರ ಮಾಡಿದವು. 


ತೈಃ ಸಮ್ಯಗಸೈರ್ಬಲಿನಾ ಕೃತಿನಾ ಚಿತ್ರಯೋಧಿನಾ । 
ಮನುಷ್ಯವಾಜಿಮಾತಂಗಾ ವಿದ್ಯಾ ಪೇತುರ್ಗತಾಸವಃ nu ೫೮ ॥ 


ಬಲಿಷ್ಠನೂ, ಪಳಗಿದ ಹಸ್ತವುಳ್ಳವನೂ, ವಿಚಿತ್ರವಾಗಿ ಯುದ್ಧವನ್ನು ಮಾಡುವವನೂ 
ಆದ ಅವನಿಂದ ಚೆನ್ನಾಗಿ ಪ್ರಯೋಗಿಸಲ್ಪಟ್ಟ ಬಾಣಗಳಿಂದ ಮನುಷ್ಯ- ಗಜ- ಅಶ್ವಗಳು 
ಹೊಡೆಯಲ್ಪಟ್ಟುಪ ಪ್ರಾಣಗಳನ್ನು ಕಳೆದುಕೊಂಡು ಬಿದ್ದವು. 

ವಿಸೂತಾಶ್ವಧ್ವಜಾಃ ಪೇತುಃ ಸಂಛಿನ್ನಾಯುಧಜೀವಿತಾಃ | 

ರಥಿನೋ ರಥಮುಖ್ಯೇಭ್ಯಃ ಸಹಸಾ ಬಾಣಪೀಡಿತಾಃ I ೫೯ ॥ 

ಸೂತ-ಅಶ್ವಗಳು-ಧ್ವಜಗಳನ್ನು ಕಳೆದುಕೊಂಡು ತಮ್ಮ ಆಯುಧಗಳು ಮತ್ತು 
ಜೀವಿತವು ಕತ್ತರಿಸಲ್ಪಟ್ಟು, ಅರ್ಜುನನ ಬಾಣಪೀಡಿತರಾದ ರಥಶ್ರೇಷ್ಠರು ತಮ್ಮ 
ಶ್ರೇಷ್ಠವಾದ ರಥಗಳಿಂದ ತಕ್ಷಣದಲ್ಲಿಯೇ ಬಿದ್ದರು. 

ಚೂರ್ಣಿತಾಃ ಕಿಪದಗಾಂಗಾ ಮಜ್ರಾನಿಲಹುತಾಶನ್ನೆ: | 

ಎರ್‌ ಧು 


ತುಲ್ಕರೂಪಾ ದ್ವಿಪಾಃ ಪೇತುರ್ಗಿರ್ಯಗ್ರಾಂಬುದವರ್ಷೃಣಃ 1 ೬೦ ॥ 


-174- ಮಹಾಭಾರತ ದ್ರೋಣಪರ್ವ 


ವಜ್ರಾಯುಧ, ವಾಯು ಮತ್ತು ಅಗ್ಗಿಗಳಿಗೆ ಸದೃಶವಾದ ಬಾಣಗಳಿಂದ 
ಚೂರ್ಣಿತವಾದ, ಪರ್ವತ ಮತ್ತು ಮೋಡದ ಕಾಂತಿಯುಳ್ಳ ಗಜಗಳು ರಕ್ತವನ್ನು 
ಸುರಿಸುವ ಅವಯವವುಳ್ಳವುಗಳಾಗಿ ಕತ್ತರಿಸಲ್ಪಟ್ಟು ಬಿದ್ದವು. 


ಪೇತುರಶ್ವಪಹಸ್ರಾಣಿ ಪ್ರಹತಾನ್ಯರ್ಜುನೇಷುಭಿಃ | 
ಹಂಸಾ ಹಿಮವತಃ ಪೃಷ್ಠೇ ವಾರಿವಿಪ್ರಹತಾ ಇವ W ೬೧॥ 


ಅರ್ಜುನನ ಬಾಣಗಳಿಂದ ಚೆನ್ನಾಗಿ ಹೊಡೆಯಲ್ಪಟ್ಟ ಸಹಸ್ರಾರು ಅಶಗಳು 
ಹಿಮಾಲಯದ ತಪ್ಪಲಿನಲ್ಲಿ ನೀರಿನ ಹೊಡೆತಕ್ಕೆ ಸಿಕ್ಕಿದ ಹಂಸಗಳಂತೆ ಬಿದ್ದವು. 


ರಥಾಶ್ಚದ್ಧಿಪಪತ್ಕೌ ಸಲಿಲೌಘಾ ಇವಾದ್ದುತಾಃ । 
ಯುಗಾಂತಾದಿತ್ಯರಶ್ನಾ ಭ್ಛಃ ಪಾಂಡವಾಸಶರೆರ್ಹತಾಃ 11 ೬೨ ॥ 
ಅಶೆ ಈ. 


ಜನಪ್ರವಾಹದಂತೆ ಅದ್ಭುತವಾಗಿದ್ದ ರಥ-ಅಶ್ವ-ಗಜ ಮತ್ತು ಪದಾತಿಗಳ 
ಸಮೂಹಗಳು ಯುಗಾಂತಕಾಲದ ಸೂರ್ಯನ ರಶ್ಮಿಯನ್ನು ಹೋಲುವ 
ಪಾಂಡವಾಸ್ಟಗಳಿಂದ ಮತ್ತು ಬಾಣಗಳಿಂದ ಹೊಡೆಯಲ್ಲಟ್ಟು ಮರಣವನ್ನು 
ಹೊಂದಿದವು. 
ತತ್‌ ಪಾಂಡವಾದಿತ್ಯಶರಾಂಶುಜಾಲಂ 
ಕುರುಪ್ರವೀರಾನ್‌ ಯುಧಿ ನಿಷ್ಠಪಂತಮ್‌ । 
ಸ ದ್ರೋಣಮೇಘಃ ಶರವರ್ಷವೇಗೈ: 
ಪ್ರಾಚ್ಚಾದಯನ್ಮೇಘ ಇವಾರ್ಕರಶ್ಲೀನ್‌ mw ೬೩ |! 
ಪಾಂಡವನೆಂಬ ಆದಿತ್ಯನ, ಬಾಣಗಳೆಂಬ ಕಿರಣಗಳ ಸಮೂಹವು ರಣರಂಗದಲ್ಲಿ 
ಕುರುಪ್ರವೀರರನ್ನುಸುಡುತ್ತಿದ್ದಿತು. ಅದನ್ನು ದ್ರೋಣರೆಂಬ ಮೇಘವು, ತನ್ನ ಬಾಣಗಳ 
ಮಳೆಗಳ ವೇಗದಿಂದ ಮೋಡವು ಸೂರ್ಯಕಿರಣಗಳನ್ನು ಮುಚ್ಚಿದಂತೆ ಮುಚ್ಚಿಹಾಕಿತು. 
ಅಥಾತ್ಯರ್ಥಂ ವಿಸೃಷ್ಟೇನ ದಿಷತಾಮಸುಭೋಜಿನಾ ಟ 
ಆಜಫ್ಲೇ ವಕ್ಷಸಿ ದ್ರೋಣೋ ನಾರಾಚೇನ ಧನಂಜಯಮ್‌ 8 ೬೪! 


ಜಯದ್ರಥವಧಪರ್ವ -175- 


ನಂತರ ಬಹಳ ತೀಕ್ಷ್ಣವಾಗಿ ಪ್ರಯೋಗಿಸಿದ ಶತ್ರುಗಳ ಪ್ರಾಣವನ್ನು ಭುಂಜಿಸುವ 
ಒಂದು ನಾರಾಚದಿಂದ ದ್ರೋಣರು ಅರ್ಜುನನಿಗೆ ಅವನ ವಕ್ಚಸ್‌ಸ್ಥಲದಲ್ಲಿಗಾಢವಾಗಿ 
ಹೊಡೆದರು. 


ಸ ವಿಷ್ಣಲಿತಸರ್ವಾಂಗಃ ಕ್ಷಿತಿಕಂಪೇ ಯಥಾ5 ಚಲ; | 
ಧೈರ್ಯಮಾಸ್ಟಾಯ ಬೀಭತ್ತುರ್ದೋಣಂ ವಿವ್ಯಾಧ ಪತ್ರಿಭಿಃ ॥ ೬೫ ॥ 


ಭೂಕಂಪವಾದಾಗ ಪರ್ವತವು ನಡುಗುವಂತೆ ಅರ್ಜುನನ ಎಲ್ಲ ಅಂಗಗಳು 
ವಿಹಲಿತವಾದರೂ ಅವನು ಧೈರ್ಯವನ್ನು ಆಶ್ರಯಿಸಿ ದ್ರೋಣರ ಜೊತೆಯಲ್ಲಿಪತ್ರ 
ಸಹಿತವಾದ ಬಾಣಗಳಿಂದ ಯುದ್ಧವನ್ನುಮಾಡಿದನು. 


ದ್ರೋಣಸ್ತು ಪಂಚಭಿರ್ಬಾಣೈರ್ವಾಸುದೇವಮತಾಡಯತ್‌ ।ಟ 

ಅರ್ಜುನಂ ಚ ತ್ರಿಸಪ್ತತ್ಯಾ ಧ್ವಜಂ ಚಾಸ್ಯ ತ್ರಿಭಿಃ ಶರೈಃ W ೬೬ ॥ 

ದ್ರೋಣರಾದರೂ ಐದು ಬಾಣಗಳಿಂದ ಕೃಷ್ಣನನ್ನು ಹೊಡೆದರು. ಎಪ್ಪಶ್ನೂರು 
ಬಾಣಗಳಿಂದ ಅರ್ಜುನನನ್ನೂ, ಮೂರು ಬಾಣಗಳಿಂದ ಅವನ ಧ್ವಜವನ್ನೂ 
ಹೊಡೆದರು. 


ವಿಶೇಷಯಿಷ್ಯನ್‌ ಶಿಷ್ಯಂ ಚ ದ್ರೋಣೋ ರಾಜನ್‌ ಪರಾಕ್ರಮೀ | 

ಅದೃಶ್ಯಮರ್ಜುನಂ ಚಕ್ರೇ ನಿಮೇಷಾಚ್ಛರವೃಷ್ಟಿಭಿ: Wt ॥ 

ಎಲ್ಫೆ ರಾಜನೇ, ಪರಾಕ್ರಮಶಾಲಿಗಳಾದ ದ್ರೋಣರು ಶಿಷ್ಯನಿಗಿಂತಲೂ 
ಅತಿಶಯವನ್ನುತೋರಿಸುವವರಾಗಿ ಒಂದು ನಿಮಿಷದಲ್ಲಿತಮ್ಮ ಬಾಣಗಳ ಮಳೆಯಿಂದ 
ಅರ್ಜುನನನ್ನು ಅದೃಶ್ಯನನ್ನಾಗಿ ಮಾಡಿದರು. 

ಪ್ರಸಕ್ತಾನ್‌ ಗಚ್ಛತೋ5ಪಶ್ಯನ್‌ ಭಾರದ್ದಾಜಸ್ಯ ಸಾಯಕಾನ್‌ ! 

ಮಂಡಲೀಕೃತಮೇವಾಸ್ಯ ಧನುಶ್ಚಾದೃಶ್ಯತಾದ್ಧುತಮ್‌ 

ಯೋಧರು ದ್ರೋಣರ ಬಾಣಗಳು ಒಂದಕ್ಕೊಂದು ಸೇರಿಕೊಂಡು ಹೋಗುವುದನ್ನು 
ನೋಡುತ್ತಿದ್ದರು. ಅವರ ಧನುಸ್ಸು ಯಾವಾಗಲೂ ಅದ್ಭುತವಾಗಿ 
ಮಂಡಲಾಕಾರವಾಗಿಯೇ ಕಾಣುತ್ತಿದ್ದಿತು. 


11 ೬೮ ॥ 


-176- ಮಹಾಭಾರತ ದ್ರೋಣಪರ್ವ 


ತೇತಭ್ಯಯುಃ ಸಮರೇ ರಾಜನ್‌ ವಾಸುದೇವಧನಂಜಯೌ । 
ದ್ರೋಣಸೃಷ್ಟಾಃ ಸುಬಹವಃ ಕಂಕಪತ್ರಪರಿಚ್ಛದಾಃ | ೬೯॥ 


ಎಲೈ ರಾಜನೇ, ದ್ರೋಣರು ಪ್ರಯೋಗಿಸಿದ, ಕಂಕಪತ್ರಗಳನ್ನು ಹೊಂದಿದ ಅನೇಕ 
ಬಾಣಗಳು ಕೃಷ್ಣಾರ್ಜುನರ ಸಮೀಪಕ್ಕೆ ಬಂದವು. 


ತತ್ರಾದ್ಧುತಮಪಶ್ಯಾಮ ಶಿಲಾನಾಮಿವ ಸರ್ಪಣಮ್‌ । 
ಯದ್‌ ದ್ರೋಣಂ ತರಸಾ ಪಾರ್ಥೋ ವೃದ್ಧಂ ಬಾಲೋಅಪಿ ನಾತರತ್‌॥ 


ಅಲ್ಲಿ ಬಂಡೆಗಳು ಚಲಿಸಿದಂತೆ ಅದ್ಭುತವನ್ನು ನಾವು ನೋಡಿದೆವು. ಏಕೆಂದರೆ 
ಬಾಲಕನಾದ ಅರ್ಜುನನು ತನ್ನ ವೇಗದಿಂದಲೂ ವೃದ್ಧರಾದ ದ್ರೋಣರನ್ನು ದಾಟಲು 
ಸಾಧ್ಯವಾಗಲಿಲ್ಲ. 


ತಂ ದೃಷ್ಟ್ವಾ ತಾದೃಶಂ ಯುದ್ಧಂ ದ್ರೋಣಪಾಂಡವಯೋಸ್ತದಾ । 
ವಾಸುದೇವೋ ಮಹಾಬುದ್ಧಿ ಕಾರ್ಯಚಿಂತಾಮಚಿಂತಯತ್‌ ॥ 


ಚಿಂತಯಾಮಾಸ ವಾರ್ಷೇಯೋ ದೃಷ್ಟ್ವಾ ದ್ರೋಣಸ್ಯ ವಿಕ್ರಮಮ್‌ | 
ನಾತಿವರ್ತಿಷ್ಯತೇ ಹ್ಯೇನಂ ವೇಲಾಮಿವ ಮಹಾರ್ಣವಃ | ೭೧ 


ದ್ರೋಣಾರ್ಜುನರ ಅಂತಹ ಯುದ್ಧವನ್ನುನೋಡಿ ಆಗ ಮಹಾಮೇಧಾವಿಯಾದ 
ವಾಸುದೇವನು ಮಾಡಬೇಕಾದ ಕಾರ್ಯವನ್ನು ಚಿಂತಿಸಿದನು. ದ್ರೋಣರ 


ಪರಾಕ್ರಮವನ್ನುನೋಡಿ ಕೃಷ್ಣನು ಸಮುದ್ರವು ದಡವನ್ನುಮೀರದಂತೆ ಅರ್ಜುನನು 
ದ್ರೋಣರನ್ನುದಾಟಿ ಹೋಗಲಾರನೆಂದು ಚಿಂತಿಸಿದನು. 


ತತಃ ಪಾರ್ಥಂ ಸಮುದ್ದಿಗ್ಗಂ ಲಕ್ಷ ಚಿಂತಯತೇಇಚ್ಯುತಃ 1 
ದ್ರೋಣಸ್ಯ ಚಾಪಿ ವಿಕ್ರಾಂತಂ ದೃಷ್ಟ್ವಾ ಮಧುನಿಷೂದನ:ಃ । 
ಇತ್ಯಬ್ರವೀದ್‌ ವಾಸುದೇವೋ ಧನಂಜಯಮುದಾರಧೀಃ 1೭೨ 
ಅನಂತರ ಅರ್ಜುನನು ಉದ್ವೇಗಗೊಂಡಿರುವುದನ್ನು ಗಮನಿಸಿ, ದ್ರೋಣರ 


ಪರಾಕ್ರಮವನ್ನೂ ನೋಡಿ ಮಧುಸೂದನನಾದ ಅಚ್ಯುತನು ಚಿಂತಿಸಿ, ಉದಾರ 
ಬುದ್ಧಿಯುಳ್ಳಅವನು ಧನಂಜಯನನ್ನು ಕುರಿತು ಹೀಗೆ ಮಾತನಾಡಿದನು. 


ಜಯದ್ರಥವಧಪರ್ವ -177- 


ಪಾರ್ಥ ಪಾರ್ಥ ಮಹಾಬಾಹೋ ನ ನಃ ಕಾಲಾತ್ಯಯೋ ಭವೇತ್‌ । 
ದ್ರೋಣಮುತ್ಸೃಜ್ಯ ಗಚ್ಛಾಮೋ ಕೃತ್ಯಮೇತನ್ನಹತ್ತರಮ್‌ I ೭೩ 1 


ಪಾರ್ಥನೇ, ಪಾರ್ಥನೇ, ಮಹಾಬಾಹುವೇ, ನಮಗೆ ಕಾಲವ್ಯಯವಾಗುವುದು 
ಬೇಡ. ಮಾಡಬೇಕಾದ ದೊಡ್ಡ ಕಾರ್ಯವಿದೆ. ದ್ರೋಣರನ್ನು ಬಿಟ್ಟು ಮುಂದೆ 
ಹೋಗೋಣ. 
ಸಂಜಯಃ 
ತಂ ಪಾರ್ಥಶ್ಚಾಬ್ರವೀತ್‌ ಕೃಷ್ಣಂ ಯಥೇಷ್ಟಮಿತಿ ಕೇಶವಮ್‌ ॥ ೭೪ ॥ 


ಸಂಜಯ- ಆಗ ಅರ್ಜುನನು ಕೇಶವನನ್ನು ಕುರಿತು, ನಿನ್ನಿಷ್ಟ ಷ್ಟದಂತೆಯೇ 
ಮಾಡೋಣ ಎಂದು ಹೇಳಿದನು. 


ತತಃ ಪ್ರದಕ್ಷಿಣಂ ಕೃತ್ವಾ ದ್ರೋಣಂ ಪ್ರಾಯಾನ್ನಹಾಭುಜ: । 
ಪರಿವೃತ್ತಶ್ಚ ಬೀಭತ್ತುರ್ಗಚ್ಛನ್ನಸ್ಕನ್‌ ಶಿತಾನ್‌ ಶರಾನ್‌ I ೭೫ ॥ 


ಲ 

ಆಗ ಮಹಾಭುಜನಾದ ಅರ್ಜುನನು ದ್ರೋಣರಿಗೆ ಪ್ರದಕ್ಷಿಣೆಯನ್ನು ಮಾಡಿ ತಿರುಗಿ 
ಹರಿತವಾದ ಬಾಣಗಳನ್ನು ಪ್ರಯೋಗಿಸುತ್ತಾ ಹೊರಟನು. 

ತತೋತಬ್ರವೀತ್‌ ಸ್ಮಯನ್‌ ದ್ರೋಣಃ ಕ್ಷೇದಂ ಪಾಂಡವ ಗಮ್ಯತೇ । 

ನನು ನಾಮ ರಣೇ ಶತ್ರೂನಜಿತ್ವಾ ನ ನಿವರ್ತಸೇ | ೭೬ ॥ 

ಆಗ ದ್ರೋಣರು ನಗುತ್ತಾ ಅವನನ್ನು ಕುರಿತು ಅರ್ಜುನನೇ ಎಲ್ಲಿಹೋಗುವಿ? 
ಯುದ್ಧದಲ್ಲಿ ಶತ್ರುವನ್ನು ಗೆಲ್ಲದೆ ನೀನು ಹಿಂದಿರುಗುವುದಿಲ್ಲವಪ್ಪೆ? ಎಂದು ಕೇಳಿದರು. 

ಅರ್ಜುನಃ 

ಗುರುರ್ಭವಾನ್ನ ಮೇ ಶತ್ರು: ಶಿಷ್ಯಃ ಪುತ್ರಸಮೋಶಸ್ಥಿ ತೇ । 

ನ ಚಾಸ್ತಿ ಸ ಪುಮಾಲೋಕೇ ಯಸ್ತಾ ಂ ಕ್ರುದ್ದಮಭಿದ್ರವೇತ್‌ 1೭೭ ॥ 

ಅರ್ಜುನ- ನೀವು ನನ್ನ ಗುರುಗಳು, ಶತ್ರುವಲ್ಲ. ನಾನು ನಿಮ್ಮ ಶಿಷ್ಯ , ಪುತ್ರನಿಗೆ 
ಸಮಾನನಾದವನು. ಕ್ರು ದ್ವರಾದ ನಿಮ್ಮಎದುರಿಗೆ ಯುದ್ಧ ಮಾಡುವ ವ್ಯಕ್ತಿಯು ಮೂರು 
ಲೋಕಗಳಲ್ಲಿಯೂ ಇಲ್ಲ. 


-178- 


ಮಹಾಭಾರತ ದ್ರೋಣಪರ್ವ 
ಸಂಜಯಃ 
ಏವಂ ಬ್ರುವಾಣೋ ಬೀಭತ್ತುರ್ಜಯದ್ರಥವಧೋತ್ಸುಕಃ | 
ಅಭ್ಯದ್ರವತ ಸಂಕ್ರುದ್ಧಃ ತವ ಪುತ್ರಸ್ಯ ವಾಹಿನೀಮ್‌ 11 ೭೮ ॥ 


ಸಂಜಯ- ಅರ್ಜುನನು ಹೀಗೆ ಮಾತನಾಡುತ್ತಾ, ಜಯದ್ರಥನ ವಧೆಯನ್ನು 
ಮಾಡಲು ಉತ್ಸುಕನಾಗಿ ಕೋಪದಿಂದ ನಿನ್ನ ಪುತ್ರನ ಸೈನ್ಯವನ್ನು ಕುರಿತು ಓಡಿದನು. 


ತಂ ಚಕ್ರರಕ್ಷೆ ಪಾಂಚಾಲ್ಯೌ ಯುಧಾಮನ್ಯೂತ್ತಮೌಜಸೌ । 
ಅನ್ವಯಾತಾಂ ಮಹಾತ್ಮಾನೌ ವಿಶಂತಂ ತಾವಕೀಂ ಚಮೂಮ್‌ ॥ ೭೯ ॥ 


ನಿನ್ನಸೈನ್ಯವನ್ನು ಪ್ರವೇಶಿಸುವ ಅರ್ಜುನನನ್ನು ಅವನ ಚಕ್ರರಕ್ಷಕರಾದ ಪಾಂಚಾಲ 
ದೇಶದ ಮಹಾತ್ಮರಾದ ಯುಧಾಮನ್ಯು ಮತ್ತು ಉತ್ತಮೌಜರು ಹಿಂಬಾಲಿಸಿದರು. 


ತತೋ ಜಯೋ ಮಹಾರಾಜ ಕೃತವರ್ಮಾ ಚ ಸಾತ್ತ ತಃ । 
ಕಾಂಬೋಜಶ್ಚ ಶ್ರುತಾಯುಶ್ಚ ಧನಂಜಯಮವಾರಯನ್‌ w ೮೦॥ 


ಎಲೈ ಮಹಾರಾಜನೇ, ಆಗ ಜಯನೂ, ಸಾತ್ತತನಾದ ಕೃತವರ್ಮನೂ, 
ಕಾಂಬೋಜ ರಾಜನೂ ಮತ್ತು ಶ್ರುತಾಯುವೂ ಧನಂಜಯನನ್ನುತಡೆದರು. 

ತೇಷಾಂ ದಶಸಹಸ್ರಾಣಿ ರಥಾನಾಮನುಯಾಯಿನಾಮ್‌ । 

ಅಭೀಷಾಹಾಃ ಶೂರಸೇನಾ: ಶಿಬಯೋತಥ ವಸಾತಯಃ w ೮೧ ॥ 

ಮಚ್ಚಿಲ್ಲಿಕಾ ಲಿಲಿಂಧ್ರಾಶ್ಚ ಕೇಕಯಾ ಮದ್ರಕಾಸ್ತಥಾ । 

ನಾರಾಯಣಾಶ್ಚ ಗೋಪಾಲಾ: ಕಾಂಬೋಜಾನಾಂ ಚ ಯೇ ಗಣಾಃ | 

ಪರೈರ್ನಚ ಜಿತಾ ರಾಜನ್‌ ಪುರಾ ತೇ ವೀರಸತ್ತಮಾ: u ೮೨॥ 

ಕರ್ಣೇನ ವಿಜಿತಾಃ ಪೂರ್ವಂ ಸಂಗ್ರಾಮೇ ಶೂರಸಮ್ಮತಾಃ | 

ಭಾರದ್ವಾಜಂ ಪುರಸ್ಕೃತ್ಯ ಹೃಷ್ಠಾತ್ಮಾನೋರರ್ಜುನಂ ಪ್ರತಿ u ೮೩ I 

ಪುತ್ರಶೋಕಾಭಿಸಂತಪ್ಪಂ ಕ್ರುದ್ಧಂ ಮೃತ್ಯುಮಿವಾಂತಕಮ್‌ । 

ತ್ಯಜಂತಂ ತುಮುಲೇ ಪ್ರಾಣಾನ್‌ ಸನ್ನದ್ದು ಚಿತ್ರಯೋಧಿನಮ್‌ ॥ ೮೪ ॥ 

ಗಾಹಮಾನಮನೀಕಾನಿ ಮಾತಂಗಮಿವ ಯೂಥಪಮ್‌ । 

ಮಹೇಷ್ವಾಸಂ ಪರಾಕ್ರಾಂತಂ ನರವ್ಕಾಘ್ರಮವಾರಯನ್‌ ಟ ೮೫ ॥ 


ಜಯದ್ರಥವಧಪರ್ವ -179- 


ಅವರನ್ನು ಹಿಂಬಾಲಿಸಿದ ಹತ್ತು ಸಹಸ್ತ ರಥಗಳು, ಅಭೀಷಾಹರು, ಶೂರಸೇನರು, 
ಶಿಬಿಗಳು, ವಸಾತಿಗಳು, ಮಚ್ಚಿಲ್ಲಿಕರು, ಲಿಲಿಂಧ್ರರು, ಕೇಕಯರು, ಮದ್ರಕರು, 
ಗೋಪಾಲರಾದ ನಾರಾಯಣರು, ಕಾಂಬೋಜರ ರಥಸಮೂಹಗಳು- ರಾಜನೇ, 
ಈ ವೀರಶ್ರೇಷ್ಠರು ಯುದ್ಧದಲ್ಲಿ ಯಾರಿಗೂ ಸೋಲದವರು, ಹಿಂದೆ ಕರ್ಣನಿಂದ 
ಮಾತ್ರ ಶೂರಸಮೃತರಾದ ಅವರು ಯುದ್ಧದಲ್ಲಿಪರಾಜಿತರಾಗಿದ್ದರು- ಇವರೆಲ್ಲರೂ 
ದ್ರೋಣರನ್ನು ಮುಂದೆ ಮಾಡಿಕೊಂಡು, ಸಂತೋಷದಿಂದ ಕೂಡಿದವರಾಗಿ 
ಪುತ್ರಶೋಕದಿಂದ ಕೂಡಿದ, ಕ್ರುದ್ಧನಾದ, ಸರ್ವಸಂಹಾರಕನಾದ ಮೃತ್ಯುವಿನಂತಿರುವ, 
ತೀವ್ರವಾದ ಯುದ್ಧದಲ್ಲಿ ಪ್ರಾಣವನ್ನು ತ್ಯಜಿಸಲು ಸಿದ್ಧನಾದ, ಯುದ್ಧಸನ್ನದ್ಧನಾದ, 
ವಿಚಿತ್ರವಾಗಿ ಯುದ್ಧವನ್ನು ಮಾಡುವ, ಗಜಗಳಿಗೆ ಪತಿಯಾದ ಸಲಗನಂತಿರುವ, 
ಶತ್ರುಸೈನ್ಯವನ್ನು ಪ್ರವೇಶಿಸುತ್ತಿರುವ ಪರಾಕ್ರಮಶಾಲಿಯಾದ, ಮಹಾಧನುರ್ಧಾರಿ- 
ಯಾದ, ನರವ್ಯಾಘ್ರನಾದ ಅರ್ಜುನನನ್ನುತಡೆದರು. 


ತತಃ ಪ್ರವವೃತೇ ಯುದ್ಧಂ ತುಮುಲಂ ರೋಮಹರ್ಷಣಮ್‌ । 
ಅನ್ಯೋನ್ಯಂ ವೈ ಪ್ರಾರ್ಥಯತಾಂ ಯೋಧಾನಾಂ ಜಯಗರ್ದ್ವಿನಾಮ್‌ ॥ 


ಅನಂತರ ಪರಸ್ಪರವಾಗಿ ಒಬ್ಬರನ್ನೊಬ್ಬರು ಗೆಲ್ಲಲು ಜಯಾಕಾಂಕ್ಟಿಗಳಾದ ಅವರಿಗೆ 
ತೀವ್ರವೂ ಮತ್ತು ರೋಮಾಂಚನಕಾರಿಯೂ ಆದ ಯುದ್ಧವು ನಡೆಯಿತು. 
ಜಯದ್ರಥವಧಪ್ರೇಪುಮಾಯಾಂತಂ ಪುರುಷರ್ಷಭಮ್‌ । 
ನ್ಯವಾರಯಂತ ಸಹಿತಾ: ಕ್ರಿಯಾ ವ್ಯಾಧಿಮಿವೋತ್ಠಿತಮ್‌ 1 ೮೭ ॥ 
ಜಯದ್ರಥನ ವಧೆಯನ್ನು ಮಾಡಲು ಬಯಸಿ, ಸಮೀಪಕ್ಕೆ ಬಂದ ಪುರುಷ 
ಶ್ರೇಷ್ಠನಾದ ಅರ್ಜುನನನ್ನು ಅವರೆಲ್ಲರೂ ಒಟ್ಟುಗೂಡಿ ಔಷಧಕ್ರಿಯೆಗಳು ದೇಹದಲ್ಲಿ 
ಉದ್ಭವಿಸಿದ ವ್ಯಾಧಿಯನ್ನು ತಡೆಯುವಂತೆ ಅವನನ್ನುತಡೆದರು. 
॥ ಇತಿ ಪ್ರೀಮಹಾಭಾರತೇ ಶತಸಹಸಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ದ್ರೋಣಪರ್ವಣಿ ಅಶೀತಿತಮೋ?ಧ್ಯಾಯಃ ॥ 
11 ಜಯದ್ರಥವಧಪರ್ವಣಿ ಚತುರ್ಥೋಸಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ದ್ರೋಣಪರ್ವದಲ್ಲಿ ಎಂಬತ್ತನೆಯ ಅಧ್ಯಾಯ ಮುಗಿಯಿತು. 


ರರ ರ್ಗ್ಟರ್ಸ್ಗ೯ರ೯ 


-180- ಮಹಾಭಾರತ ದ್ರೋಣಪರ್ವ 


ಎಂಬತ್ತೊಂದನೆಯ ಅಧ್ಯಾಯ 
ಅರ್ಜುನನಿಂದ ಶ್ರುತಾಯುಧ ಮತ್ತು ಸುದಕ್ಷಿಣರ ವಧೆ. 
ಸಂಜಯಃ 

ಸನ್ನಿರುದ್ದಸ್ತು ತೈಃ ಪಾರ್ಥೋ ಮಹಾಬಲಪರಾಕ್ರಮೈ: | 

ದ್ರುತಂ ಸಮನುಯಾತಶ್ಚ ದ್ರೋಣೇನ ರಥಿನಾಂ ವರಃ WOH 

ಸಂಜಯ- ಮಹಾಬಲ-ಪರಾಕ್ರಮವುಳ್ಳ ಅವರಿಂದ ಅರ್ಜುನನು 
ತಡೆಯಲ್ಪಟ್ಟನು. ರಥಿಶ್ರೇಷ್ಠನಾದ ಅವನು ದ್ರೋಣರಿಂದಲೂ ಶೀಘ್ರವಾಗಿ 
ಹಿಂಬಾಲಿಸಲ್ಪಟ್ಟನು. 

ಕಿರನ್ನಿಷುಗಣಾಂಸ್ತೀಕ್ಷಾನ್‌ ಸ್ವರಶ್ಮೀನಿವ ಭಾಸ್ಕರಃ 1 

ತಾಪಯಂಸ್ತವ ಸೈನ್ಯಾನಿ ದೇಹಾನ್‌ ವ್ಯಾಧಿಗಣೋ ಯಥಾ 12೨॥ 

ಸೂರ್ಯನು ತನ್ನಕಿರಣಗಳನ್ನು ಹರಡಿದಂತೆ ತೀಕ್ಷ್ಣವಾದ ಬಾಣಗಳನ್ನು ಎಲ್ಲ 


ಕಡೆಯಲ್ಲಿಯೂ ಪ್ರಯೋಗಿಸುತ್ತಾ ವ್ಯಾಧಿಗಳ ಸಮೂಹವು ದೇಹವನ್ನು ಪೀಡಿಸುವಂತೆ 
ನಿನ್ನಸೈನ್ಯವನ್ನುಪೀಡಿಸುತ್ತಾ ಮುಂದೆ ಸಾಗಿದನು. 
ಅಶ್ಲೋ ವಿದ್ದೋ ರಥೋ ವಿದ್ಯ ಸಾರೋಹಃ ಪಾತಿತೋ ಗಜಃ । 
ಛತ್ರಾಣಿ ಚಾಪವಿದ್ದಾನಿ ರಥಾಶ್ಯಕ್ರೈರ್ವಿನಾಕೃತಾಃ 1 ೩॥ 
ಅಶ್ವವು ಉರುಳಿತು, ರಥವು ಭಗ್ಗವಾಯಿತು, ಯೋಧರಿಂದ ಸಹಿತವಾದ ಗಜಗಳು 
ಉರುಳಿದವು, ಛತ್ರಗಳು ಮುರಿಯಲ್ಪಟ್ಟವು, ರಥಗಳು ಚಕ್ರಗಳಿಂದ ಹೀನವಾದವು. 
ವಿದ್ರುತಾನಿ ಚ ಸೈನ್ಯಾನಿ ಶರಾರ್ತಾನಿ ಸಮಂತತಃ । 
ಇತ್ಯಾಸೀತ್‌ ತುಮುಲಂ ಯುದ್ಧಂ ನ ಪ್ರಾಜ್ಞಾಯತ ಕಿಂಚನ 1೪! 


ಬಾಣಗಳಿಂದ ಪೀಡಿಸಲ್ಪಟ್ಟ ಸೈನ್ಯಗಳು ಎಲ್ಲಕಡೆಗಳಲ್ಲಿಯೂ ಓಡಿಹೋದವು. 
ಹೀಗೆ ತೀವ್ರವಾದ ಯುದ್ಧವು ಸಂಭವಿಸಿತು. ಯಾವುದೂ ತಿಳಿಯಲಿಲ್ಲ. 
ತೇಷಾಮಾಯಚ್ಛತಾಂ ಸಂಖೇ ಪರಸ್ಪರಮಜಿಹ್ಯಗೈಃ । 
ಅರ್ಜುನೋ ಧ್ವಜಿನೀಂ ರಾಜನ್ನಭೀಕ್ಷ್ಮಂ ಸಮಕಂಪಯತ್‌ 1೫! 


ಜಯದ್ರಥವಧಪರ್ವ -181- 


ಎಲೈ ರಾಜನೇ, ನೇರವಾಗಿ ಸಾಗುವ ಬಾಣಗಳಿಂದ, ಪರಸ್ಪರವಾಗಿ 
ಹೊಡೆದಾಡುವ ಆ ಯುದ್ಧದಲ್ಲಿ ಅರ್ಜುನನು ಸತತವಾಗಿ ನಿನ್ನ ಸೈನ್ಯವನ್ನು 
ಅಲುಗಾಡಿಸಿದನು. 

ಸತ್ಯಾಂ ಚಿಕೀರ್ಷಮಾಣಸ್ತು ಪ್ರತಿಜ್ಞಾಂ ಸತ್ಯಸಂಗರಃ । 

ಅಭ್ಯದ್ರವದ್‌ ರಥಶ್ರೇಷ್ಠಂ ಶೋಣಾಶ ಶ್ಲೇತವಾಹನಃ wn 

ಸತ್ಯಸಂಗರನಾದ ಶ್ಲೇತವಾಹನನು ತನ್ನ ಪ್ರತಿಜ್ಞೆಯನ್ನು ಸತ್ಯವನ್ನಾಗಿ ಮಾಡಲು 
ಬಯಸಿ, ಶೋಣಾಶರಾದ, ರಥಶ್ರೇಷ್ಠರಾದ ದ್ರೋಣರ ಕಡೆಗೆ ಸಾಗಿದನು. 


ತಂ ದ್ರೋಣಃ ಪಂಚವಿಂಶತ್ಯಾ ಮರ್ಮಜ್ಞೋ ಮರ್ಮಭೇದಿಭಿ:ಃ । 
ಅಂತೇವಾಸಿನಮಾಚಾರ್ಯ: ಪಾಂಡವಂ ಸಮಪೀಡಯತ್‌ 11 ೭ | 


ಮರ್ಮವನ್ನು ತಿಳಿದವರೂ, ಆಚಾರ್ಯರೂ ಆದ ದ್ರೋಣರು ಶಿಷ್ಯನಾದ 
ಅರ್ಜುನನನ್ನುಮರ್ಮಭೇದಕವಾದ ಇಪ್ಪತ್ತೆದು ಬಾಣಗಳಿಂದ ಚೆನ್ನಾಗಿ ಪೀಡಿಸಿದರು. 


ತಂ ತು ತೂರ್ಣತರಂ ಪಾರ್ಥೋ ದ್ರೋಣಂ ಶಸ್ಪಭೃತಾಂ ವರಮ್‌ । 

ಅಭ್ಯಧಾವದಿಷೂನಸ್ಕನ್ನಿಷುವೇಗವಿಘಾತಕಾನ್‌ || ೮ ॥ 

ಅರ್ಜುನನಾದರೋ ಶಸ್ತ್ರಧಾರಿಗಳಲ್ಲಿ ಶ್ರೇಷ್ಠರಾದ ದ್ರೋಣರ ಮೇಲೆ ಅತ್ಯಂತ 
ಶೀಘ್ರವಾಗಿ ಅವರ ಬಾಣಗಳ ವೇಗವನ್ನು ನಾಶ ಮಾಡುವ ಬಾಣಗಳನ್ನು 
ಪ್ರಯೋಗಿಸುತ್ತಾ ಅವರ ಕಡೆಗೆ ಸಾಗಿದನು. 

ತಸ್ಯಾಶು ಕ್ಷಿಪತೋ ಭಲ್ಲಾನ್‌ ಭಲ್ಲೈಃ ಸನ್ನತಪರ್ವಭಿಃ | 

ಪ್ರತ್ಯವಿದ್ದ್ಯತ್‌ ಸ್ಮಯನ್‌ ದ್ರೋಣೋ ಬ್ರಾಹ್ಮಮಸ್ತಮುದೀರಯನ್‌ 1೯1 

ಅರ್ಜುನನು ಶೀಘ್ರವಾಗಿ ಪ್ರಯೋಗಿಸಿದ ಭಲ್ಲಗಳನ್ನು ದ್ರೋಣರು ನಗುತ್ತಾ 
ಬ್ರಹ್ಮಾಸ್ಟವನ್ನು ಪ್ರಾದುರ್ಭವಿಸಿ ಬಾಗಿದ ತುದಿಯುಳ್ಳ ಭಲ್ಲಗಳಿಂದ ಪ್ರತಿಯಾಗಿ 
ಹೊಡೆದರು. 


ತದದ್ದುತಮಪಶ್ಯಾಮ ದ್ರೋಣಸ್ಯಾಚಾರ್ಯಕಂ ಯುಧಿ ! 
ಯತಮಾನೋ ಯುವಾ ನೈನಂ ಪ್ರತ್ಯವಿದ್ಧದ್‌ ಯದರ್ಜುನಃ 11೧೦॥ 


-182- ಮಹಾಭಾರತ ದ್ರೋಣಪರ್ವ 


ಯುದ್ಧದಲ್ಲಿದ್ರೋಣಾಚಾರ್ಯರ ಅದ್ಭುತವಾದ ಆಚಾರ್ಯತನವನ್ನುನಾವು 
ನೋಡಿದೆವು. ಏಕೆಂದರೆ ಯುವಕನಾದ ಅರ್ಜುನನು ಪ್ರಯತ್ನಪಟ್ಟರೂ ಅವರಿಗೆ 
ಹೊಡೆಯಲು ಸಾಧ್ಯವಾಗಲಿಲ್ಲ. 


ಕ್ಷರನಿವ ಮಹಾಮೇಘೋ ವಾರಿಧಾರಾಃ ಸಹಸ್ರಶಃ | 
ದ್ರೋಣಮೇಘ: ಪಾರ್ಥಶೈಲಂ ವವರ್ಷ ಶರವೃಷ್ಠಿಭ: 11 ೧೧॥ 


ಮಹಾಮೇಘವು ಸಾವಿರಾರು ನೀರಿನ ಧಾರೆಯನ್ನು. ಸುರಿಸುವಂತೆ ದ್ರೋಣರೆಂಬ 
ಮೇಘವು ಅರ್ಜುನನೆಂಬ ಪರ್ವತವನ್ನು ಬಾಣದ ಮಳೆಗಳಿಂದ ಮಳೆಗರೆಯಿತು. 


ಅರ್ಜುನಃ ಶರವರ್ಷಂ ತತ್‌ ಶರವರ್ಷೇಣ ವೀರ್ಯವಾನ್‌ । 
ಅವಾರಯದಸಂಭ್ರಾಂತೋ ನ ತ್ವಾಚಾರ್ಯಮಪೀಡಯತ್‌ ॥ ೦೨॥ 


ಪರಾಕ್ರಮಶಾಲಿಯಾದ ಅರ್ಜುನನು ಯಾವ ಗಾಬರಿಯೂ ಇಲ್ಲದೆ ತನ್ನ 


ಶರವರ್ಷದಿಂದ ಆಚಾರ್ಯರ ಶರವರ್ಷವನ್ನುನಿವಾರಿಸಿದನು. ಆದರೆ ಗುರುಗಳನ್ನು 
ಪೀಡಿಸಲಿಲ್ಲ. 


ದ್ರೋಣಸ್ತು ಪಂಚವಿಂಶತ್ಕಾ ಶ್ವೇತವಾಹನಮರ್ದಯತ್‌ । 
ವಾಸುದೇವಂ ಚ ಸಪ್ತತ್ಯಾ ಬಾಹ್ವೋರುರಸಿ ಚಾಶುಗೈ: m ೧೩ ॥ 
ಎ 


ದ್ರೋಣರಾದರೂ ಅರ್ಜುನನ ಮೇಲೆ ಇಪ್ಪತ್ತೈದು ಬಾಣಗಳನ್ನು 
ಪ್ರಯೋಗಿಸಿದರು. ಕೃಷ್ಣನ ಬಾಹುಗಳಲ್ಲಿಯೂ ಮತ್ತು ವಕ್ಫಸ್‌ಸ್ಮಲದಲ್ಲಿಯೂ 
ಶೀಘ್ರಗಾಮಿಗಳಾದ ಎಪ್ಪತ್ತು ಬಾಣಗಳನ್ನು ಪ್ರಯೋಗಿಸಿದರು. 


ಪಾರ್ಥಸ್ತು ಪ್ರಹಸನ್‌ ಧೀಮಾನ್‌ ಆಚಾರ್ಯಂ ಸ ಶರೌಫಿಣಮ್‌ । 
ವಿಸೃಜಂತಂ ಸಿತಾನ್‌ ಬಾಣಾನ್‌ ನ್ಯವಾರಯತ ತಂ ಯುಧಿ ॥ ೧೪ ॥ 


ಮೇಧಾವಿಯಾದ ಅರ್ಜುನನು ನಗುತ್ತಾ ಶೇತವರ್ಣದ ಬಾಣದ ಸಮೂಹವನ್ನು 
ಸುರಿಸುತ್ತಿದ್ದ ಶರಸಮೂಹ ಸಹಿತರಾದ ಆಚಾರ್ಯರನ್ನು ರಣರಂಗದಲ್ಲಿತಡೆದನು. 


ಅಥ ತೌ ವದ್ತ್ಯಮಾನೌ ತು ದ್ರೋಣೇನ ರಥಿಸತ್ತಮೌ । 
ಅವರ್ಜಯೇತಾಂ ದುರ್ಧರ್ಷೌ ಯುಗಾಂತಾಗ್ವಿಮಿವೋತ್ಟಿತಮ್‌ ॥೧೫॥1 


ಜಯದ್ರಥವಧಪರ್ವ -183- 


ರಥಿಶ್ರೇಷ್ಠರೂ, ದುರ್ಧರ್ಷರೂ ಆದ ಕೃಷ್ಣಾರ್ಜುನರು ಯುಗಾಂತ ಕಾಲದಲ್ಲಿ 
ಉತ್ಥಿತವಾದ ಅಗ್ನಿಯಂತಿರುವ ದ್ರೋಣರಿಂದ ಆ ರೀತಿಯಾಗಿ ಹೊಡೆಯಲ್ಪಟ್ಟು 
ದ್ರೋಣರನ್ನು ತಪ್ಪಿಸಿ ಮುಂದೆ ಸಾಗಿದರು. 


ವರ್ಜಯನಿಶಿತಾನ್‌ ಬಾಣಾನ್‌ ದ್ರೋಣಚಾಪವಿನಿಚ್ಛತಾನ್‌ । 
ಕಿರೀಟಮಾಲೀ ತ್ವರಿತೋ ಭೋಜಾನೀಕಮಥಾವಿಶತ್‌ W ೧೬ ॥ 


ಕಿರೀಟಮಾಲಿಯಾದ ಅರ್ಜುನನು ದ್ರೋಣರ ಚಾಪದಿಂದ ಹೊರಹೊಮ್ಮಿದ 
ಹರಿತವಾದ ಬಾಣಗಳನ್ನು ನಿವಾರಿಸುತ್ತಾ, ಶೀಘ್ರವಾಗಿ ಭೋಜರ ಸೈನ್ಯವನ್ನು 
ಪ್ರವೇಶಿಸಿದನು. 


ಸೋರಂತರಾ ಕೃತವರ್ಮಾಣಂ ಕಾಂಬೋಜಂ ಚ ಸುದಕ್ಷಿಣಮ್‌ । 
ಅಭ್ಯಯಾದ್‌ ವರ್ಜಯನ್‌ ದ್ರೋಣಂ ಮೈನಾಕಮಿವ ಪರ್ವತಮ್‌ ॥ 


ಅರ್ಜುನನು ಮೈನಾಕಪರ್ವತದಂತಿದ್ದದ್ರೋಣರನ್ನು ತ್ಯಜಿಸಿ, ಕೃತವರ್ಮನನ್ನು 
ಮತ್ತು ಕಾಂಬೋಜ ರಾಜಕುಮಾರನಾದ ಸುದಕ್ಷಿಣನನ್ನುಸಮೀಪಿಸಿದನು. 


ತತೋ ಭೋಜೋ ನರವ್ಯಾಘ್ರಂ ದುರ್ಧರ್ಷಂ ಕುರುಸತ್ತಮಮ್‌ । 
ಅವಿದ್ವ್ಯತ್‌ ತೂರ್ಣಮವ್ಕಗ್ರೋ ದಶಭಿಃ ಕಂಕಪ್ರತ್ರಭಿಃ ॥ ೧೮ ॥ 
ಆಗ ಭೋಜನಾದ ಕೃತವರ್ಮನು ಕುರುಶ್ರೇಷ್ಠನೂ, ದುರ್ಧರ್ಷನೂ, 


ನರವ್ಯಾಘ್ರನೂ ಆದ ಅರ್ಜುನನ ಮೇಲೆ ಶೀಘ್ರವಾಗಿ ಗಾಬರಿಗೊಳ್ಳದೆ ಕಂಕಪತ್ರವುಳ್ಳ 
ಹತ್ತು ಬಾಣಗಳನ್ನು ಪ್ರಯೋಗಿಸಿದನು. 


ತಮರ್ಜುನ: ಶಿತೇನಾಜೌ ರಾಜನ್‌ ವಿವ್ಯಾಧ ಪತ್ರಿಣಾ । 

ಪುನರ್ಬಾಣೈೆಸ್ಟ್ರಿಭಶ್ವಾನ್ಕೈರ್ಮೋಹಯನ್ನಿವ ಸಾತ್ತ ತಮ್‌ ೧೯ 

ಎಲ್ಫೆ ರಾಜನೇ, ಅರ್ಜುನನು ಹರಿತವಾದ ಪತ್ರಸಹಿತವಾದ ಬಾಣಗಳಿಂದ 
ಅವುಗಳನ್ನು ಹೊಡೆದು, ಪುನಃ ಮೂರು ಬಾಣಗಳನ್ನು ಪ್ರಯೋಗಿಸಿ ಸಾತ್ತತನಾದ 
ಕೃತವರ್ಮನಿಗೆ ಮೋಹವನ್ನುಂಟು ಮಾಡಿದನು. 

ಭೋಜಸ್ತು ಪ್ರಹಸನ್‌ ಪಾರ್ಥಂ ವಾಸುದೇವಂ ಚ ಮಾಧವಮ್‌ । 

ಎಕ್ಳೆಕಂ ಪಂಚವಿಂಶತ್ಕಾ ಸಾಯಕಾನಾಂ ಸಮಾರ್ಪಯತ್‌ mu ೨೦ ॥ 


-184- ಮಹಾಭಾರತ ದ್ರೋಣಪರ್ವ 


ಭೋಜನಾದರೋ ನಗುತ್ತಾ ಅರ್ಜುನ ಮತ್ತು ಕೃಷ್ಣರ ಮೇಲೆ ಪ್ರತ್ಯೇಕವಾಗಿ 
ಇಪ್ಪತ್ಸೆದು ಬಾಣಗಳನ್ನು ಪ್ರಯೋಗಿಸಿದನು. 


ತಸ್ಯಾರ್ಜುನೋ ಧನುಶ್ಚಿತ್ತ್ವಾ ವಿವ್ಯಾಧ್ಭೆನಂ ತ್ರಿಸಪ್ತಭಿಃ 1 
ಲ್‌ ಆ. 
ಶರೈರಗ್ಗಿಶಿಖಾಕಾರೈ: ಕ್ರುದ್ಧಾಶೀವಿಷಸನ್ನಿಭೈಃ || ೨೧ ॥ 


ಅರ್ಜುನನು ಅವನ ಧನುಸ್ಸನ್ನು ಕತ್ತರಿಸಿ ಕೋಪಗೊಂಡ ಸರ್ಪಗಳ ವಿಷದಂತೆ 
ಇದ್ದ, ಅಗ್ನಿಶಿಖೆಯನ್ನು ಹೋಲುವ, ಇಪ್ಪತ್ತೊಂದು ಬಾಣಗಳಿಂದ ಅವನನ್ನು 


ಅಥಾನ್ಯದ್‌ ಧನುರಾದಾಯ ಕೃತವರ್ಮಾ ಮಹಾರಥಃ 1 
ಪಂಚಭಿಃ ಸಾಯಕೈಸ್ಪೂರ್ಣಂ ವಿವ್ಯಾಧೋರಸಿ ಭಾರತ । 
ಪುನಶ್ಚ ನಿಶಿತೈರ್ಬಾಣೈಃ ಪಾರ್ಥಂ ವಿವ್ಯಾಧ ಪಂಚಭಿಃ ॥| ೨೨ ॥ 


ತಂ ಪಾರ್ಥೋ ನವಭಿರ್ಬಾಣೈರಾಜಘಾನ ಸ್ತನಾಂತರೇ I ೨೩ ॥ 


ಅನಂತರ ಮಹಾರಥನಾದ ಕೃತವರ್ಮನು ಇನ್ನೊಂದು ಧನುಸ್ಸನ್ನು ತೆಗೆದುಕೊಂಡು 
ಐದು ಬಾಣಗಳಿಂದ ಶೀಘ್ರವಾಗಿ ಅರ್ಜುನನನ್ನು ಹೊಡೆದನು. ಎಲ್ಫೆ ಭಾರತನೇ, 
ಪುನಃ ಐದು ಹರಿತವಾದ ಬಾಣಗಳನ್ನು ತೆಗೆದುಕೊಂಡು ಅವುಗಳನ್ನು ಅರ್ಜುನನ 
ಮೇಲೆ ಪ್ರಯೋಗಿಸಿದನು. ಅರ್ಜುನನು ಕೃತವರ್ಮನನ್ನು ಒಂಬತ್ತು ಬಾಣಗಳಿಂದ 
ಅವನ ಸ್ತನಗಳ ಮಧ್ಯದಲ್ಲಿ ಹೊಡೆದನು. 


ವಿಷಕ್ಷಂ ದೃಶ್ಯ ಕೌಂತೇಯಂ ಕೃತವರ್ಮರಥಂ ಪ್ರತಿ | 
ಚಿಂತಯಾಮಾಸ ವಾರ್ಷ್ಗೇಯೋ ನ ನಃ ಕಾಲಾತ್ಯಯೋ ಭವೇತ್‌ ॥೨೪॥ 


ಅರ್ಜುನನು ಕೃತವರ್ಮನ ರಥದ ಬಳಿ ಸಿಲುಕಿಕೊಂಡಿರುವುದನ್ನುನೋಡಿ ಕೃಷ್ಣನು 
ನಮಗೆ ಕಾಲವು ಮೀರಿ ಹೋಗಬಾರದು ಎಂದು ಚಿಂತಿಸಿದನು. 


ತತಃ ಕೃಷ್ಣೋ5ಬ್ರವೀತ್‌ ಪಾರ್ಥಂ ಕೃತವರ್ಮಣಿ ಮಾ ದಯಾಮ್‌ ಟ 
ಕುರು ಸಂಬಂಧಕಂ ಕೃತ್ವಾ ಪ್ರಮಥ್ಯೈನಂ ವ್ರಜಾಹಿತಾನ್‌ 1೨೫! 


ಜಯದ್ರಥವಧಪರ್ವ -185- 


ಆಗ ಕೃಷ್ಣನು ಅರ್ಜುನನನ್ನು ಕುರಿತು, ಸಂಬಂಧಿ ಎಂಬ ಕಾರಣದಿಂದ 
ಕೃತವರ್ಮನ ಮೇಲೆ ದಯೆಯನ್ನುತೋರಿಸಬೇಡ. ಅವನನ್ನು ಮರ್ದಿಸಿ ಶತ್ರುಗಳ 
ಕಡೆಗೆ ಸಾಗುವವನಾಗು ಎಂದು ಹೇಳಿದನು. 


ತತಃ ಸ ಕೃತವರ್ಮಾಣಂ ಮೋಹಯಿತ್ವಾರರ್ಜುನಃ ಶರೈಃ: | 
ಅಭ್ಯಯಾಜ್ಞವನೈರಶ್ಟೆ ೈಃ ಕಾಂಬೋಜಾನಾಮನೀಕಿನೀಮ್‌ H ೨೬ ॥। 


ಆಗ ಅರ್ಜುನನು ತನ್ನ ಬಾಣಗಳಿಂದ ಕೃತವರ್ಮನಿಗೆ ಭ್ರಾಂತಿಯನ್ನುಂಟು ಮಾಡಿ 
ಶೀಘ್ರವಾದ ಅಶ್ತಗಳಿಂದ ಕಾಂಬೋಜರ ಸೈನ್ಯದ ಕಡೆಗೆ ಹೊರಟನು. 


ಅಮರ್ಷಿತಸ್ತು ಹಾರ್ದಿಕ್ಯಃ ಪ್ರವಿಷ್ಟೇ ಶ್ಲೇತವಾಹನೇ । 
ವಿಧೂನ್ಮನ್‌ ಸಶರಂ ಚಾಪಂ ಪಾಂಚಾಲಾಭ್ಯಾಂ ಸಮಾಗತಃ 1೨೭ ॥ 


ಅರ್ಜುನನು ಕಾಂಬೋಜಸೈನ್ಯವನ್ನು ಪ್ರವೇಶಿಸುತ್ತಿರಲು, ಕೋಪಗೊಂಡ 
ಕೃತವರ್ಮನು ಬಾಣ ಸಹಿತವಾದ ತನ್ನ ಬಿಲ್ಲನ್ನು ತೂಗಾಡಿಸುತ್ತಾ, ಪಾಂಚಾಲ ದೇಶದ 
ಯುಧಾಮನ್ಮು ಮತ್ತು ಉತ್ತಮೌಜರ ಜೊತೆಯಲ್ಲಿಸಂಸಕ್ಷನಾದನು. 


ಚಕ್ರರಕ್ಷೌ ತು ಪಾಂಚಾಲ್ಯಾವರ್ಜುನಸ್ಯ ಪದಾನುಗೌ । 
ಪರ್ಯವಾರಯದಾಯಾತಾೌ ಕೃತವರ್ಮಾ ರಥೇಷುಭಿಃ u ೨೮ ॥॥ 


ಕೃತವರ್ಮನು ರಥಬಾಣಗಳೆಂಬ ಬಾಣವಿಶೇಷದಿಂದ ಅರ್ಜುನನ ಚಕ್ರ ರಕ್ಷಕರಾಗಿ 
ಅರ್ಜುನನನ್ನುಹಿಂಬಾಲಿಸಿ ಬರುತ್ತಿದ್ದಪಾಂಚಾಲ ದೇಶದ ಅವರಿಬ್ಬರನ್ನೂತಡೆದನು. 


ತಾವವಿದ್ದ್ಯತ್‌ ತತೋ ಭೋಜಃ ಸರ್ವಪಾರಶವೈಃ ಶರೈಃ 1 

ತ್ರಿಭಿರೇವ ಯುಧಾಮನ್ಯುಂ ಚತುರ್ಭಿಶ್ಟೋತ್ತಮೌಜಸಮ್‌ ॥ ೨೯ ॥ 

ಭೋಜನಾದ ಕೃತವರ್ಮನು ತೀಕ್ಷ್ಣವಾದ, ಅಯೋಮಯವಾದ ಬಾಣಗಳನ್ನು 
ತೆಗೆದುಕೊಂಡು ಮೂರು ಬಾಣಗಳಿಂದ ಯುಧಾಮನ್ಯುವನ್ನೂ ನಾಲ್ಕು ಬಾಣಗಳಿಂದ 
ಉತ್ತಮೌಜನನ್ನೂ ಹೊಡೆದನು. 


ತಾವಷ್ಯೇನಂ ವಿವ್ಯಧತುರ್ದಶಭಿರ್ದಶಭಿಃ ಶರೈಃ 1 
ಸಂಚಿಚ್ಛಿದತುರಪ್ಯಸ್ಯ ಧ್ವಜಂ ಕಾರ್ಮುಕಮೇವ ಚ ಟ 


ತ್ರಿಭಿರೇವ ಯುಧಾಮನ್ಯುರುತ್ತಮೌಜಾಸ್ತಿಬಿಸ್ತಥಾ Il ೩೦ ॥ 


-186- ಮಹಾಭಾರತ ದ್ರೋಣಪರ್ವ 


ಅವರಿಬ್ಬರೂ ಸಹ ಹತ್ತು-ಹತ್ತು ಬಾಣಗಳನ್ನು ಪ್ರಯೋಗಿಸಿ, ಕೃತವರ್ಮನ ಧ್ವಜ 
ಮತ್ತು ಧನುಸ್ಸುಗಳನ್ನು ಕತ್ತರಿಸಿದರು. ಯುಧಾಮನ್ಯುವು ಮೂರು ಬಾಣಗಳಿಂದಲೂ, 
ಹಾಗೆಯೇ ಉತ್ತಮೌಜನು ಮೂರು ಬಾಣಗಳಿಂದಲೂ (ಆ ಕಾರ್ಯವನ್ನು 
ಎಸಗಿದರು). 


ಅಥಾನ್ಯದ್‌ ಧನುರಾದಾಯ ಹಾರ್ದಿಕ್ಯ: ಕ್ರೋಧಮೂರ್ಚ್ಚಿತಃ | 
ಕೃತ್ವಾ ವಿಧನುಷೌ ವೀರೌ ಶರವರ್ಫೈರವಾಕಿರತ್‌ 11 ೩೧॥ 


ಆಗ ಕ್ರೋಧಮೂರ್ಛಿತನಾದ ಹಾರ್ದಿಕ್ಯನು ಇನ್ನೊಂದು ಧನುಸ್ಸನ್ನು 
ತೆಗೆದುಕೊಂಡು ಅವರಿಬ್ಬರ ಧನುಸ್ಸುಗಳನ್ನು ಕತ್ತರಿಸಿ ಅವರ ಮೇಲೆ ಬಾಣಗಳ 
ಮಳೆಯನ್ನುಸುರಿಸಿದನು. 


ತಾವನ್ಯೇ ಧನುಷೀ ಸಜ್ಯೇ ಕೃತ್ವಾ ಭೋಜಂ ವಿದೇರತುಃ । 
ತೇನಾಂತರೇಣ ಬೀಭತ್ತುರ್ವಿವೇಶಾಮಿತ್ರವಾಹಿನೀಮ್‌ || ೩೨ ॥ 


ಅವರಿಬ್ಬರೂ ಬೇರೆ ಧನುಸ್ಸನ್ನು ತೆಗೆದುಕೊಂಡು ಹೆದೆ ಏರಿಸಿ ಭೋಜನನ್ನು 
ಗಾಯಗೊಳಿಸಿದರು. ಈ ಮಧ್ಯದಲ್ಲಿಅರ್ಜುನನು ಶತ್ರು ಸೈನ್ಯವನ್ನು ಪ್ರವೇಶಿಸಿದನು. 


ನ ಲೇಭಾತೇ ತು ಈ ದ್ವಾರಂ ವಾರಿತೌ ಕೃತವರ್ಮಣಾ | 
ಧಾರ್ತರಾಷ್ಟೇೇಷ್ಟನೀಕೇಷು ಯತಮಾನೌ ನರರ್ಷಭೌ I ೩೩ | 


ಕೃತವರ್ಮನಿಂದ ತಡೆಯಲ್ಪಟ್ಟ ಆ ಇಬ್ಬರು ನರಶ್ರೇಷ್ಠರು ಪ್ರಯತ್ನಪಟ್ಟರೂ 
ದುರ್ಯೋಧನನ ಸೈನ್ಯವನ್ನು ಪ್ರವೇಶಿಸಲು ದ್ವಾರವನ್ನು ಪಡೆಯಲಿಲ್ಲ. 

ಅನೀಕಾನಿ ತು ಸಮ್ಮದ್ಧನ್‌ ತ್ನರಿತಃ ಶ್ವೇತವಾಹನಃ । 

ನಾವಧೀತ್‌ ಕೃತವರ್ಮಾಣಂ ಪ್ರಾಪ್ತಮಪ್ಯರಿಸೂದನಃ ॥ ೩೪ ॥ 


ಅರ್ಜುನನಾದರೋ ಉಳಿದ ಸೈನ್ಯವನ್ನು ಶೀಘ್ರವಾಗಿ ಮರ್ದಿಸುತ್ತಾ 
ಶತ್ರುಸೂದನನಾದ ಅವನು ಕೃತವರ್ಮನು ಸಮೀಪದಲ್ಲಿ ಸಿಕ್ಕಿದರೂ ಅವನನ್ನು 
ಕೊಲ್ಲಲಿಲ್ಲ 


ಣಾ್‌ ದಾ 


ತಂ ತು ದೃಷ್ಟ್ವಾ ತಥಾ55ಯಾಂತಂ ಶೂರೋ ರಾಜಾ ಶ್ರುತಾಯುಧ: | 
ಅಭ್ಯದ್ರವತ್‌ ಸುಸಂಕ್ರುದ್ಯೋ ವಿಧುನ್ನಾನೋ ಮಹದ್ದನುಃ ॥ ೩೫ 


ಜಯದ್ರಥವಧಪರ್ವ -187- 


ಹಾಗೆ ಬರುತ್ತಿರುವ ಅರ್ಜುನನನ್ನು ನೋಡಿ ರಾಜನೂ ಶೂರನೂ ಆದ 
ಶ್ರುತಾಯುಧನು ಬಹಳ ಕೋಪಗೊಂಡು ತನ್ನ ದೊಡ್ಡ ಧನುಸ್ಸನ್ನು ತೂಗಾಡಿಸುತ್ತಾ 
ಅರ್ಜುನನ ಕಡೆಗೆ ಓಡಿ ಬಂದನು. 


ಸ ಪಾರ್ಥಂ ತ್ರಿಭಿರಾನರ್ಚ್ಛತ್‌ ಸಪ್ತತ್ಯಾ ಚ ಜನಾರ್ದನಮ್‌ । 
ಕುರಪ್ರೇಣ ಸುತೀಕ್ಷ್ಮೇನ ಪಾರ್ಥಕೇತುಮತಾಡಯತ್‌ (1 ೩೬ ॥ 


ಅವನು ಅರ್ಜುನನ ಮೇಲೆ ತೀಕ್ಷ್ಣವಾದ ಮೂರು ಕ್ಲುರಪ್ರಗಳನ್ನು ಕೃಷ್ಣನ ಮೇಲೆ 
ಎಪ್ಪತ್ತು ಕ್ಲುರಪ್ರಗಳನ್ನು ಪ್ರಯೋಗಿಸಿ ಅರ್ಜುನನ ಧ್ವಜದ ಮೇಲೆ ಬಾಣ ಪ್ರಯೋಗವನ್ನು 
ಮಾಡಿದನು. 


ತಮರ್ಜುನೋ ನವತ್ಯಾ ತು ಶರಾಣಾಂ ನತಪರ್ವಣಾಮ್‌ । 
ಆಜಘಾನ ಭೃಶಂ ಕ್ರುದ್ಧ ತೋತೈೆರಿವ ಮಹಾದ್ದಿಪಮ್‌ 1 ೩೭ ॥ 


ಅರ್ಜುನನು ಅಂಕುಶದಿಂದ ಮಹಾಗಜವನ್ನು ಹೊಡೆದಂತೆ ಬಹಳ ಕ್ರುದ್ಧನಾಗಿ 
ಬಾಗಿದ ತುದಿಯುಳ್ಳತೊಂಬತ್ತು ಬಾಣಗಳಿಂದ ಅವನನ್ನು ಹೊಡೆದನು. 


ಸ ತನ್ನ ಮಮೃಷೇ ರಾಜಾ ಪಾಂಡವೇಯಸ್ಯ ವಿಕ್ರಮಮ್‌ । 
ಅಥೈನಂ ಸಪ್ತಸಪ್ತತ್ಯಾ ನಾರಾಚಾನಾಂ ಸಮಾರ್ಪಯತ್‌ 1 ೩೮ ॥ 


ರಾಜನಾದ ಶ್ರುತಾಯುಧನು ಅರ್ಜುನನ ಪರಾಕ್ರಮವನ್ನು ನೋಡಿ ಸಹಿಸಲಿಲ್ಲ. 
ಆಗ ಅವನು ಅರ್ಜುನನ ಮೇಲೆ ಎಪ್ಪತ್ತೇಳು ನಾರಾಚಗಳನ್ನು ಪ್ರಯೋಗಿಸಿದನು. 


ತಸ್ಯಾರ್ಜುನೋ ಧನುಶ್ಚಿತ್ವ್ವಾ ಶರಾವಾಪಂ ನಿಕೃತ್ಯ ಚ 1 

ಆಜಘಾನೋರಸಿ ಕ್ರುದ್ಧಃ ಸಪ್ತಭಿರ್ನತಪರ್ವಭಿಃ 1 ೩೯ ॥ 

ಅರ್ಜುನನು ಅವನ ಧನುಸನ್ನು ಕತ್ತರಿಸಿ, ಬತ್ತಳಿಕೆಯನ್ನು ಕೆಡವಿ, ಬಾಗಿದ 
ತುದಿಯುಳ್ಳ ಏಳು ಬಾಣಗಳಿಂದ ಅವನ ವಕ್ಚಸ್‌ಸ್ಥಲಕ್ಕೆ ಹೊಡೆದನು. 


ಅಥಾನ್ಯದ್‌ ಧನುರಾದಾಯ ಸ ರಾಜಾ ಕ್ರೋಧಮೂರ್ಚ್ಚಿತಃ ! 


ವಾಸವಿಂ ನವಭಿರ್ಬಾಣೈರ್ಬಾಹ್ಹೋರುರಸಿ ಚಾರ್ಪಯತ್‌ ॥ಟ॥ ೪೦ ॥ 


-188- ಮಹಾಭಾರತ ದ್ರೋಣಪರ್ವ 

ಕ್ರೋಧಮೂರ್ಛಿತನಾದ ಶ್ರುತಾಯುಧರಾಜನು ಇನ್ನೊಂದು ಧನುಸ್ಸನ್ನು 
ತೆಗೆದುಕೊಂಡು ಇಂದ್ರಪುತ್ರನಾದ ಅರ್ಜುನನ ಬಾಹುಗಳಲ್ಲಿಮತ್ತು ವಕ್ಷಸ್‌ಸ್ಥಲದಲ್ಲಿ 
ಒಂಬತ್ತು ಬಾಣಗಳನ್ನು ಪ್ರಯೋಗಿಸಿದನು. 


ತತೋತರ್ಜುನಃ ಸ್ಮಯನ್ನೇವ ಶ್ರುತಾಯುಧಮರಿಂದಮಮ್‌ । 
ಶರೈರನೇಕಸಾಹಸ್ಯೆ: ಪೀಡಯಾಮಾಸ ಭಾರತ || ೪೧ ॥ 


ಎಲೈ ಭಾರತನೇ, ಆಗ ಅರ್ಜುನನು ನಗುತ್ತಲೇ ಅನೇಕ ಸಹಸ್ರ ಬಾಣಗಳಿಂದ 
ಅರಿಂದಮನಾದ ಶ್ರುತಾಯುಧನನ್ನುಪೀಡಿಸಿದನು. 


ಅಶ್ವಾಂಶ್ಚಾಸ್ಯಾವಧೀತ್‌ ತೂರ್ಣಂ ಸಾರಥಿಂ ಚ ಮಹಾಬಲಃ । 
ವಿವ್ಯಾಧ ಚೈನಂ ಸಪ್ತತ್ಯಾ ನಾರಾಚಾನಾಂ ಮಹಾಬಲಃ I ೪೨ ॥ 


ಮಹಾಬಲನಾದ ಅರ್ಜುನನು ಶ್ರುತಾಯುಧನ ಅಶಗಳನ್ನು ಮತ್ತು ಸಾರಥಿಯನ್ನು 
ಕೊಂದನು ಮತ್ತು ಅವನ ಮೇಲೆ ಎಪ್ಪತ್ತು ನಾರಾಚಗಳನ್ನು ಪ್ರಯೋಗಿಸಿದನು. 


ಹತಾಶ್ಚಂ ರಥಮುತ ಶ್ಸೃಜ್ಯ ಸ ತು ರಾಜಾ ಶ್ರುತಾಯುಧಃ । 
ಅಭ್ಯದ್ರವದ್‌ ರಣೇ ಪಾರ್ಥಂ ಗದಾಮುದ್ಯಮ್ಯ ವೀರ್ಯವಾನ್‌ NYA 


ಅಶ್ಚಗಳು ಮೃತವಾದ ಮೇಲೆ ರಾಜನೂ, ಪರಾಕ್ರಮಶಾಲಿಯೂ ಆದ 


ಶ್ರುತಾಯುಧನು ಆ ರಥವನ್ನು ತ್ಯಜಿಸಿ ಗದೆಯನ್ನು ಎತ್ತಿ ರಣರಂಗದಲ್ಲಿ ಅರ್ಜುನನ 
ಕಡೆಗೆ ಓಡಿದನು. 


ವರುಣಸ್ಯಾತ್ಮಜೋ ವೀರಃ ಸ ತು ರಾಜಾ ಶ್ರುತಾಯುಧಃ । 
ಪರ್ಣಾಶಾ ಜನನೀ ಯಸ್ಯ ಶೀತತೋಯಾ ಮಹಾನದೀ । 
ತಸ್ಯ ಮಾತಾತಬ್ರವೀದ್‌ ರಾಜನ್‌ ವರುಣಂ ಪುತ್ರಕಾರಣಾತ್‌ ॥ಟ ೪೪ ॥ 


ಅವಧ್ಯೋsಯಂ ಭವೇಲೋಕೇ ಶತ್ರೂಣಾಂ ತನಯೋ ಮಮ ॥/೪೫॥ 
ವೀರನಾದ ಶ್ರುತಾಯುಧ ರಾಜನಾದರೋ ವರುಣನ ಪುತ್ರ. ಶೀತೋದಕವನ್ನು 


ಹೊಂದಿದ ಮಹಾನದಿಯಾದ ಪರ್ಣಾಶೆಯು ತಾಯಿ. ಎಲೈ ರಾಜನೇ, ಪುತ್ರನ 


ವಿಷಯದಲ್ಲಿ: ವರುಣನನ್ನು ಕುರಿತು- ಈ ನನ್ನ ಪುತ್ರನು ಲೋಕದಲ್ಲಿ! ಅವಧ್ಯನಾಗಬೇಕು 
ಎಂದು ಕೇಳಿದಳು. 


ಜಯದ್ರಥವಧಪರ್ವ -189- 


ಸಂಜಯಃ 
ವರುಣಸ್ತ ಬ್ರವೀತ್‌ ಪ್ರೀತೋ ದದಾಮ್ಯಸ್ಥೈ ವರಂ ಹಿತಮ್‌ । 
ದಿವ್ಯಮಸ್ವ ಸುತಸ್ತೇಯಂ ಯೇನಾವಧ್ಯೋ ಭವಿಷ್ಯತಿ || ೪೬ ॥ 


ಸಂಜಯ- ವರುಣನು ಸಂತೋಷಗೊಂಡು ಅವನಿಗೆ ಹಿತವಾದ ವರವನ್ನು 
ಕೊಡುತ್ತೇನೆ. ದಿವ್ಯಾಸ್ತವನ್ನು ಕೊಡುತ್ತೇನೆ. ಅದರಿಂದ ನಿನ್ನ ಪುತ್ರನು ಅವಧ್ಯನಾಗುವನು 
ಎಂದು ಹೇಳಿದನು. 

ನಾಸ್ತಿ ಚಾಪ್ಯಮರತ್ನಂ ವೈ ಮನುಷ್ಯಸ್ಯ ಕಥಂಚನ । 

ಸರ್ವೇಣಾವಶ್ಯಮರ್ತವ್ಯಂ ಜಾತೇನ ಸರಿತಾಂವರೇ 11 ೪೭ ॥ 


ಮನುಷ್ಯನು ಮರಣಹೀನನಾಗಲು ಸಾಧ್ಯವೇ ಇಲ್ಲ. ಎಲೌ ಶ್ರೇಷ್ಠನದಿಯೇ, 
ಜನಿಸಿದವರೆಲ್ಲರೂ ಅವಶ್ಯವಾಗಿ ಮರಣವನ್ನು ಹೊಂದಲೇಬೇಕು. 


ದುರ್ಧರ್ಷಸ್ತ್ವೇಷ ಶತ್ರೂಣಾಂ ರಣೇಷು ಭವಿತಾ ಸದಾ । 

ಅಸ್ಪಪ್ಯಾಸ್ಯ ಪ್ರಭಾವೇನ ವ್ಯೇತು ತೇ ಮಾನಸೋ ಜ್ವರಃ mu ೪೮ ॥ 

ಈ ಅಸ್ಪದ ಪ್ರಭಾವದಿಂದ ಅವನು ಯುದ್ಧದಲ್ಲಿಶತ್ರುಗಳಿಂದ ಸೋಲಿಸಲ್ಪಡಲು 
ಅಸಾಧ್ಯನಾಗುವನು. ನಿನ್ನ ಮನಸ್ಸಿನ ಚಿಂತೆಯನ್ನು ಬಿಡು. 

ಇತ್ಯುಕ್ತ್ವಾ ವರುಣಃ ಪ್ರಾದಾದ್‌ ಗದಾಂ ಮಂತ್ರಪುರಸೃತಾಮ್‌ । 

ಯಾಮಾಸಾದ್ಯ ದುರಾಧರ್ಷಃ ಸರ್ವಲೋಕೇ ಶ್ರುತಾಯುಧಃ ॥ ೪೯ ॥ 


ಹೀಗೆ ಹೇಳಿ ವರುಣನು ಅಭಿಮಂತ್ರಿತವಾದ ಗದೆಯನ್ನು ಕೊಟ್ಟನು. ಅದನ್ನು 
ಹೊಂದಿ ಶ್ರುತಾಯುಧನು ಸರ್ವಲೋಕದಲ್ಲಿಯೂ ದುರಾಧರ್ಷನಾದನು. 


ಉವಾಚ ಚೈನಂ ಭಗವಾನ್‌ ಪುನರೇವ ಜಲೇಶ್ಚರಃ । 
ಅಯುದ್ಧೃತಿ ನ ಮೋಕ್ತವ್ಯಾ ತ್ವಯ್ಯೇವ ನಿಪತೇದಿತಿ । 
ಹನ್ಯಾದೇಷಾ ಪ್ರತೀಪಂ ಹಿ ಪ್ರಯೋಕ್ತಾರಮಪಿ ಪ್ರಭೋ 
ಪೂಜ್ಯನಾದ ಜಲೇಶ್ವರನು ಪುನಃ ಅವನನ್ನು ಕುರಿತು ಈ ಗದೆಯನ್ನು ಯುದ್ಧ 
ಮಾಡದಿರುವವನಲ್ಲಿಪ್ರಯೋಗಿಸಬಾರದು. ಎಲೈ ಪ್ರಭುವೇ, ಹಾಗೆ ಮಾಡಿದರೆ ಆ 


i ೫೦ 1 


-190- ಮಹಾಭಾರತ ದ್ರೋಣಪರ್ವ 


ಗದೆಯು ನಿನ್ನಮೇಲೆಯೇ ಬಂದು, ಪ್ರಯೋಗಿಸುವನಿ 
ಹೇಳಿದನು. 


€ ಕೊಲ್ಲುವುದು ಎಂದು 


ಪಪ 


ನ ಚಾಕರೋತ್‌ ಸ ತದ್‌ ವಾಕ್ಯಂ ಕಾಲೇ ಪ್ರಾಪ್ತೇ ಶ್ರುತಾಯುಧಃ । 
ಸ ತಯಾ ವೀರಘಾತಿನ್ಯಾ ಜನಾರ್ದನಮತಾಡಯತ್‌ WW ೫೧ ॥ 


ಕಾಲವು ಪ್ರಾಪ್ತವಾದಾಗ ಶ್ರುತಾಯುಧನು ವರುಣನ ಆ ಮಾತನ್ನುನಡೆಸಲಿಲ್ಲ. 
ಅವನು ವೀರಘಾತಿನಿಯಾದ ಆ ಗದೆಯನ್ನು ಕೃಷ್ಣನ ಮೇಲೆ ಪ್ರಯೋಗಿಸಿದನು. 


ಪ್ರತಿಜಗ್ರಾಹ ತಾಂ ಕೃಷ್ಣಃ ಪೀನೇನಾಂಸೇನ ವೀರ್ಯವಾನ್‌ । 
ನಾಕಂಪಯತ ಶೌರಿಂ ಸಾ ವಿಂಧ್ಯಂ ಗಿರಿಮಿವಾನಿಲಃ 1 ೫೨ ॥ 


ಪರಾಕ್ರಮಶಾಲಿಯಾದ ಕೃಷ್ಣನು ಆ ಗದೆಯನ್ನುತನ್ನ ಉನ್ನತವಾದ ಭುಜದ ಮೇಲೆ 
ಸ್ವೀಕರಿಸಿದನು. ಗಾಳಿಯು ವಿಂಧ್ಯಪರ್ವತವನ್ನು ಅಲುಗಾಡಿಸಲು ಸಾಧ್ಯವಾಗದಂತೆ 
ಆ ಗದೆಯು ಕೃಷ್ಣನನ್ನು ಅಲುಗಾಡಿಸಲಿಲ್ಲ. 


ತತೋಶರ್ಜುನಃ ಕ್ಷುರಪ್ರಾಭ್ಯಾಂ ಭುಜೌ ಪರಿಘಸನ್ನಿಭೌ । 
ವಿವ್ಯಾಧ ಪಾಂಡವಃ ಶೀಘ್ರಂ ಜಲೇಶ್ಚರಸುತಸ್ಯ ವೈ I ೫೩ ॥ 


ಆಗ ಅರ್ಜುನನು ಎರಡು ಕ್ಲುರಪ್ರಗಳಿಂದ ವರುಣಪುತ್ರನ ಒನಕೆಯಂತಹ 
ಭುಜಗಳನ್ನು ಶೀಘ್ರವಾಗಿ ಕತ್ತರಿಸಿದನು. 


ಸಾ ಜ್ವಲಂತೀ ಮಹೋಲ್ಯೇವ ಸಮಾಸಾದ್ಯ ಜನಾರ್ದನಮ್‌ ।ಟ 
ಪ್ರತ್ಯಾಗತಾ ಮಹಾವೇಗಾ ಕೃತ್ಯೇವ ದುರಧಿಷ್ಠಿತಾ । 
ಜಘಾನ ಚ ಸ್ಥಿತಂ ಸಂಖೇ ಶ್ರುತಾಯುಧಮಮರ್ಷಣಮ್‌ (1 ೫೪ ॥ 
ಆ ಗದೆಯಾದರೂ ದೊಡ್ಡ ಉಲ್ಲೆಯಂತೆ ಜಲಿಸುತ್ತಾ, ಕೃಷ್ಣನನ್ನು ಸಮೀಪಿಸಿ, 
ಮಹಾವೇಗದಿಂದ ತಪ್ಪಾಗಿ ಪ್ರಯೋಗಿಸಿದ ಕೃತ್ಯದಂತೆ (ಪಿಶಾಚಿಯಂತೆ) ಹಿಂದೆ 
ತಿರುಗಿ ರಣರಂಗದಲ್ಲಿದ್ದರೋಷಾವಿಷ್ಠನಾದ ಶ್ರುತಾಯುಧನನ್ನೇ ಹೊಡೆಯಿತು. 


ಸ ಪಪಾತ ಹತೋ ಭೂಮೌ ವಿಶಿರಾ ವಿಭುಜೋ ಬಲೀ ಟ 
ಸಂಭಗ್ನ ಇವ ವಾತೇನ ಬಹುಶಾಖೋ ವನಸತಿ: nu ೫೫ 


ಜಯದ್ರಥವಧಪರ್ವ -191- 


ಬಲಿಷ್ಠನಾದ ಶ್ರುತಾಯುಧನು ತನ್ನ ಭುಜಗಳನ್ನು, ಶಿರಸ್ಸನ್ನು ಕಳೆದುಕೊಂಡು 
ಬಿರುಗಾಳಿಗೆ ಸಿಕ್ಕಿ ಭೂಮಿಯ ಮೇಲೆ ಬಿದ್ದ ಅನೇಕ ಕೊಂಬೆಗಳುಳ್ಳ ವೃಕ್ಷದಂತೆ 
ಭೂಮಿಯ ಮೇಲೆ ಬಿದ್ದನು. 


ಸಾ ವಿಸ್ಸುರಂತೀ ಜ್ವಲಿತಾ ವಜ್ರವೇಗಸಮಾ ಗದಾ । 
ಹತ್ವಾ ಶ್ರುತಾಯುಧಂ ಭೀಮಾ ಜಗತೀಮನ್ನಪದ್ಯತ । 
ಗದಾಂ ನಿವರ್ತಿತಾಂ ದೃಷ್ಟ್ವಾ ನಿಹತಂ ಚ ಶ್ರುತಾಯುಧಮ್‌ ॥ ೫೬ ॥ 


ಹಾಹಾಕಾರೋ ಮಹಾನಾಸೀತ್‌ ಸೈನ್ಯಾನಾಂ ತವ ಭಾರತ | 
ಸ್ಟೇನಾಸ್ಟ್ರೆಣ ಹತಂ ದೃಷ್ಟ್ವಾ ಶ್ರುತಾಯುಧಮರಿಂದಮಮ್‌ ॥ ೫೭ ॥ 


ವಜ್ರವೇಗಕ್ಕೆ ಸಮವಾದ ವೇಗವುಳ್ಳ, ಜ್ವಾಲೆಗಳಿಂದ ಕೂಡಿದ, ಪ್ರಕಾಶಮಾನವಾದ, 
ಭಯಂಕರವಾದ ಆ ಗದೆಯು ಶ್ರುತಾಯುಧನನ್ನು ಕೊಂದು ಭೂಮಿಯ ಮೇಲೆ 
ಬಿದ್ದಿತು. ಎಲೈ ಭಾರತನೇ, ಗದೆಯು ಹಿಂದಕ್ಕೆ ಬಂದುದನ್ನೂ, ಅರಿಂದಮನಾದ 
ಶ್ರುತಾಯುಧನು ತನ್ನ ಅಸ್ಪದಿಂದಲೇ ಹತನಾದುದನ್ನೂನೋಡಿ ನಿನ್ನಸೈನ್ಯದಲ್ಲಿದೊಡ್ಡ 
ಹಾಹಾಕಾರವುಂಟಾಯಿತು. 


ಅಯುದ್ಧ ಕಮಾನಾಯ ಹಿ ಸಾ ಕೇಶವಾಯ ನರಾಧಿಪ । 
ಕ್ಷಿಪ್ತಾ ಶ್ರುತಾಯುಧೇನಾಥ ತಸ್ಮಾತ್‌ ತಮವಧೀದ್‌ ಗದಾ ॥ ೫೮ ॥ 


ಎಲೈ ರಾಜನೇ, ಯುದ್ಧವನ್ನುಮಾಡದಿರುವ ಕೃಷ್ಣನ ಮೇಲೆ ಶ್ರುತಾಯುಧನು ಆ 
ಗದೆಯನ್ನುಎಸೆದನು. ಆ ಕಾರಣದಿಂದ ಗದೆಯು ಅವನನ್ನೇ ಕೊಂದಿತು. 
ಯಥೋಕ್ತಂ ವರುಣೇನಾಜೌ ತಥಾ ಸ ನಿಧನಂ ಗತಃ । 
ವ್ಯಸುಶ್ಟಾಪ್ಯಪತದ್‌ ಭೂಮೌ ಪ್ರೇಕ್ಷತಾಂ ಸರ್ವಧನ್ನಿನಾಮ್‌ ॥ ೫೯ ॥ 
ವರುಣನು ಹಿಂದೆ ಹೇಳಿದಂತೆಯೇ ಅವನು ನಿಧನವನ್ನು ಹೊಂದಿದನು. ಎಲ್ಲ 
ಧನುರ್ಧಾರಿಗಳೂ ನೋಡುತ್ತಿರುವಂತೆಯೇ ಅವನು ಮೃತನಾಗಿ ಭೂಮಿಯಲ್ಲಿಬಿದ್ದನು. 


ಪತಮಾನಸ್ತು ಸ ಬಭೌ ಪರ್ಣಾಶಾಯಾಃ ಪ್ರಿಯಃ ಸುತಃ | 


ಸಂಭಗ್ನ ಇವ ವಾತೇನ ಬಹುಶಾಖೋ ವನಸ್ತತಿಃ ॥1 ೬೦ ॥ 


-192- ಮಹಾಭಾರತ ದ್ರೋಣಪರ್ವ 


ಪರ್ಣಾಶೆಯ ಪ್ರಿಯಪುತ್ರನಾದ ಅವನು ಬೀಳುತ್ತಾ ಬಿರುಗಾಳಿಗೆ ಸಿಕ್ಕಿ ಭಗ್ಗಗೊಂಡ 
ಅನೇಕ ಕೊಂಬೆಗಳುಳ್ಳ ವೃಕ್ಷದಂತೆ ಶೋಭಿಸಿದನು. 


ತತಃ ಸರ್ವಾಣಿ ಸೈನ್ಯಾನಿ ಸೈನ್ಯಮುಖ್ಯಾಶ್ಚ ಸರ್ವಶಃ । 
ಪ್ರಾದ್ರವಂತ ಹತಂ ದೃಷ್ಟ್ವಾ ಶ್ರುತಾಯುಧಮರಿಂದಮಮ್‌ ॥ ೬೧॥ 


ಆಗ ಅರಿಂದಮನಾದ ಶ್ರುತಾಯುಧನು ಹತನಾದುದನ್ನು ನೋಡಿ ಎಲ್ಲ ಸೈನ್ಯಗಳೂ 
ಮತ್ತು ಸೈನ್ಯ ನಾಯಕರೂ ಎಲ್ಲಕಡೆಗಳಲ್ಲಿಯೂ ಓಡಿಹೋದರು. 


ತತಃ ಕಾಂಬೋಜರಾಜಸ್ಯ ಪುತ್ರೋ ಶೂರಃ ಸುದಕ್ಷಿಣಃ । 
ಅಭ್ಯಯಾಜ್ಜವನೈರಶ್ಚೈಃ ಫಲ್ಗುನಂ ಶತ್ರುಸೂದನಮ್‌ W ೬೨ ॥ 


ಅನಂತರ ಕಾಂಬೋಜ ರಾಜಕುಮಾರನಾದ, ಶೂರನಾದ ಸುದಕ್ಷಿಣನು 
ವೇಗಶಾಲಿಯಾದ ಅಶ್ಚಗಳಿಂದ ಶತ್ರುಸೂದನನಾದ ಅರ್ಜುನನ ಮೇಲೆ ಎರಗಿದನು. 


ತಸ್ಯ ಪಾರ್ಥಃ ಶರಾನ್‌ ಸಪ್ತ ಪ್ರೇಷಯಾಮಾಸ ಭಾರತ । 
ತೇ ತಂ ವೀರಂ ವಿನಿರ್ಭಿದ್ಯ ಪ್ರಾವಿಶನ್‌ ಧರಣೀತಳಮ್‌ ॥ ೬೩ ॥ 


ಎಲೈ ಭಾರತನೇ, ಅರ್ಜುನನು ಅವನ ಮೇಲೆ ಏಳು ಬಾಣಗಳನ್ನು 


ಪ್ರಯೋಗಿಸಿದನು. ಅವು ಆ ವೀರನ ಶರೀರವನ್ನು ಭೇದಿಸಿ ಭೂಮಿಯನ್ನು 
ಪ್ರವೇಶಿಸಿದವು. 


ಸೋತತಿವಿದ್ದು ಶರೈಸ್ತೀಕ್ಷೈರ್ಗಾಂಡೀವಪ್ರೇಷಿತೈರ್ಮ್ಮೃಧೇ । 

ಅರ್ಜುನಂ ಪ್ರತಿವಿವ್ಯಾಧ ದಶಭಿಃ ಕಂಕಪತ್ರಿಭಿಃ mkv 

ವಾಸುದೇವಂ ತ್ರಿಭಿರ್ವಿದ್ದಾ ಪುನಃ ಪಾರ್ಥಂ ಚ ಪಂಚಭಿಃ 1೬೫1 

ಗಾಂಡೀವ ಧನುಸಿನಿಂದ ಹೊಮ್ಮಿದ ಅರ್ಜುನನ ಬಾಣಗಳಿಂದ ರಣರಂಗದಲ್ಲಿ 
ತೀವ್ರವಾಗಿ ಗಾಯಗೊಂಡ ಅವನು ಕಂಕಪತ್ರವನ್ನು ಹೊಂದಿದ್ದಹತ್ತು ಬಾಣಗಳಿಂದ 


ಅರ್ಜುನನನ್ನು ಪ್ರತಿಯಾಗಿ ಹೊಡೆದನು. ಅವನು ಕೃಷ್ಣನನ್ನುಮೂರು ಬಾಣಗಳಿಂದ 
ಹೊಡೆದು, ಅರ್ಜುನನನ್ನು ಪುನಃ ಐದು ಬಾಣಗಳಿಂದ ಹೊಡೆದನು. 


ಜಯದ್ರಥವಧಪರ್ವ -193- 


ತಸ್ಯ ಪಾರ್ಥೋ ಧನುಶ್ಚಿತ್ತ್ವಾ ಕೇತುಂ ಚಿಚ್ಛೇದ ಮಾರಿಷ । 
ಭಲ್ಲಾಭ್ಯಾಂ ಪೃಥುತೀಕ್ಷಾಭ್ಯಾಂ ತಂ ಚ ವಿವ್ಯಾಧ ಪಾಂಡವಃ । 
ಸತು ಪಾರ್ಥಂ ತ್ರಿಭಿರ್ವಿದ್ಹ್ವಾ ಸಿಂಹನಾದಮಥಾನದತ್‌ ॥ ೬೬ ॥ 


ಎಲೈ ಪೂಜ್ಯನೇ, ಅರ್ಜುನನು ಅಗಲವೂ, ತೀಕ್ಷ್ಣವೂ ಆದ ಎರಡು ಭಲ್ಲಗಳಿಂದ 
ಅವನ ಧನುಸನ್ನು ಮತ್ತು ಧ್ವಜವನ್ನು ಕತ್ತರಿಸಿ, ಅವನ ಮೇಲೆಯೂ ಆಯುಧಗಳನ್ನು 
ಪ್ರಯೋಗಿಸಿದನು. ಅವನನಾದರೂ ಅರ್ಜುನನನ್ನುಮೂರು ಬಾಣಗಳಿಂದ ಹೊಡೆದು 
ಸಿಂಹನಾದವನ್ನು ಮಾಡಿದನು. 


ಸರ್ವಪಾರಶವೀಂ ಚೈವ ಶಕ್ತಿಂ ಶೂರಃ ಸುದಕ್ಷಿಣಃ । 
ಸಘಂಟಾಂ ಪ್ರಾಹಿಣೋದ್‌ ಘೋರಾಂ ಕ್ರುದ್ಧೋ ಗಾಂಡೀವಧನ್ನನೇ 


ಶೂರನಾದ ಸುದಕ್ಷಿಣನು ಕ್ರುದ್ಧನಾಗಿ, ಪೂರ್ಣವಾಗಿ ಅಯೋಮಯವಾದ, 
ಘಂಟೆಗಳಿಂದ ಕೂಡಿದ, ಘೋರವಾದ ಶಕ್ತ್ಯಾಯುಧವನ್ನು ಅರ್ಜುನನ ಮೇಲೆ 
ಪ್ರಯೋಗಿಸಿದನು. 


ಸಾ ಜ್ವಲಂತೀ ಮಹೋಲ್ಕೇವ ಸಮಾಸಾದ್ಯ ಮಹಾರಥಮ್‌ ।ಟ 
ಸವಿಷ್ಣುಲಿಂಗಾ ನಿರ್ಭಿದ್ಯ ನಿಪಪಾತ ಮಹೀತಳೇ i ೬೮ ॥ 


ಜ್ಞಾಲೆಗಳಿಂದಲೂ, ಅಗ್ಲಿಕಿಡಿಗಳಿಂದಲೂ ಕೂಡಿದ ಆ ಶಕ್ತಾಯುಧವು 
ಮಹಾರಥನಾದ ಅರ್ಜುನನನ್ನುಸಮೀಪಿಸಿ, ಅವನನ್ನು ಭೇದಿಸಿ ಭೂಮಿಯ ಮೇಲೆ 
ಬಿದ್ದಿತು. 

ತಂ ಚತುರ್ದಶಭಿಃ ಪಾರ್ಥೋ ನಾರಾಚ್ಛೆಃ ಕಂಕಪತ್ರಿಭಿಃ 1 

ಸಾಶ್ವಧ್ವಜಧನುಃಸೂತಂ ವಿವ್ಯಾಧಾಚಿಂತ್ಯವಿಕ್ರಮಃ ॥1 ೬೯ ॥ 

ರಥಂ ಚಾನ್ಯೈಃ ಸುಬಹುಭಿಃ ಚಕ್ರೇ ವಿಶಕಲಂ ಶರೈಃ ॥॥ ೭೦ ॥ 

ಅಚಿಂತ್ಯ ಪರಾಕ್ರಮಿಯಾದ ಅರ್ಜುನನು ಅವನ ಮೇಲೆ ಕಂಕಪತ್ರವನ್ನುಹೊಂದಿದ 
ಹದಿನಾಲ್ಕು ನಾರಾಚಗಳನ್ನು ಪ್ರಯೋಗಿಸಿ, ಅವನ ಅಶ್ವಗಳನ್ನೂ, ಧ್ವಜವನ್ನೂ, 
ಧನುಸ್ಸನ್ನೂ ಮತ್ತು ಸಾರಥಿಯನ್ನೂ ವಿನಾಶಗೊಳಿಸಿ, ಇನ್ನೂ ಅನೇಕ ಬಾಣಗಳಿಂದ 
ಅವನ ರಥವನ್ನು ಪುಡಿ-ಪುಡಿ ಮಾಡಿದನು. 


-194- ಮಹಾಭಾರತ ದ್ರೋಣಪರ್ವ 


ಸುದಕ್ಷಿಣಂ ಚ ಕಾಂಬೋಜಂ ಮೋಘಸಂಕಲ್ಪವಿಕ್ರಮಮ್‌ । 
ಬಿಭೇದ ಹೃದಿ ಬಾಣೇನ ಪೃಥುಧಾರೇಣ ಪಾಂಡವಃ ।| ೭೧ ॥ 


ವ್ಯರ್ಥವಾದ ಸಂಕಲ್ಪವನ್ನು ಮತ್ತು ವಿಕ್ರಮವನ್ನು ಹೊಂದಿದ್ದಕಾಂಬೋಜ ದೇಶದ 
ಸುದಕ್ಷಿಣನ ಮೇಲೆ ಅರ್ಜುನನು ಅಗಲವಾದ ಧಾರೆಯುಳ್ಳ ಒಂದು ಬಾಣವನ್ನು 
ಪ್ರಯೋಗಿಸಿ ಅವನ ಹೃದಯವನ್ನು ಭೇದಿಸಿದನು. 


ಸ ಭಿನ್ನವರ್ಮಾ ಸ್ರಸ್ತಾಂಗಃ ಪ್ರಭ್ರಷ್ಠಮುಕುಟಾಂಗದಃ । 
ಪಪಾತಾಭಿಮುಖಃ ಶೂರೋ ಮುಕ್ತಯಂತ್ರ ಇವ ಧ್ವಜಃ W ೭೨॥ 


ಶೂರನಾದ ಸುದಕ್ಷಿಣನು ಕವಚವು ಕತ್ತರಿಸಲ್ಪಟ್ಟು ದೇಹದ ಅವಯವಗಳೆಲ್ಲವೂ 
ಶಿಥಿಲಗೊಂಡು, ಕಿರೀಟ ಮತ್ತು ಅಂಗದಗಳು ಹರಿದು ಹೋಗಿ ಯಂತ್ರದಿಂದ 
ಮುಕ್ತವಾದ ಧ್ವಜದಂತೆ ಅರ್ಜುನನಿಗೆ ಅಭಿಮುಖವಾಗಿ ಬಿದ್ದನು. 


ಗಿರೇಃ ಶಿಖರಜಃ ಶ್ರೀಮಾನ್‌ ಸುಶಾಖಃ ಸುಪ್ರತಿಷ್ಠಿತಃ । 
ಸಂಭಗ್ನ ಇವ ವಾತೇನ ಕರ್ಣಿಕಾರೋ ಹಿಮಾತ್ಯಯೇ || ೭೩॥ 


ಹಿಮಗಾಲವು ಕಳೆದ ಮೇಲೆ ಬಿರುಗಾಳಿಯ ಹೊಡೆತಕ್ಕೆ ಸಿಕ್ಕಿ ಪರ್ವತ ಶಿಖರದಿಂದ 
ಉರುಳಿದ, ಚೆನ್ನಾಗಿ ಬೇರೂರಿದ ಅನೇಕ ಕೊಂಬೆಗಳುಳ್ಳ ಕಾಂತಿಯುಕ್ತವಾದ ಕರ್ಣಿಕಾರ 
ವೃಕ್ಷದಂತೆ ಅವನು ಭಗ್ಗನಾದನು. 


ವಿಕೀರ್ಣಃ ಪತಿತೋ ರಾಜಾ ಪ್ರಸಾರ್ಯ ವಿಪುಲೌ ಭುಜೌ । 
ಧಾರಯನಗ್ಗಿಸಂಕಾಶಾಂ ಶಿರಸಾ ಕಾಂಚನೀಂ ಸ್ರಜಮ್‌ | ೭೪ ॥ 


ಅವನು ತನ್ನ ಭುಜಗಳನ್ನು ಹರಡಿ, ಅಗ್ನಿಯಂತೆ ಹೊಳೆಯುವ 
ಸುವರ್ಣಮಯವಾದ ಮಾಲೆಯನ್ನು ಶಿರಸ್ಸಿನಲ್ಲಿ ಧರಿಸಿ, ಭೂಮಿಯ ಮೇಲೆ 
ಚೆಲ್ಲಾಪಿಲ್ಲಿಯಾಗಿ ಬಿದ್ದನು. 


ಶೇತೇ ವಿನಿಹತೋ ಭೂಮೌ ಕಾಂಬೋಜಸ್ತರುಣೋ ವಿಭುಃ 1 
ಸುದರ್ಶನೀಯಸ್ತಾಮ್ರಾಕ್ಷೋ ಭಿನ್ನೋ ಹಿಮಗಿರಿರ್ಯಥಾ 1 
ಮಹಾರ್ಹಾಭರಣೋಪೇತಃ ಸಾನುಮಾನಿವ ಪರ್ವತಃ 1 ೭೫ 1 


ಜಯದ್ರಥವಧಪರ್ವ -195- 


ಅರ್ಜುನನ ಬಾಣದಿಂದ ಹೊಡೆಯಲ್ಲಟ್ಟು ಕಾಂಬೋಜ ದೇಶದ ತರುಣನೂ, 
ಸುಂದರನೂ, ತಾಮ್ರಾಕ್ಷನೂ ಆದ ರಾಜನು ಬೆಲೆಬಾಳುವ ಆಭರಣದಿಂದ 
ಕೂಡಿದವನಾಗಿ, ಶಿಖರದಿಂದ ಕೂಡಿದ ಪರ್ವತದಂತೆ ಭೇದಿಸಲ್ಪಟ್ಟ 
ಹಿಮಾಲಯದಂತೆ ಭೂಮಿಯ ಮೇಲೆ ಮಲಗಿದನು. 


ಪುತ್ರ: ಕಾಂಬೋಜರಾಜಸ್ಯ ಪಾರ್ಥೇನ ವಿನಿಪಾತಿತಃ । 
ಶೋಚಯನ್‌ ಸರ್ವಭೂತಾನಿ ಕೇಶವಂ ಚ ಸಹಾರ್ಜುನಮ್‌ । 
ಅಶೋಭತ ಮಹಾಬಾಹುಃ ವ್ಯಸುರ್ಭೂಮೌ ನಿಪಾತಿತಃ | ೭೬ | 


ಕಾಂಬೋಜರಾಜನ ಪುತ್ರನು ಅರ್ಜುನನಿಂದ ಭೂಮಿಯ ಮೇಲೆ ಕೆಡವಲ್ಲಟ್ಟು 
ಎಲ್ಲ ಯೋಧರಿಗೂ, ಕೇಶವಾದಿಗಳಿಗೂ ಶೋಕವನ್ನುಂಟು ಮಾಡುತ್ತಾ 
ಮಹಾಬಾಹುವಾದ ಅವನು ಮೃತನಾಗಿ ಭೂಮಿಯ ಮೇಲೆ ಶೋಭಿಸಿದನು. 


ತತಃ ಸೈನ್ಯಾನಿ ಸರ್ವಾಣಿ ವ್ಯದ್ರವಂತ ಸುತಸ್ಯ ತೇ । 

ಹತಂ ಶ್ರುತಾಯುಧಂ ದೃಷ್ಟ್ವಾ ಕಾಂಬೋಜಂ ಚ ಸುದಕ್ಷಿಣಮ್‌ 1೭೭॥ 

ಆಗ ಹತನಾದ ಶ್ರುತಾಯುಧನನ್ನುಮತ್ತು ಕಾಂಬೋಜರಾಜನಾದ ಸುದಕ್ಷಿಣನನ್ನು 
ನೋಡಿ ನಿನ್ನ ಪುತ್ರನ ಸೈನ್ಯವೆಲ್ಲವೂ ಓಡಿ ಹೋಯಿತು. 


॥ ಇತಿ ಶ್ರೀಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ದ್ರೋಣಪರ್ವಣಿ ಏಕಾಶೀತಿತಮೋ5ಧ್ಯಾಯಃ ॥ 
॥ ಜಯದ್ರಥವಧಪರ್ವಣಿ ಪಂಚಮೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ದ್ರೋಣಪರ್ವದಲ್ಲಿ ಎಂಬತ್ತೊಂದನೆಯ 
ಅಧ್ಯಾಯ ಮುಗಿಯಿತು. 


LS A 


-196- ಮಹಾಭಾರತ ದ್ರೋಣಪರ್ವ 


ಎಂಬತ್ತೆರಡನೆಯ ಅಧ್ಯಾಯ 
ಅರ್ಜುನನಿಂದ ಶ್ರುತಾಯು ಮೊದಲಾದವರ ವಧೆ. 
ಸಂಜಯಃ 
ಸುದಕ್ಷಿಣೇ ಹತೇ ರಾಜನ್‌ ವೀರೇ ಚೈವ ಶ್ರುತಾಯುಧೇ ॥ 
ಜವೇನಾಭ್ಯದ್ರವನ್‌ ಪಾರ್ಥಂ ಕುಪಿತಾಃ ಸೈನಿಕಾಸ್ತವ uO 


ಸಂಜಯ- ಎಲೈ ರಾಜನೇ, ಸುದಕ್ಷಿಣನು ಮತ್ತು ವೀರನಾದ ಶ್ರುತಾಯುಧನು 
ಹತನಾಗುತ್ತಿರಲು ನಿನ್ನ ಸೈನಿಕರು ಕೋಪದಿಂದ ಅರ್ಜುನನ ಮೇಲೆ ಎರಗಿದರು. 


ಅಭೀಷಾಹಾಃ ಶೂರಸೇನಾ: ಶಿಬಯೋರ5ಥ ವಸಾತಯಃ | 
ಅಭ್ಯವರ್ಷಂಸ್ತತೋ ರಾಜನ್‌ ಶರವರ್ಪೈರ್ಧನಂಜಯಮ್‌ W೨21 


ಎಲೈ ರಾಜನೇ, ಅಭೀಷಾಹರು, ಶೂರಸೇನರು, ಶಿಬಿಗಳು, ವಸಾತಿಗಳು ಬಾಣದ 
ಮಳೆಗಳನ್ನು ಧನಂಜಯನ ಮೇಲೆ ಸುರಿಸಿದರು. 


ತೇಷಾಂ ಷಷ್ಠಿಶತಾನ್‌ ವರ್ಯಾನಹನತ್‌ ಪಾಂಡವ: ಶರೈಃ I 
ತೇ ಸ್ಥ ಭೀತಾಃ ಪಲಾಯಂತೇ ಸಿಂಹೇನೇವಾರ್ದಿತಾ ಗಜಾಃ 11೩1 


ಅವರಲ್ಲಿ ಶ್ರೇಷ್ಠರಾದ ಅರವತ್ತು ಸಾವಿರ ಯೋಧರನ್ನು ಅರ್ಜುನನು ತನ್ನ 
ಬಾಣಗಳಿಂದ ಕೊಂದನು. ಅವರು ಸಿಂಹದಿಂದ ಪೀಡಿಸಲ್ಪಟ್ಟಗಜಗಳಂತೆ ಭಯದಿಂದ 
ಪಲಾಯನ ಮಾಡಿದರು. 


ತೇ ನಿವೃತ್ಯ ಪುನಃ ಪಾರ್ಥಂ ಸರ್ವತಃ ಪರ್ಯವಾರಯನ್‌ ಟ 

ರಣೇ ಸಪತ್ನಾನ್‌ ನಿಘಫ್ನಂತಂ ವಜ್ರಹಸ್ತಮಿವಾಸುರಾಃ 1೪॥ 

ಅವರು ಎಲ್ಲಕಡೆಯಿಂದಲೂ ಪುನಃ ಹಿಂದಿರುಗಿ ಬಂದು ಅಸುರರು ವಜ್ರಹಸ್ತನಾದ 
ಇಂದ್ರನನ್ನು ಮುತ್ತಿದಂತೆ ಶತ್ರುಗಳನ್ನುಸಂಹರಿಸುತ್ತಿದ್ದ ಅರ್ಜುನನನ್ನು ಸುತ್ತುವರಿದರು. 

ತೇಷಾಮಾಪತತಾಂ ತೂರ್ಣಂ ಗಾಂಡೀವಪ್ರೇಷಿತೈೆಃ ಶರೈಃ । 


ಉಚ್ಚಕರ್ತ ಶಿರಾಂಸ್ಕುಗ್ರೋ ನಾಳೇಭ್ಯ ಇವ ಪಂಕಜಾನ್‌ ! 
ಶಿರೋಭಿಃ ಪತಿತೈಸ್ತತ್ರ ಭೂಮಿರಾಸೀನ್ನಿರಂತರಾ I 


ಜಯದ್ರಥವಧಪರ್ವ -197- 


ಅರ್ಜುನನು ತನ್ನ ಮೇಲೆ ಎರಗುತ್ತಿರುವ ಅವರ ಶಿರಸ್ಸುಗಳನ್ನು ಗಾಂಡೀವದಿಂದ 
ಹೊರಹೊಮ್ಮಿದ ಗಾಡ ನಾಳಗಳಿಂದ ಕಮಲಗಳನ್ನು ಕತ್ತರಿಸಿದೆ ಕತ್ತರಿಸಿದನು. 
ಹಾಗೆ ಬಿದ್ದಶಿರಸ್ಸುಗಳಿಂದ ಭೂಮಿಯು ನಿಬಿಡ ತು. 


ಶಿರೋಭಿಃ ಪ್ರಪತದ್ಧಿಸ್ಟೆರಂತರಿಕ್ಷಂ ಸಮಾವೃತಮ್‌ । 

ಅಭ್ರಚ್ಛಾಯೇವ ತತ್ರಾಸೀದ್‌ ಧ್ವಾಂಕ್ಷಗೃಧ್ರಬಲೈ: ಪುನಃ I ೬ ॥ 

ಶಿರಸ್ಸುಗಳು ಹಾಗೆ ಬೀಳುತ್ತಿರಲು ಅವುಗಳಿಂದ ಅಂತರಿಕ್ಷ ಪ್ರದೇಶವು 
ತುಂಬಿಹೋಯಿತು ಮತ್ತು ಅಂತರಿಕ್ಷದಲ್ಲಿ ಸಮಾವೇಶಗೊಂಡ ಹದ್ದು, ಕಾಗೆ, ಬಲ 
ಮುಂತಾದ ಪಕ್ಷಿಗಳಿಂದ ಭೂಮಿಯ ಮೇಲೆ ಮೋಡದಿಂದ ಉಂಟಾಗುವ 
ಛಾಯೆಯಂತೆ ಛಾಯೆ ಉಂಟಾಯಿತು. 


ತೇಷು ತೂತ್ಪಾದ್ಯಮಾನೇಷು ಕ್ರೋಧಾಮರ್ಷಸಮನಿತೌ । 
ಶ್ರುತಾಯುಶ್ಚಾಯುತಾಯುಶ್ಚ ಧನಂಜಯಮಯುದ್ಧೃತಾಮ್‌ ॥ ೭ ॥ 


ಕ್ರೋಧಾಮರ್ಷ ಸಮನ್ನಿತರಾದ ಅವರು ಸಂಹರಿಸಲ್ಲಡುತ್ತಿರಲು ಶ್ರುತಾಯು ಮತ್ತು 
ಅಯುತಾಯುಗಳು ಅರ್ಜುನನ ಜೊತೆಯಲ್ಲಿಯುದ್ಧವನ್ನುಮಾಡಿದರು. 


ಶ್ಲಾಘಿನೌ ಸ್ಪರ್ಧಿನೌ ವೀರೌ ಕುಲಜೌ ಬಾಹುಶಾಲಿನೌ । 
ತಾವೇನಂ ಶರವರ್ಷಾಭ್ಯಾಂ ಸವ್ಯದಕ್ಷಿಣಮಸ್ಯತಾಮ್‌ nc 


ಕೀರ್ತಿವಂತರೂ, ಸರ್ಧಿಗಳೂ, ಬಾಹುಶಾಲಿಗಳೂ, ಒಳ್ಳೆಯ ಕುಲದಲ್ಲಿ 
ಜನಿಸಿದವರೂ, ವೀರರೂ ಆದ ಅವರು ಬಾಣದ ಮಳೆಗಳನ್ನು ಅರ್ಜುನನ 
ಎಡಭಾಗದಲ್ಲಿಮತ್ತು ಬಲಭಾಗದಲ್ಲಿಸುರಿಸಿದರು. 

ತ್ತರಾಯುಕ್ತೌ ಮಹಾರಾಜ ಪ್ರಾರ್ಥಯಂತೌ ಮಹದ್‌ ಯಶಃ | 

ಅರ್ಜುನಸ್ಯ ವಧಪ್ರೇಪ್ಲೂ ಪುತ್ರಾರ್ಥೇ ತವ ಧನ್ನಿನೌ ue 

ತಾವರ್ಜುನಂ ಸಹಸ್ರೇಣ ಶರಾಣಾಂ ನತಪರ್ವಣಾಮ್‌ । 


ಪೂರಯಾಮಾಸತುಃ ಕ್ರುದ್ಧಾ ತಟಾಕಂ ಜಲದೋ ಯಥಾ ॥ ೧೦ ॥ 


ಎಲೈ ಮಹಾರಾಜನೇ, ಅವರು ತ್ವರೆಯಿಂದ ಕೂಡಿದವರಾಗಿ ಮಹಾಕೀರ್ತಿಯನ್ನು 
ಆಶಿಸುತ್ತಾ, ಅರ್ಜುನನ ವಧೆಯನ್ನು ಒಯಸಿ ನಿನ್ನ ಪುತ್ರನ ಸಲುವಾಗಿ ಧನುಸ್ಸನ್ನು 


-198- ಮಹಾಭಾರತ ದ್ರೋಣಪರ್ವ 


ಹಿಡಿದು, ಮೋಡವು ನೀರಿನಿಂದ ಕೆರೆಯನ್ನುತುಂಬಿದಂತೆ ಸಹಸ್ರಾರು ಬಾಣಗಳಿಂದ 
ಅರ್ಜುನನನ್ನುತುಂಬಿದರು. 


ಶ್ರುತಾಯುಸ್ತು ತತಃ ಕ್ರುದ್ವ ತೋಮರೇಣ ಧನಂಜಯಮ್‌ । 

ಆಜಘಾನ ಸುತೀಕ್ಷೆ ನಿನ ಪೀತೇನ ನಿಶಿತೇನ ಚ 11 ೧೧ ॥ 

ಆಗ ಶ್ರುತಾಯುವು ಕ್ರುದ್ಧನಾಗಿ ತೀಕ್ಷ್ಣವಾದ, ನೀರನ್ನು ಕುಡಿಸಿ ಹದಮಾಡಿದ, 
ಹರಿತವಾದ, ತೋಮರದಿಂದ ಅರ್ಜುನನನ್ನು ಹೊಡೆದನು. 

ಸೋತತಿವಿದ್ದೋ ಬಲವತಾ ಶತ್ರುಣಾ ಶತ್ರುಕರ್ಶನಃ | 

ಜಗಾಮ ಪರಮಂ ಮೋಹಂ ಮೋಹಯನ್‌ ಕೇಶವಂ ರಣೇ ॥ ೧೨ ॥ 


ಶತ್ರುಕರ್ಶನನಾದ ಅರ್ಜುನನು ಬಲಿಷ್ಠನಾದ ಶತ್ರುವಿನಿಂದ ಗಾಢವಾಗಿ 


ಹೊಡೆಯಲ್ಲಟ್ಟು ರಣರಂಗದಲ್ಲಿ ಕೃಷ್ಣನಿಗೆ ಮೋಹವನ್ನುಂಟು ಮಾಡುವವನಾಗಿ 
ಮೂರ್ಛೆ ಹೋದನು. 


ಏತಸ್ಸಿನ್ನೇವ ಕಾಲೇ ತು ಅಯುತಾಯುರ್ಮಹಾರಥಃ | 
ಶೂಲೇನ ಭೃಶತೀಕ್ಷ್ಮೇನ ತಾಡಯಾಮಾಸ ಪಾಂಡವಮ್‌ ॥1 ೧೩ ॥ 


ಅದೇ ಸಮಯದಲ್ಲಿಮಹಾರಥನಾದ ಅಯುತಾಯುವು ಮಹಾತೀಕ್ಷ್ಮವಾದ 
ಶೂಲದಿಂದ ಅರ್ಜುನನನ್ನು ಹೊಡೆದನು. 


ಕ್ಷತೇ ಕ್ಷಾರಂ ಹಿ ಸ ದದೌ ಪಾಂಡವಸ್ಯ ಮಹಾತ್ಮನಃ । 
ಪಾರ್ಥೋಪಪಿ ಭೃಶಸಂವಿದ್ವೋ ಧ್ವಜಯಷ್ಪಿಮಶಿಶ್ರಿಯತ್‌ ॥ ೧೪ ॥ 


ಮಹಾತ್ಮನಾದ ಪಾಂಡವನಿಗೆ ಗಾಯದ ಮೇಲೆ ಉಪ್ಪನ್ನು ಹಾಕಿದಂತೆ ಮಾಡಿದನು. 
ಬಹಳ ಗಾಯಗೊಂಡ ಅರ್ಜುನನೂ ಸಹ ಧ್ವಜಯಷ್ಟಿಯನ್ನು ಆಶ್ರಯಿಸಿದನು. 

ತತಃ ಸರ್ವಸ್ಯ ಸೈನ್ಯಸ್ಯ ತಾವಕಸ್ಯ ವಿಶಾಂಪತೇ ಟ 

ಸಿಂಹನಾದೋ ಮಹಾನಾಸೀದ್ಧತಂ ಮತ್ವಾ ಧನಂಜಯಮ್‌ ॥ ೧೫ ॥ 


ಎಲ್ಫೆ ರಾಜನೇ, ಆಗ ಧನಂಜಯನು ಹತನಾದನೆಂದು ತಿಳಿದು ನಿನ್ನಎಲ್ಲಸೈನ್ಯಕ್ಕೂ 
ದೊಡ್ಡಸಿಂಹನಾದ ಉಂಟಾಯಿತು. 


ಜಯದ್ರಥವಧಪರ್ವ -199- 


ಕೃಷ್ಣಶ್ಹ ಭೃಶಸಂತಪ್ಪೋ ದೃಷ್ಟ್ವಾ ಪಾರ್ಥಂ ವಿಚೇತಸಮ್‌ । 
ಆಶ್ವಾಸಯತ ಹೃದ್ಯಾಭಿರ್ವಾಗ್ಗಿಸ್ತತ್ರ ಧನಂಜಯಮ್‌ I ೧೬ ॥ 


ಕೃಷ್ಣನೂ ಸಹ ಅರ್ಜುನನು ಸಂಜ್ಞಾಹೀನನಾಗಿರುವುದನ್ನು ನೋಡಿ, ಬಹಳ 
ಸಂತಾಪಗೊಂಡು ಮಧುರವಾದ ಮಾತುಗಳಿಂದ ಅವನನ್ನು ಸಮಾಧಾನ ಪಡಿಸಿದನು. 


ತತಸ್ತೌ ರಥಿನಾಂ ಶ್ರೇಷ್ಠೌ ಲಬ್ಬಲಕ್ಷೌ ಧನಂಜಯಮ್‌ । 
ವಾಸುದೇವಂ ಚ ವಾರ್ಷ್ಸೇಯಂ ಶರವರೈಃ ಸಮಂತತಃ ॥ ೧೭ ॥ 


ಸಚಕ್ರಕೂಬರರಥಂ ಸಾಶ್ವಧ್ವಜಪತಾಕಿನಮ್‌ । 
ಅದ್ಭಶ್ಯಂ ಚಕ್ರತುರ್ಯುದ್ದೇ ತದದ್ದುತಮಿವಾಭವತ್‌ I ೧೮ ॥ 


ಆಗ ತಮ್ಮ ಗುರಿಯನ್ನು ಸಾಧಿಸಿದ ರಥಿಶ್ರೇಷ್ಠರಾದ ಶ್ರುತಾಯು ಮತ್ತು 
ಅಯುತಾಯುಗಳು ಕೃಷ್ಣಾರ್ಜುನರ ಮೇಲೆ ಎಲ್ಲಕಡೆಗಳಿಂದಲೂ ಬಾಣ ಪ್ರಯೋಗ 
ಮಾಡಿ ಅವರ ಚಕ್ರ, ಕೂಬರದಿಂದ ಕೂಡಿದ, ಅಶ್ವ-ಧ್ವಜ-ಪತಾಕೆಗಳಿಂದ ಕೂಡಿದ 
ರಥವನ್ನೂ ಸಹ ಯುದ್ಧದಲ್ಲಿಅದ್ಭಶ್ಯವನ್ನಾಗಿ ಮಾಡಿದರು. ಅದು ಅದ್ಭುತವಾಗಿದ್ದಿತು. 

ಜ್ನ ಓಗನ ಹ್ಮ ಬ 

ಪ್ರತ್ಯಾಶಸ್ತಸ್ತು ಬೀಭತ್ತು; ಶನಕೈರಿವ ಭಾರತ । 

ಪ್ರೇತರಾಜಪುರಂ ಪ್ರಾಪ್ಯ ಪುನಃ ಪ್ರತ್ಯಾಗತೋ ಯಥಾ | ೧೯ ॥ 

ಎಲ್ಪೆ ಭಾರತನೇ, ಯಮಪಟ್ಟಣಕ್ಕೆ ಹೋಗಿ ಹಿಂದಿರುಗಿದವನಂತೆ ಅರ್ಜುನನು 
ನಿಧಾನವಾಗಿ ಸಮಾಧಾನಗೊಂಡನು. 

ಸಂಛನ್ನಂ ಶರಜಾಲೇನ ರಥಂ ದೃಷ್ಟ್ವಾ ಸಕೇಶವಮ್‌ । 

ಶತ್ರೂ ಚ ಪ್ರಮುಖೇ ದೃಷ್ಟ್ವಾ ದೀಪ್ಯಮಾನಾವಿವಾನಲೌ i ೨೦ ॥ 

ಪ್ರಾದುಶಕ್ರೇ ತತಃ ಪಾರ್ಥ ಐಂದ್ರಮಸ್ತು ಮಹಾರಥಃ । 

ತಸ್ಮಾದಾಸನ್‌ ಸಹಸ್ರಾಣಿ ಶರಾಣಾಂ ನತಪರ್ವಣಾಮ್‌ । 

ತೇ ಜಫಘುಸ್ತೌ ಮಹೇಷ್ವಾಸೌ ತಾಭ್ಯಾಂ ಮುಕ್ತಾಂಶ್ಚ ಸಾಯಕಾನ್‌ 11೨೧॥ 

CR ಪಿ 


ಕೇಶವನಿಂದ ಕೂಡಿದ ತನ್ನ ರಥವು ಶತ್ರುಗಳ ಬಾಣ ಸಮೂಹದಿಂದ 
ಮುಚ್ಚಲ್ಟಿರುವುದನ್ನೂ, ತನ್ನ ಎದುರಿನಲ್ಲಿಯೇ ಉರಿಯುವ ಅಗ್ನಿಯಂತಿರುವ ಇಬ್ಬರು 


-200- ಮಹಾಭಾರತ ದ್ರೋಣಪರ್ವ 
ಶತ್ರುಗಳನ್ನು ನೋಡಿ ಮಹಾರಥನಾದ ಅರ್ಜುನನು ಐಂದ್ರಾಸ್ಪವನ್ನು: ಪ್ರಯೋಗಿಸಿದನು. 
ಅದರಿಂದ ಬಾಗಿದ ತುದಿಯುಳ್ಳ ಸಹಸ್ರಾರು ಬಾಣಗಳು ಹೊರಹೊಮ್ಮಿದವು. ಅವು 
ಆ ಇಬ್ಬರು ಧನುರ್ಧಾರಿಗಳನ್ನೂ ಮತ್ತು ಅವರು ಪ್ರಯೋಗಿಸಿದ ಬಾಣಗಳನ್ನೂ 
ವಿನಾಶಗೊಳಿಸಿದವು. 


ಹತ್ವಾತು ತೌ ಮಹೇಷಾಸೌ ತಾಭ್ಯಾಂ ಸೃಷ್ಟಾಂಶ್ಚ ಸಾಯಕಾನ್‌ । 
ವಿಚೇರುರಾಕಾಶಗತಾಃ ಪಾರ್ಥಚಾಪವಿದಾರಿತಾಃ || ೨೨ ॥ 


ಅರ್ಜುನನ ಚಾಪದಿಂದ ಹೊರಹೊಮ್ಮಿದ ಬಾಣಗಳು ಧನುರ್ಧಾರಿಗಳಾದ 


ಅವರಿಬ್ಬರನ್ನೂ ಮತ್ತು ಅವರು ಪ್ರಯೋಗಿಸಿದ ಬಾಣಗಳನ್ನೂ ವಿನಾಶಗೊಳಿಸಿ 
ಆಕಾಶದಲ್ಲಿಸಂಚರಿಸಿದವು. 


ಪ್ರತಿಹತ್ಯ ಶರಾಂಸ್ಪೂರ್ಣಂ ಶರವೇಗೇನ ಪಾಂಡವಃ | 
ಪ್ರತಸ್ಥೇ ತತ್ರ ತತ್ರೈವ ಯೋಧಯನ್‌ ವೈ ಮಹಾರಥಾನ್‌ ॥| ೨೩ ॥ 


ಹೀಗೆ ಅರ್ಜುನನು ತನ್ನಶರಗಳ ವೇಗದಿಂದ ಅವರ ಶರಗಳನ್ನು ಪೂರ್ಣವಾಗಿ 
ನಾಶಗೊಳಿಸಿ ಮಹಾರಥರ ಜೊತೆಯಲ್ಲಿ ಅಲ್ಲಲ್ಲಿಯುದ್ದವನ್ನು ಮಾಡುತ್ತಾ ಮುಂದೆ 
ಹೊರಟನು. 

ತೌಚ ಫಲ್ಗುನಬಾಣೌಫೈರ್ವಿಬಾಹುಶಿರಸೌ ಕೃತೌ । 

ವಸುಧಾಮನ್ನಪದ್ಯೇತಾಂ ವಾತನುನ್ನಾವಿವ ದ್ರುಮೌ || ೨೪ 1 


ಅರ್ಜುನನ ಬಾಣ ಸಮೂಹಗಳಿಂದ ಬಾಹುಗಳು ಮತ್ತು ಶಿರಸ್ಸುಗಳು ಕತ್ತರಿಸಲ್ಪಟ್ಟು 

ಅವರಿಬ್ಬರೂ ಬಿರುಗಾಳಿಗೆ ಸಿಲುಕಿದ ವೃಕ್ಚಗಳಂತೆ ಭೂಮಿಯ ಮೇಲೆ ಬಿದ್ದರು. 
ಶ್ರುತಾಯುಪಶ್ಚ ನಿಧನಂ ವಧಶ್ಚೆವಾಯುತಾಯುಪ:ಃ । 
ಲೋಕವಿಸ್ಥಾಪನಮಭೂತ್‌ ಸಮುದ್ರಸ್ಯೇವ ಶೋಷಣಮ್‌ ॥ ೨೫ ॥ 


ಶ್ರುತಾಯು ಮತ್ತು ಅಯುತಾಯುಗಳ ಮರಣವು ಸಮುದ್ರದ ಶೋಷಣೆಯಂತೆ 
ಲೋಕವಿಸ್ಮಯಕರವಾಯಿತು. 


ತಯೋಃ ಪದಾನುಗಾನ್‌ ಹತ್ವಾ ಪುನಃ ಪಂಚಶತಾನ್‌ ರಥಾನ್‌ ! 
ಅತ್ಯಗಾದ್‌ ಭಾರತೀಂ ಸೇನಾಂ ನಿಘ್ನನ್‌ ಪಾರ್ಥೋ ರಥಾನ್‌ ವರಾನ್‌ ॥! 


ಜಯದ್ರಥವಧಪರ್ವ -201- 


ಅರ್ಜುನನು ಅವರ ಅನುಯಾಯಿಗಳಾದ ಐದುನೂರು ರಥಿಕರನ್ನು ಸಂಹರಿಸಿ, 
ಉಳಿದ ಶ್ರೇಷ್ಠರಾದ ರಥಿಕರನ್ನು ಕೊಲ್ಲುತ್ತಾ ಆ ಭಾರತ ಸೇನೆಯನ್ನು ದಾಟಿದನು. 


ಶ್ರುತಾಯುಷಶ್ಚ ನಿಧನಂ ಪ್ರೇಕ್ಷ್ಯ ಚೈವಾಯುತಾಯುಪಷಃ । 


೨ ಎಸೆ 
ನಿಯುತಾಯುರ್ಹಿ ಸಂಕ್ರುದ್ಧೋ ದೀರ್ಫಾಯುಕ್ಷೆವ ಭಾರತ ॥ ೨೭ ॥ 
ಪುತ್ರೌ ತಯೋ ರಥಶ್ರೇಷ್ಠೌ ಕೌಂತೇಯಂ ಪ್ರತಿಜಗ್ಗತುಃ । 
ಕಿರಂತೌ ವಿವಿಧಾನ್‌ ಬಾಣಾನ್‌ ಪಿತುರ್ವ್ಯಸನಕರ್ಶಿತೌ || ೨೮ ॥ 


ಎಲ್ಫೆ ಭಾರತನೇ, ಶ್ರುತಾಯುವಿನ ಮತ್ತು ಅಯುತಾಯುವಿನ ವಧೆಯನ್ನುನೋಡಿ 
ಅವರ ಮಕ್ಕಳಾದ ನಿಯುತಾಯು ಮತ್ತು ದೀರ್ಫಾಯುಗಳು ಕೋಪಗೊಂಡು, 
ತಂದೆಯ ಅಗಲಿಕೆಯಿಂದ ಶೋಕಕರ್ಶಿತರಾಗಿ ವಿವಿಧವಾದ ಬಾಣಗಳನ್ನು 
ಪ್ರಯೋಗಿಸುತ್ತಾ ಅರ್ಜುನನ ಕಡೆಗೆ ಬಂದರು. 


ತಾವರ್ಜುನೋ ಮುಹೂರ್ತೇನ ಶರೈಃ ಸನ್ನತಪರ್ವಭಿಃ । 
ಅಪ್ರೇಷಯತ್‌ ಸುಸಂಕ್ರುದ್ಧೋ ಯಮಸ್ಯ ಸದನಂ ಪ್ರತಿ ॥| ೨೯ ॥ 


ಅರ್ಜುನನು ಬಹಳ ಕೋಪಗೊಂಡು ಅವರ ಜೊತೆಯಲ್ಲಿಒಂದು ಮುಹೂರ್ತದ 
ಕಾಲ ಯುದ್ಧವನ್ನು ಮಾಡಿ, ಬಾಗಿದ ತುದಿಯುಳ್ಳ ಬಾಣಗಳಿಂದ ಅವರನ್ನು 
ಯಮಲೋಕಕ್ಕೆ ಕಳುಹಿಸಿದನು. 

ಲೋಡಯಂತಮನೀಕಾನಿ ದ್ವಿಪಂ ಪದ್ಧಸರೋ ಯಥಾ ! 

ನಾಶಕ್ಷುವನ್‌ ವಾರಯಿತುಂ ಪಾರ್ಥಂ ಕ್ಹತ್ರಿಯಪುಂಗವಾಃ I ೩೦ ॥ 

ಆನೆಯು ಪದ್ಮಸರೋವರವನ್ನು ಕಲಕಿದಂತೆ ಶತ್ರುಸೈನ್ಯವನ್ನು ಕಲಕಾಡುತ್ತಿದ್ದ 
ಅರ್ಜುನನನ್ನು ನೋಡಲೂ ಸಹ ಕೃತ್ರಿಯ ಶ್ರೇಷ್ಠರಿಗೆ ಸಾಧ್ಯವಾಗಲಿಲ್ಲ. 

ಅಂಗಾಸ್ತು ಗಜಸಂಘೈಶ್ವ ಪಾಂಡವಂ ಪ್ರತ್ಯವಾರಯನ್‌ 1 

ಕ್ರುದ್ಧಾ ಸಹಸ್ರಶೋ ಮ್ಲೇಚ್ಚಾ ಶಿಕ್ಷಿತಾಃ ಹಸ್ತಿಸಾದಿನಃ ॥1 ೩೧ ॥ 

ದುರ್ಯೋಧನಸಮಾದಿಷ್ಟಾ ಕುಂಜರೈ: ಪರ್ವತೋಪಮೈ: । 

ಪ್ರಾಚ್ಯಾಶ್ಚ ದಾಕ್ಷಿಣಾತ್ಯಾಶ್ಚ ಕಳಿಂಗಪ್ರಮುಖಾ ನೃಪಾಃ 


೯ ೫೧. 


11 ೩೨ 1 


-202- ಮಹಾಭಾರತ ದ್ರೋಣಪರ್ವ 

ಅಂಗದೇಶದ ಗಜಾರೋಹಿಗಳಾದ ಸುಶಿಕ್ಕಿತರಾದ ಮ್ಲೇಚ್ಛ ಯೋಧರು ಸಹಸ್ರ 
ಸಂಖ್ಯೆಯಲ್ಲಿ ಅರ್ಜುನನನ್ನು ಸುತ್ತುವರಿದರು. ಹಾಗೆಯೇ ದುರ್ಯೋಧನನಿಂದ 
ಆಜ್ಞಪ್ರರಾದ ಪರ್ವತದಂತಹ ಗಜಗಳಿಂದ ಸಹಿತರಾದ ಪೂರ್ವದಿಕ್ಕಿನ ಮತ್ತು ದಕ್ಷಿಣ 
ದಿಕ್ಕಿನ ಕಳಿಂಗ ಮೊದಲಾದ ರಾಜರು ಅವನನ್ನುಸುತ್ತುವರಿದರು. 


ತೇಷಾಮಾಪತತಾಂ ಶೀಘ್ರಂ ಗಾಂಡೀವಪ್ರೇಷಿತೈಃ ಶರೈಃ । 

ನಿಚಕರ್ತ ಶಿರಾಂಸ್ಕುಗೈಃ ಬಾಹೂನಪಿ ಸುಭೂಷಣಾನ್‌ I ೩೩ ॥ 

ತನ್ನ ಮೇಲೆ ಎರಗಿಬರುತ್ತಿರುವ ಅವರ ಶಿರಸ್ಸುಗಳನ್ನು ಮತ್ತು 
ಭೂಷಣೋಪೇತವಾದ ಬಾಹುಗಳನ್ನು ಅರ್ಜುನನು ಗಾಂಡೀವದಿಂದ ಹೊರಹೊಮ್ಮಿದ 
ಬಾಣಗಳಿಂದ ಶೀಘ್ರವಾಗಿ ಕತ್ತರಿಸಿದನು. 


ತೈಃ ಶಿರೋಭಿರ್ಮಹೀ ಕೀರ್ಣಾ ಬಾಹುಭಿಶ್ಚ ಸಹಾಂಗದೈಃ । 
ಬಭೌ ಕನಕಪಾಪಾಣೈರುರಗೈರಿವ ಚಾವೃತಾ 1 ೩೪॥ 


ಅವರ ಶಿರಸ್ಸುಗಳಿಂದಲೂ ಮತ್ತು ಅಂಗದಸಹಿತವಾದ ಬಾಹುಗಳಿಂದಲೂ 
ತುಂಬಿ ಹೋದ ಭೂಮಿಯು ಸುವರ್ಣಗಳಿಂದ, ಮಣಿಗಳಿಂದ ಮತ್ತು ಸರ್ಪಗಳಿಂದ 
ಆವೃತವಾಗಿರುವಂತೆ ಶೋಭಿಸಿತು. 

ಬಾಹವೋ ವಿಶಿಖೈಶ್ಚಿನ್ನಾ ಶಿರಾಂಸ್ಕುನ್ನಥಿತಾನಿ ಚ 

ಚ್ಯವಮಾನಾನ್ಯದೃಶ್ಯಂತ ದ್ರುಮೇಭ್ಯ ಇವ ಪಕ್ಷಿಣಃ I ೩೫ 1 


ಬಾಣಗಳಿಂದ ಕತ್ತರಿಸಲ್ಲಟ್ಟು ಬೀಳುವ ಬಾಹುಗಳು ಮತ್ತು ಶಿರಸ್ಸುಗಳು ವ್ಯಕ್ಷದಿಂದ 
ಬೀಳುವ ಪಕ್ಚಿಗಳಂತೆ ತೋರಿದವು. 


ಶರೈಃ ಸಹಸ್ರಶೋ ವಿದ್ದಾ ದ್ವಿಪಾಃ ಪ್ರಸ್ತುತಶೋಣಿತಾಃ | 


ನ್‌ ಮಿ 
ವ್ಯದೃಶ್ಯಂತಾದ್ರಯಃ ಕಾಲೇ ಗೈರಿಕಪ್ರಸ್ರುತಾ ಇವ u ೩೬ || 
ಸಹಸ 


ಸ್ರ ಸಂಖ್ಯೆಯಲ್ಲಿದ್ದ ಗಜಗಳು ಬಾಣಗಳಿಂದ ಹೊಡೆಯಲ್ಪಟ್ಟು ರಕ್ತವನ್ನು 
ಸುರಿಸುತ್ತಾ ಗೈರಿಕ ಧಾತುವನ್ನು ಸ್ರವಿಸುವ ಪರ್ವತದಂತೆ ತೋರಿದವು. 

ನಿಹತಾ: ಶೇರತೇ ಸ್ಮಾನ್ಯೇ ಬೀಭತ್ಹೋರ್ನಿಶಿತೈ: ಶರೈಃ । 

ಗಜಪೃಷ್ಠಗತಾ ಮ್ಲೇಚ್ಛಾ ನಾನಾವಿಕೃತದರ್ಶನಾಃ se 


ಜಯದ್ರಥವಧಪರ್ವ -203- 


ಗಜಸ್ಕಂಧವನ್ನುಏರಿದ, ನಾನಾರೂಪವನ್ನು ಹೊಂದಿದ ಮ್ಲೇಚ್ಛರು ಅರ್ಜುನನ 
ಹರಿತವಾದ ಬಾಣಗಳಿಂದ ಹೊಡೆಯಲ್ಲಟ್ಟು ಭೂಮಿಯ ಮೇಲೆ ಮಲಗಿದರು. 


ನಾನಾವೇಷಧರಾ ರಾಜನ್‌ ನಾನಾಶಸ್ಟೌಘಸಂವೃತಾಃ I 
ರುಧಿರೇಣಾನುಲಪ್ತಾಂಗಾ ಭಾಂತಿ ಚಿತ್ರೈಃ ಶರೈರ್ಹತಾಃ 1 ೩೮ ॥ 


ಎಲೈ ರಾಜನೇ, ನಾನಾ ವೇಷಗಳನ್ನು ಧರಿಸಿದ, ನಾನಾ ಶಸ್ತಸಮೂಹಗಳನ್ನು 
ಹಿಡಿದ, ರಕ್ತದಿಂದ ತೊಯ್ದ ಶರೀರವುಳ್ಳ, ವಿಚಿತ್ರವಾದ ಬಾಣಗಳಿಂದ ಹತರಾದ 
ಅವರು ರಣಭೂಮಿಯಲ್ಲಿ ಶೋಭಿಸಿದರು. 


ಶೋಣಿತಂ ನಿರ್ವಮಂತಿ ಸ್ಮ ದಿಪಾಃ ಪಾರ್ಥಶರಾಹತಾ: । 
ಸಹಸ್ರಶಶ್ಚಿನ್ನಗಾತ್ರಾಃ ಸಾರೋಹಾಃ ಸಪದಾನುಗಾಃ ॥ ೩೯ I 


ಗಜಾರೋಹಿಗಳಿಂದಲೂ ಮತ್ತು ಅವರ ಅನುಯಾಯಿಗಳಿಂದಲೂ ಸಹಿತವಾದ 
ಗಜಗಳು ಅರ್ಜುನನ ಬಾಣಗಳಿಂದ ಹೊಡೆಯಲ್ಪಟ್ಟು ಸಹಸ್ರ ಸಂಖ್ಯೆಯಲ್ಲಿ ತಮ್ಮ 
ಶರೀರಗಳು ಕತ್ತರಿಸಲ್ಪಟ್ಟುರಕ್ತವನ್ನುಕಾರುತ್ತಿದ್ದವು. 


ಚುಕ್ರುಶುಶ್ಚ ನಿಪೇತುಶ್ಚ ಬಭ್ರಮುಶ್ಚಾಪರೇ ದಿಶಃ । 
ಭೃಶಂ ತ್ರಸ್ತಾಶ್ಚಬಹುಧಾ ಸ್ವಾನೇವ ಮಮೃದುರ್ಗಜಾಃ u ೪೦ ॥ 


ಕೆಲವು ಗಜಗಳು ಕಿರುಚಿದವು. ಕೆಲವು ಬಿದ್ದವು. ಇನ್ನು ಕೆಲವು ದಿಕ್ಕು-ದಿಕ್ಕುಗಳಿಗೆ 
ಓಡಿದವು. ಕೆಲವು ಗಜಗಳು ಬಹಳ ಹೆದರಿ ತಮ್ಮವರನ್ನೇ ತುಳಿದವು. 


ಸಾಂತರಾಯುಧಿಕಾ ಮತ್ತಾ ಯೇ ಚಾನ್ಯೇ ತೀಕ್ಷ್ಣಸಮೃತಾಃ | 
ವಸಂತ್ಯಸುರಮಾಯಾಂ ಯೇ ಸುಘೋರಾ ಘೋರಚಕ್ಷುಷಃ ॥ ೪೧ ॥ 
ಯವನಾಃ ಪಾರದಾಶ್ರೆವ ಶಕಾಶ್ಚೆವ ಸಹಸ್ರಶಃ । 

ಗೋಯೋನಿಪ್ರಭವಾ ಮ್ಲೇಚ್ಛಾಃ ಕಾಲಕಲ್ವಾ ಪ್ರಹಾರಿಣಃ u ೪೨ ॥ 
ಊರ್ಧ್ವಾಭಿಸಾರಾ ದರದಾಃ ಗರದಾಶ್ವ ಸಬಾಹಿಕಾಃ | 

ತೇ ನ ಶಕ್ಯಾಃ ಸಮಾಖ್ಯಾತುಂ ವೃತಾಃ ಶತಸಹಸ್ರಶಃ | 


ತೇಷಾಂ ವೃಷ್ಟಿಸ್ರಥಾರಪ್ಯಾಸೀತ್‌ ಶಲಭಾನಾಮಿವಾಯತಿ: 1 ೪೩ ॥! 


-204- ಮಹಾಭಾರತ ದ್ರೋಣಪರ್ವ 


ಶ್ರೇಷ್ಠವಾದ ಆಯುಧಗಳನ್ನು ಹಿಡಿದ, ಮತ್ತರಾದ, ಕ್ರೂರರಿಂದ ಸಮ್ಮತರಾದ, 
ಅಸುರಮಾಯೆಗಳನ್ನು ಆಶ್ರಯಿಸಿದ, ಅತ್ಯಂತ ಘೋರರೂ, ಘೋರವಾದ 
ದೃಷ್ಟಿಯುಳ್ಳವರೂ ಆದ ಯವನರೂ, ಪಾರದರೂ, ಶಕರೂ, ಕಾಮಧೇನುವಿನ 
ಯೋನಿಯಿಂದ ಜನಿಸಿದ ಕಪ್ಪು ಬಣ್ಣದ ಪ್ರಹಾರಶೀಲರಾದ ಸಹಸ್ರಾರು ಸಂಖ್ಯೆಯ 
ಮ್ಲೇಚ್ಛದೂ, ಊರ್ದ್ವಭಿಸಾರರೂ, ದರದರೂ, ಗರದರೂ, ಬಾಹ್ಲೀಕರೂ- ಅವರುಗಳ 
ಸಂಖ್ಯೆಯನ್ನುಎಣಿಸಲು ಸಾಧ್ಯವಿಲ್ಲ: ಅವರು ಲಕ್ಷಾವಧಿ ಸಂಖ್ಯೆಯಲ್ಲಿಪತಂಗಗಳ 
ಸಮೂಹದಂತೆ ಅರ್ಜುನನ ಮೇಲೆ ಬಾಣಗಳ ಮಳೆಯನ್ನುಕರೆದರು. 


ಅಭ್ರಚ್ಛಾಯಾಮಿವ ಶರೈಃ ಸೈನ್ಯೇ ಕೃತ್ವಾ ಧನಂಜಯಃ । 
ಮುಂಡಾರ್ಧಮುಂಡಾನ್‌ ಜಟಿಲಾನಶುಚೀನ್‌ ನೀಲವಾಸಸಃ ॥ ೪೪ ॥ 


ಮ್ಲೇಚ್ಛಾನಶಾತಯತ್‌ ಸರ್ವಾನ್‌ ಸಮೇತಾನಸ್ತತೇಜಸಾ | 


ಅರ್ಜುನನು ತನ್ನ ಬಾಣಗಳನ್ನು ಪ್ರಯೋಗಿಸಿ, ಅವುಗಳಿಂದ ಮೋಡದಂತಹ 
ಛಾಯೆಯನ್ನು ಉಂಟು ಮಾಡಿ ತನ್ನ ಅಸ್ಪಸಾಮರ್ಥ್ಯದಿಂದ, ಮುಂಡರನ್ನೂ, 
ಅರ್ಧಮುಂಡರನ್ನೂ, ಜಟಿಲರನ್ನೂ, ಕಪ್ಪುವಸ್ತವನ್ನು ಧರಿಸಿದವರನ್ನೂಮತ್ತು ಎಲ್ಲ 
« ಇ ಜ್‌ ಆ 
ಮ್ಲೇಚ್ಚರನ್ನೂವಿನಾಶಗೊಳಿಸಿದನು. 


ಅಭ್ಯವರ್ಷಂತ ತೇ ಸರ್ವೇ ಪಾಂಡವಂ ನಿಶಿತೈಃ ಶರೈಃ 1 
ಅವಾಕಿರಂಶ್ಚ ತೇ ಮ್ಲೇಚ್ಛಾ ನಾನಾಯುದ್ಧವಿಶಾರದಾಃ । 
ತೇಷಾಮಪಿ ಸಸರ್ಜಾಶು ಶರವೃಷ್ಟಿಂ ಧನಂಜಯಃ wu ೪೫ I 


ಅವರು ಅರ್ಜುನನ ಮೇಲೆ ಹರಿತವಾದ ಬಾಣಗಳ ಮಳೆಯನ್ನು ಸುರಿಸಿದರು. 
ನಾನಾ ಯುದ್ಧ ವಿಶಾರದರಾದ ಆ ಮ್ಲೇಚ್ಛರು ಅರ್ಜುನನ ಮೇಲೆ ಆಯುಧಗಳ 


ಮಳೆಯನ್ನು ಸುರಿಸಿದರು. ಅರ್ಜುನನು ಅವರ ಮೇಲೆಯೂ ಶೀಘ್ರವಾಗಿ ತನ್ನ 
ಬಾಣಗಳ ಮಳೆಯನ್ನು ಉಂಟುಮಾಡಿದನು. 


ಶರೈಸ್ತು ಶತಶೋ ವಿದ್ವಾಃ ತೇ ಸಂಘಾಃ ಸಂಘಚಾರಿಣಃ । 
ಪ್ರಾದ್ರವಂತ ರಣೇ ಭೀತಾ ಗಿರಿಗಹ್ನರವಾಸಿನಃ nu ೪೬ | 


ಜಯದ್ರಥವಧಪರ್ವ -205- 


ಪರ್ವತದ ಗುಹೆಗಳಲ್ಲಿ ವಾಸಿಸುವ, ಸಮೂಹದಲ್ಲಿಸಂಚರಿಸುವ ಅವರು ನೂರರ 
ಸಂಖ್ಯೆಯಲ್ಲಿಬಾಣಗಳಿಂದ ಹೊಡೆಯಲ್ಪಟ್ಟುರಣರಂಗದಲ್ಲಿಹೆದರಿ ಓಡಿಹೋದರು. 


ಗಜಾಶ್ವಸಾದಿನೋ ಮ್ಲೇಚ್ಛಾಃ ಪತ್ತಯಶ್ಚ ಶರೈರ್ಹತಾಃ । 
ವಲಕಂಕವೃಕಾ ಭೂಮಾವಪಿಬನ್‌ ರುಧಿರಂ ಮುದಾ ॥1 ೪೭ ll 


ಅಶ್ಚಾರೋಹಿಗಳೂ, ಗಜಗಳೂ, ಅಶ್ವಾರೋಹಿಗಳಾದ ಮ್ಲೇಚ್ಛರೂ ಮತ್ತು 
ಪದಾತಿಗಳೂ ಅರ್ಜುನನ ಬಾಣಗಳಿಂದ ಹತರಾದರು. ವಲ, ಕಂಕ ಮೊದಲಾದ 
ಪಕ್ಷಿಗಳೂ, ತೋಳಗಳೂ ಭೂಮಿಯಲ್ಲಿಸಂತೋಷದಿಂದ ರಕ್ತವನ್ನು ಪಾನ ಮಾಡಿದವು. 


ಪತ್ರಶ್ಚಗಜ ಸಂಕೀರ್ಣಂ ಪ್ರಚ್ಛನ್ನಾಂ ರಥಸಂಕುಲಾಮ್‌ । 
ಶರವರ್ಷಪ್ಪವಾಂ ಘೋರಾಂ ಕೇಶಶೈವಲಶಾದ್ವಲಾಮ್‌ | ೪೮ ॥ 


ಪ್ರಾವರ್ತಯನ್ನದೀಮುಗ್ರಾಂ ಶೋಣಿತೌಘತರಂಗಿಣೀಮ್‌ । 
ಶಿರಸ್ಟ್ರಾಕ್ಷುದ್ರಮತ್ಸ್ಯಾಂ ಯುಗಾಂತೇ ಕಾಲಸಮ್ನಿತಾಮ್‌ 1೪೯ ॥ 


ಪದಾತಿಗಳಿಂದ, ಅಶ್ವಗಳಿಂದ, ಗಜಗಳಿಂದ ಮತ್ತು ರಥಗಳಿಂದ ತುಂಬಿದ, 
ಶರವರ್ಷಗಳೆಂಬ ದೋಣಿಗಳನ್ನುಹೊಂದಿದ, ಕೇಶಗಳೆಂಬ ಹಾವಸೆ (ಪಾಚಿ)ಗಳನ್ನು 
ಮತ್ತು ಮೃದು ಪ್ರದೇಶಗಳನ್ನು ಹೊಂದಿದ ರಕ್ತ ಸಮೂಹದ ತರಂಗಗಳನ್ನು ಹೊಂದಿದ, 
ಶಿರಸ್ತಾಣಗಳೆಂಬ ಕ್ಷುದ್ರ ಮತ್ತ್ಯಗಳನ್ನು ಹೊಂದಿದ, ಯುಗಾಂತ ಕಾಲದ ಮೃತ್ಯುವಿಗೆ 
ಸಮವಾದ, ಉಗ್ರವೂ ಮತ್ತು ಘೋರವೂ ಆದ ನದಿಯನ್ನು ಅರ್ಜುನನು ಹರಿಸಿದನು. 


ಅಕರೋದ್‌ ಗಜಸಂಬಾಧಾಂ ನದೀಮುತ್ತರಶೋಣಿತಾಮ್‌ । 
ದೇಹೇಭ್ಯೋ ರಾಜಪುತ್ರಾಣಾಂ ನಾಗಾಶ್ಚರಥಸಾದಿನಾಮ್‌  ॥! ೫೦ ॥ 


ರಾಜಪುತ್ರರ, ಗಜಾಶ್ಚ-ಪದಾತಿಗಳ ದೇಹದಿಂದ ಹೊಮ್ಮಿದ, ಶ್ರೇಷ್ಠವಾದ ರಕ್ತವನ್ನು 
ಹೊಂದಿದ, ಗಜಶರೀರಗಳಿಂದ ಅಲ್ಲಲ್ಲಿ ತುಂಬಿದ, ನದಿಯನ್ನು ಅರ್ಜುನನು 
ಪ್ರವರ್ತಿಸಿದನು. 


ಯಥಾ ಸ್ಥಲಂ ವಾ ನಿಮ್ಮಂ ವಾ ನ ಸ್ಯಾದ್‌ ವರ್ಷತಿ ವಾಸವೇ ಟ 
ತಥಾಸೀದಾಪ್ಪತಾ ಧಾತ್ರೀ ರುಧಿರೇಣ ಸಮುಕ್ಷಿತಾ I ೫೧ ॥ 


-206- ಮಹಾಭಾರತ ದ್ರೋಣಪರ್ವ 

ಇಂದ್ರನು ಮಳೆಯನ್ನು ಸುರಿಸುವಾಗ ಹೇಗೆ ಭೂಮಿಯ ಉಬ್ಬುತಗ್ಗುಗಳು 
ತಿಳಿಯುವುದಿಲ್ಲವೋ ಅದರಂತೆ ರಕ್ತದಿಂದ ತುಂಬಿಹೋದ ರಣಭೂಮಿಯಲ್ಲಿಉಬ್ಬು; 
ತಗ್ಗುಗಳು ತಿಳಿಯುತ್ತಿರಲಿಲ್ಲ. 


ಷಟಹಸ್ರಾನ್‌ ವರಾನ್‌ ವೀರಾನ್‌ ಪುನರ್ದಶಶತಾನ್‌ ವರಾನ್‌ । 
ಪ್ರಾಹಿಣೋನ್ಶೃತ್ಯುಲೋಕಾಯ ಕ್ಲತ್ರಿಯಾನ್‌ ಕ್ಷತ್ರಿಯರ್ಷಭಃ ॥ ೫೨ ॥ 


ಕ್ರತ್ರಿಯಶ್ರೇಷ್ಠನಾದ ಅರ್ಜುನನು ಆರು ಸಹಸ್ರ ಸಂಖ್ಯೆಯ ಶ್ರೇಷ್ಠರಾದ ಕ್ಷತ್ರಿಯ 
ವೀರರನ್ನು ಪುನಃ ಒಂದು ಸಾವಿರ ಕ್ರಿಯ ವೀರರನ್ನು ಮೃತ್ಯುಲೋಕಕ್ಕೆ ಕಳುಹಿಸಿದನು. 

ಶರೈಃ ಸಹಸ್ರಶೋ ವಿದ್ದಾ ವಿಧಿವತ್‌ ಕಲ್ಪಿತಾ ದ್ವಿಪಾಃ । 

ಶೇರತೇ ಭೂಮಿಮಾಸಾದ್ಯ ಶೈಲಾ ವಜ್ರಹತಾ ಇವ | ೫೩ ॥ 


ಶಾಸ್ತ್ರೋಕ್ತ ವಿಧಾನದಿಂದ ಸಿದ್ಧಗೊಳಿಸಲ್ಪಟ್ಟ ಗಜಗಳು ಸಹಸ್ರ ಸಂಖ್ಯೆಯಲ್ಲಿ 
ಬಾಣಗಳಿಂದ ಹೊಡೆಯಲ್ಪಟ್ಟು ಭೂಮಿಯ ಮೇಲೆ ಬಿದ್ದು ವಜ್ರಾಯುಧದಿಂದ 
ಭಗ್ನಗೊಂಡ ಪರ್ವತಗಳಂತೆ ಮಲಗಿದವು. 


ಸ ವಾಜಿರಥಮಾತಂಗಾನ್‌ ನಿಫ್ನನ್‌ ವ್ಯಚರದರ್ಜುನಃ । 
ಪ್ರಭಿನ್ನ ಇವ ಮಾತಂಗೋ ಮೃದ್ದನ್‌ ನಳವನಂ ಯಥಾ ೪ ೫೪॥ 


ಅರ್ಜುನನು ಅಶ್ವ-ರಥ-ಗಜಗಳನ್ನು ಸಂಹ೦ಸುತ್ತಾ, ಮದಿಸಿದ ಗಜವು ಪದ್ಮ 
ವನವನ್ನುವಿನಾಶಗೊಳಿಸುವಂತೆ ತಿರುಗಾಡಿದನು. 


ಭೂರಿದ್ರುಮಲತಾಗುಲ್ಲಂ ಶುಷ್ಯೇಂಧನತೃಣೋಪಲಮ್‌ । 

ನಿರ್ದಹೇದನಲೋಂರಣ್ಯಂ ಯಥಾ ವಾಯುಸಮೀರಿತಃ 11 ೫೫ 1 

ಸೇನಾರಣ್ಯಂ ತವ ತಥಾ ಕೃಷ್ಣಾನಿಲಸಮೀರಿತ: । 

ಶರಾರ್ಚಿರದಹತ್‌ ಕ್ರುದ: ಪಾಂಡವೋರಗಿರ್ಧನಂಜಯಃ 1 ೫೬॥ 
ಛಾ « 


ವಾಯುವಿನಿಂದ ಬಲವನ್ನುಪಡೆದ ಅಗ್ನಿಯು ಬಹಳ ಲತೆಗಳು ಮತ್ತು ದ್ರುಮಗಳು 
ಇರುವ, ಒಣಗಿದ ಕಟ್ಟಿಗೆಗಳಿರುವ, ತೃಣರಾಶಿ ಇರುವ ಅರಣ್ಯವನ್ನು ಸುಡುವಂತೆ 
ಕೃಷ್ಣನೆಂಬ ವಾಯುವಿನಿಂದ ಶಕ್ತಿಯನ್ನುಪಡೆದ ಧನಂಜಯನೆಂಬ ಪಾಂಡವಾಗ್ನಿಯು 
ಕ್ರುದ್ಧಣಾಗಿ ಬಾಣಗಳೆಂಬ ಜಾಲೆಗಳಿಂದ ನಿನ್ನಸೈನ್ಯವೆಂಬ ಅರಣ್ಯವನ್ನುದಹಿಸಿದನು. 


ಜಯದ್ರಥವಧಪರ್ವ -207- 


ಶೂನ್ಯಾನ್‌ ಕುರ್ವನ್‌ ರಥೋಪಸ್ಟಾನ್‌ ನಿಘನ್‌ ಪತ್ಯಶ್ನಹಸ್ತಿನಃ 

ಪ್ರನೃತ್ಯನ್ನಿವ ಬೀಭತ್ತುಃ ಚಾಪಹಸ್ಟೋ ಧನಂಜಯಃ । 

ವಜ್ರಕಲೆ ಕೆ ಶರೈರ್ಭೂಮಿಂ ಕುವನ್ನುತ್ತರಶೋಣಿತಾಮ್‌ 11 ೫೭ 1 

ತತಃ ಪ್ರಾವರ್ತತ ನದೀ ಶೋಣಿತಸ್ಯ ತರಂಗಿಣೀ । 

ನರಾಶ್ಚದ್ಧಿಪಕಾಯೇಭ್ಯ: ಪರ್ವತೇಭ್ಯ ಇವಾಪಗಾ 11 ೫೮ ॥ 

ಕೈಯಲ್ಲಿ ಬಿಲ್ಲನ್ನು ಹಿಡಿದ ಧನಂಜಯನು ನೃತ್ಯವನ್ನುಮಾಡುವವನಂತೆ ರಥದಲ್ಲಿ 
ರಧಿಕರು ಇರುವ ಪ್ರದೇಶವನ್ನು ಶೂನ್ಯವನ್ನಾಗಿ ಮಾಡುತ್ತಾ, ಪದಾತಿಗಳನ್ನು ಮತ್ತು 
ಅಶ್ಚಗಳನ್ನೂ ಮತ್ತು ಗಜಗಳನ್ನು ಸಂಹರಿಸುತ್ತಾ, ವಜ್ರಕ್ಕೆ ಸಮಾನವಾದ ತನ್ನ 


ಬಾಣಗಳಿಂದ ಭೂಮಿಯನ್ನು ಶ್ರೇಷ್ಠ ರಕ್ತಯುಕ್ತವನ್ನಾಗಿ ಮಾಡಿದನು. ಆಗ 


ಪರ್ವತಗಳಿಂದ ನದಿಗಳು ಹ೦ದಂತೆ ರಕ್ತದ ತರಂಗವುಳ್ಳ ಪದಾತಿ, ಗಜ, ಅಶ್ವಗಳ 
ರಕ್ತವನ್ನು ಹೊಂದಿದ ನದಿಯು ಪ್ರವೃತ್ತವಾಯಿತು. 


ಅಸ್ಥಿಶರ್ಕರಸಂಬಾಧಾ ಧ್ವಜವ್ಧಕ್ಷಾ ರಥಹ್ರದಾ । 


ಸಂಛಿನಶೀರ್ಷಪಾಷಾಣಾ ಹಸ್ತಿಹಸ್ತಮಹಾಗ್ರಹಾ 1೫೯ ॥ 
ಮಾಂಸಮಜ್ಚಾಸ್ಟಿಪಂಕಾಢ್ಕಾ ಹತಾಶ್ಚಮಕರಾಕುಲಾ | 

ಯೋಧಗೋಮಾಯುಸಂಕೀರ್ಣಾ ಕಬಂಧಶತಸಂಕ್ರಮಾ | ಓ೦ ॥ 
ಉಷ್ಣೀಷಫೇನಸಂಛನ್ನಾ ಶರಘೋರರುಷಾಕುಲಾ 11 ಓ೧ ॥ 


ಅಸ್ಥಿಗಳೆಂಬ ಶರ್ಕರದಿಂದ ನಿಬಿಡವಾದ, ಧ್ವಜವೆಂಬ ವೃಕ್ಟಗಳಿಂದ ಕೂಡಿದ, 
ರಥವೆಂಬ ಮಡುವಿನಿಂದ ಕೂಡಿದ, ಕತ್ತರಿಸಲ್ಪಟ್ಟ ಶಿರಸ್ಸುಗಳೆಂಬ ಪಾಷಾಣದಿಂದ 
ಕೂಡಿದ, ಗಜಗಳ ಸೊಂಡಿಲುಗಳೆಂಬ ಮಹಾಮೊಸಳೆಗಳಿಂದ ಕೂಡಿದ, ಮಾಂಸ 
ಮಜ್ಜ ಮತ್ತು ಮೂಳೆಗಳೆಂಬ ಕೆಸರುಗಳಿಂದ ಕೂಡಿದ, ಮೃತವಾದ ಅಶ್ವಗಳೆಂಬ 
ಮೊಸಳೆಗಳಿಂದ ಕೂಡಿದ, ಯೋಧರೆಂಬ ನರಿಗಳಿಂದ ಕೂಡಿದ, ನೂರಾರು 
ರುಂಡಗಳನ್ನು ಹೊಂದಿರುವ, ಉಷ್ಣೀಷವೆಂಬ ನೊರೆಯಿಂದ ಕೂಡಿದ, ಬಾಣಗಳೆಂಬ 
ಘೋರವಾದ ಮೀನುಗಳಿಂದ ಕೂಡಿದ (ರಕ್ತ ನದಿಯು ಪ್ರವೃತ್ತವಾಯಿತು). 


-208- ಮಹಾಭಾರತ ದ್ರೋಣಪರ್ವ 
ರುದ್ರಸ್ಯಾಕ್ರೀಡಸದೃಶೀಂ ಭೂಮಿಂ ಕುರ್ವನ್‌ ವಿಭೀಷಣಾಮ್‌ । 
ಪ್ರಾವಿಶದ್‌ ಭಾರತೀಂ ಸೇನಾಂ ಸಂಕ್ರುದ್ದೋ ವೈ ಧನಂಜಯಃ 1 
ತಂ ಶ್ರುತಾಯುಸ್ತಥಾ5ಂಬಷ್ಕೋ ವ್ರಜಮಾನಂ ನ್ಯವಾರಯತ್‌ ॥ ೬೨ ॥ 


ಧನಂಜಯನು ಬಹಳ ಕೋಪಗೊಂಡು ರಣಭೂಮಿಯನ್ನು ರುದ್ರನ ವಿಹಾರ 
ಸ್ಥಾನವಾದ, ಭಯಂಕರವಾದ ಸ್ಮಶಾನ ಸ್ಥಾನಕ್ಕೆ ಸದೃಶವನ್ನಾಗಿ ಮಾಡಿ, ನಿನ್ನಭಾರತ 
ಸೇನೆಯನ್ನು ಪ್ರವೇಶಿಸಿದನು. ಶ್ರುತಾಯು ಮತ್ತು ಅಂಬಷ್ಠರು ಪ್ರವೇಶಿಸುತ್ತಿರುವ 
ಅವನನ್ನು ತಡೆದರು. 


ತಸ್ಯಾರ್ಜುನಃ ಶರೈಸ್ತೀಕ್ಷೈಃ ಕಂಕಪತ್ರಪರಿಚ್ಛದೈಃ । 
ನೃಪಾತಯದ್‌ ಹಯಾನ್‌ ಶೀಘ್ರಂ ಯತಮಾನಸ್ಯ ಮಾರಿಷ ॥ ೬೩ ॥ 
ಧನುಶ್ಚಾಸ್ಯಾಪರೈಶ್ಚಿತ್ತ್ವಾ ಶರೈಃ ಪಾರ್ಥೋ ವಿಚಕ್ರಮೇ ॥1 ೬೪ ॥ 


ಎಲೈ ಪೂಜ್ಯನೇ, ಅರ್ಜುನನು ಕಂಕಪತ್ರಗಳನ್ನು ಹೊಂದಿದ ತನ್ನ ತೀಕ್ಷ್ಣವಾದ 
ಶರಗಳಿಂದ, ತನ್ನನ್ನು ತಡೆಯಲು ಪ್ರಯತ್ನಿಸುತ್ತಿದ್ದ ಶ್ರುತಾಯುವಿನ ಅಶ್ವಗಳನ್ನು 
ಶೀಘ್ರವಾಗಿ ಕೊಂದನು. ಬೇರೆ ಬಾಣಗಳಿಂದ ಅವನು ಶ್ರುತಾಯುವಿನ ಧನುಸ್ಸನ್ನು 
ಕತ್ತರಿಸಿ ಮುಂದೆ ಹೋಗಲು ಪ್ರಯತ್ನಿಸಿದನು. 


ಅಂಬಷ್ಠಸ್ತು ಗದಾಂ ಗೃಹ್ಯ ಕ್ರೋಧಪರ್ಯಾಕುಲೇಕ್ಷಣ: । 
ಗದಾಪಾಣಿರ್ದ್ರುತಂ ಯಾತ್ವಾ ಪ್ರಗೃಹ್ಯ ಮಹತೀಂ ಗದಾಮ್‌ ॥ಟ 
ಆಸಸಾದ ರಣೇ ಪಾರ್ಥಂ ಕೇಶವಂ ಚ ಮಹಾರಥಮ್‌ || ೬೫ ॥ 


ಅಂಬಷ್ಯನಾದರೋ ಕ್ರೋಧದಿಂದ ತಿರುಗುವ ಕಣ್ಣುಳ್ಳವನಾಗಿ, ಕೈಯಲ್ಲಿ ಗದೆಯನ್ನು 


ಹಿಡಿದು ಶೀಘ್ರವಾಗಿ ಮಹಾರಥರಾದ ಅರ್ಜುನ ಮತ್ತು ಕೇಶವನನ್ನುರಣರಂಗದಲ್ಲಿ 
ಸಮೀಪಿಸಿದನು. 


ತತಃ ಸ ಪ್ರಹಸನ್‌ ವೀರೋ ಗದಾಮುದ್ಯಮ್ಯ ಭಾರತ । 
ರಥಮಾಲಂಬ್ಯ ಗದಯಾ ಕೇಶವಂ ಸಮತಾಡಯತ್‌ 1 ೬೬ | 


ಎಲ್ಫೆ ಭಾರತನೇ, ಆಗ ವೀರನಾದ ಅವನು ನಗುತ್ತಾ ಗದೆಯನ್ನುಎತ್ತಿ, ರಥವನ್ನು 
ಹಿಡಿದು ಗದೆಯಿಂದ ಕೃಷ್ಣನನ್ನು ಹೊಡೆದನು. 


ಜಯದ್ರಥವಧಪರ್ವ -209- 


ಗದಯಾ ತಾಡಿತಂ ದೃಷ್ಟ್ವಾ ಕೇಶವಂ ಪರವೀರಹಾ । 
ಅರ್ಜುನೋ ಭೃಶಸಂಕ್ರುದ್ಧಃ ತ್ವಂಬಷ್ಠಂ ಪ್ರತಿ ಭಾರತ 11 ೬೭ ॥ 


ಎಲೈ ಭಾರತನೇ, ಕೃಷ್ಣನು ಗದೆಯಿಂದ ತಾಡಿತನಾದುದನ್ನು ನೋಡಿ, 
ಪರವೀರಘಾತಕನಾದ ಅರ್ಜುನನು ಅಂಬಷ್ಠನ ಮೇಲೆ ಬಹಳ ಕೋಪವನ್ನುತಾಳಿದನು. 


ಶರೈರನೇಕಸಾಹಸ್ಸೆ: ಸಗದಂ ಗದಿನಾಂ ವರಮ್‌ । 
ಛಾದಯಾಮಾಸ ಸಮರೇ ಮೇಘಃ ಸೂರ್ಯಮಿವೋದಿತಮ್‌ ॥೬೮॥ 


ಅವನು ಗದಾಧಾರಿಗಳಲ್ಲಿ ಶ್ರೇಷ್ಠನಾದ, ಗದೆಯನ್ನು ಹಿಡಿದ ಅಂಬಷ್ಠನನ್ನು 
ಮೋಡವು ಉದಯಿಸಿದ ಸೂರ್ಯನನ್ನು ಮುಚ್ಚುವಂತೆ ಅನೇಕ ಸಹಸ್ರ ಬಾಣಗಳಿಂದ 
ರಣರಂಗದಲ್ಲಿಮುಚ್ಚಿದನು. 

ತಥಾ5ಪರೈ: ಶರೈಶ್ಚಾಪಿ ಗದಾಂ ತಸ್ಯ ಮಹಾತ್ಮನಃ | 

ಅಚೂರ್ಣಯತ್‌ ತದಾ ಪಾರ್ಥಃ ತದದ್ದುತಮಿವಾಭವತ್‌ ॥ ೬೯ ॥ 

ಹಾಗೆಯೇ ಬೇರೆ ಬಾಣಗಳಿಂದ ಅರ್ಜುನನು ಮಹಾಪ್ರಯತ್ನಶೀಲನಾದ ಅವನ 
ಗದೆಯನ್ನು ಪುಡಿ ಮಾಡಿದನು. ಅದು ಅದ್ಭುತವಾಗಿದ್ದಿತು. 


ಅಥ ತಾಂ ಪತಿತಾಂ ದೃಷ್ಟ್ವಾ ಗೃಹ್ಯಾನ್ಯಾಂ ಮಹತೀಂ ಗದಾಮ್‌ । 
ಅರ್ಜುನಂ ವಾಸುದೇವಂ ಚ ಪುನಃ ಪುನರತಾಡಯತ್‌ | ೭೦ ॥। 


ಅಂಬಷ್ಠನು ತನ್ನಗದೆಯು ಬಿದ್ದುದನ್ನುನೋಡಿ, ಇನ್ನೊಂದು ದೊಡ್ಡಗದೆಯನ್ನು 
ಎತ್ತಿಕೊಂಡು ಅರ್ಜುನನನ್ನುಮತ್ತು ಕೃಷ್ಣನನ್ನು ಪುನಃ ಪುನಃ ಅದರಿಂದ ಹೊಡೆದನು. 


ತಸ್ಯಾರ್ಜುನೋ ಕ್ಷುರಪ್ರಾಭ್ಯಾಂ ಸಗದಾವುದ್ಯತೌ ಭುಜೌ । 


ಚಿಚ್ಛೇದೇಂದ್ರಧ್ವಜಾಕಾರೌ ಶಿರಶ್ಚಾನ್ಯೇನ ಪತ್ರಿಣಾ 11 ೭೧ ॥ 
ಅರ್ಜುನನು ಎರಡು ಕ್ಷುರಪ್ರಗಳಿಂದ ಇಂದ್ರಧ್ದಜದಂತಿದ್ದಗದೆಯನ್ನು ಎತ್ತಿಹಿಡಿದ 
ಅವನ ಎರಡು ಭುಜಗಳನ್ನೂ ಪತ್ರ ಸಹಿತವಾದ ಇನ್ನೊಂದು ಕ್ಷುರಪ್ರದಿಂದ ಅವನ 


ಶಿರಸ್ಪನ್ನೂಕತ್ತರಿಸಿದನು. 


-210- ಮಹಾಭಾರತ ದ್ರೋಣಪರ್ವ 


ಸ ಪಪಾತ ಹತೋ ರಾಜನ್‌ ವಸುಧಾಮನುನಾದಯನ್‌ । 

ಇಂದ್ರಧ್ದಜ ಇವೋತ್ಸೃಷ್ಟೋ ಯಂತ್ರನಿರ್ಮುಕ್ತಬಂಧನಃ । 

ಅಂಬಷ್ಕೇ ತು ತದಾ ಭಗ್ನೇ ತವ ಸೈನ್ಯಮಭಜ್ಯತ | ೭೨ ॥ 

ಎಲೈ ರಾಜನೇ, ಯಂತ್ರದಿಂದ ನಿರ್ಮುಕ್ತವಾದ ಬಂಧನವುಳ್ಳ ಇಂದ್ರಧ್ಧಜದಂತೆ 
ಅವನು ದೊಡ್ಡ ಸದ್ದನ್ನು ಮಾಡುತ್ತಾ ಭೂಮಿಯ ಮೇಲೆ ಬಿದ್ದನು. ಅಂಬಷ್ಠನು 
ಹತನಾಗುತ್ತಿರಲು ನಿನ್ನಸೈನ್ಯವು ಭಗ್ಗವಾಯಿತು. 

ರಥಾನೀಕಾವಗಾಢಂ ಚ ವಾರಣಾಶ್ನನರೈರ್ವ್ವತಮ್‌ I 

ಆದದಾನಂ ಶರೈಃ ಪ್ರಾಣಾನ್‌ ಗಜಾಶ್ನನರಸಾದಿನಾಮ್‌ ॥ ೭೩ ॥ 


ನಾನ್ನಸಶ್ಯಾಮ ಬೀಭತ್ತುಂ ಘನೈಃ ಸೂರ್ಯಮಿವಾವೃತಮ್‌ ॥ ೭೪ ॥॥ 


ಗಜಾಶ್ವ-ಪದಾತಿಗಳಿಂದ ಪರಿವೃತವಾದ ರಥಾನೀಕವನ್ನು ಪ್ರವೇಶಿಸಿ, ತನ್ನ 
ಬಾಣಗಳಿಂದ ಗಜಾಶ್ವ-ಪದಾತಿ-ಸಾದಿಗಳ ಪ್ರಾಣಗಳನ್ನು ಹೀರುತ್ತಿದ್ದ ಅರ್ಜುನನನ್ನು 
ಮೋಡಗಳಿಂದ ಮುಚ್ಚಿದ ಸೂರ್ಯನಂತೆ ನಾವು ನೋಡಲು ಸಾಧ್ಯವಾಗಲಿಲ್ಲ. 
॥ ಇತಿ ಶ್ರೀಮಹಾಭಾರತೇ ಶತಸಹಸ್ಪಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ದ್ರೋಣಪರ್ವಣಿ ದ್ವ್ಯಶೀತಿತಮೋತಧ್ಯಾಯಃ ॥ 
(। ಜಯದ್ರಥವಧಪರ್ವಣಿ ಷಷ್ಟೋ5*ಧ್ಯಾಯಃ I 
ಇಲ್ಲಿಗೆ ಮಹಾಭಾರತದ ದ್ರೋಣಪರ್ವದಲ್ಲಿ ಎಂಬತ್ತೆರಡನೆಯ ಅಧ್ಯಾಯ ಮುಗಿಯಿತು. 
ರರ ರರ ರ್‌ 
ಎಂಬತ್ಕೂರನೆಯ ಅಧ್ಯಾಯ 
ದುರ್ಯೋಧನನಿಂದ ದ್ರೋಣರ ನಿಂದನೆ. 
ದ್ರೋಣರಿಂದ ದುರ್ಯೋಧನನಿಗೆ ಕವಚಧಾರಣೆ. 
ಸಂಜಯಃ 
ತತಃ ಪ್ರವಿಷ್ನೇ ಕೌಂತೇಯೇ ಸಿಂಧುರಾಜಜಿಘಾಂಸಯಾ ಟ 
ದ್ರೋಣಾನೀಕಂ ವಿನಿರ್ಭಿದ್ಯ ಭೋಜಾನೀಕಂ ಸುದುಸ್ತರಮ್‌ ॥ ೧॥ 


ಜಯದ್ರಥವಧಪರ್ವ -211- 


ಕಾಂಬೋಜಸ್ಯ ಚ ದಾಯಾದೇ ಹತೇ ರಾಜನ್‌ ಸುದಕ್ಷಿಣೇ | 
ಶ್ರುತಾಯುಷಿ ಚ ವಿಕ್ರಾಂತೇ ನಿಹತೇ ಸವ್ಯಸಾಚಿನಾ ॥| ೨ ॥ 


ವಿಪ್ರದ್ರುತೇಷ್ಟನೀಕೇಷು ವಿಧ್ವಸ್ರೇಷು ಸಮಂತತಃ । 
ಪ್ರಭಗ್ಗಂ ಸ್ವಬಲಂ ದೃಷ್ಟ್ವಾ ಪುತ್ರಸ್ತೇ ದ್ರೋಣಮಭ್ಯಯಾತ್‌ । 
ತ್ವರನ್ನೇಕರಥೇನೈವ ಸಮೇತ್ಯ ದ್ರೋಣಮಬ್ರವೀತ್‌ || ೩ ॥ 


ಸಂಜಯ- ಕುಂತೀಪುತ್ರನಾದ ಅರ್ಜುನನು ದಾಟಲು ಅಸಾಧ್ಯವಾದ ದ್ರೋಣರ 
ಸೈನ್ಯವನ್ನು ಮತ್ತು ಭೋಜರ ಸೈನ್ಯವನ್ನು ಭೇದಿಸಿ, ಸೈಂಧವನನ್ನು ಕೊಲ್ಲುವ 
ಉದ್ದೇಶದಿಂದ ಪ್ರವೇಶಿಸಿ ಮುಂದೆ ಬರುತ್ತಿರಲು ಕಾಂಬೋಜ ರಾಜಕುಮಾರನಾದ 
ಸುದಕ್ಷಿಣನೂ, ಪರಾಕ್ರಮಶಾಲಿಯಾದ ಶ್ರುತಾಯುವೂ ಅರ್ಜುನನಿಂದ 
ಹತನಾಗುತ್ತಿರಲು ಸೈನ್ಯಗಳೆಲ್ಲವೂ ಭಗ್ಗವಾಗಿ ದಿಕ್ಕು-ದಿಕ್ಕಿಗೆ ಓಡುತ್ತಿರಲು, ನಿನ್ನ ಪುತ್ರನಾದ 
ದುರ್ಯೋಧನನು ಭಗ್ಗವಾದ ನಿನ್ನಸೈನ್ಯವನ್ನುನೊ*ಡಿ, ಒಂದೇ ರಥದಿಂದ ದ್ರೋಣರ 
ಬಳಿಗೆ ಶೀಘ್ರವಾಗಿ ಹೋಗಿ ಅವರನ್ನು ಕುರಿತು ಮಾತನಾಡಿದನು. 

ದುರ್ಯೋಧನಃ 

ಗತಃ ಸ ಪುರುಷವ್ಯಾಘ್ರ: ಪ್ರಮಥ್ಯೇಮಾಂ ಮಹಾಚಮೂಮ್‌ ॥ ೪ ॥ 

ತತ್ರ ಕಾರ್ಯಂ ಸಮೀಕ್ಷಸ್ವ ಬ್ರಹ್ಮನ್‌ ನಿಶ್ರೇಯಸಂ ಹಿತಮ್‌ । 

ಅರ್ಜುನಸ್ಯ ವಿಘಾತಾಯ ದಾರುಣೇಶಸ್ಥಿನ್‌ ಜನಕ್ಷಯೇ HEN 

ದುರ್ಯೋಧನ- ಪುರುಷವ್ಯಾಘ್ರನಾದ ಅರ್ಜುನನು ಈ ನಮ್ಮ ದೊಡ್ಡಸೈನ್ಯವನ್ನು 
ಮರ್ದಿಸಿ ಮುಂದೆ ಹೋಗಿದ್ದಾನೆ. ಎಲೈ ಬ್ರಾಹ್ಮಣರೇ, ಈ ದಾರುಣವಾದ 
ಜನಕ್ಷಯದಲ್ಲಿ ಅರ್ಜುನನನ್ನು ವಿನಾಶಗೊಳಿಸಿ ನನ್ನ ಹಿತವನ್ನು ಮತ್ತು ಶ್ರೇಯಸ್ಸನ್ನು 
ಸಾಧಿಸಲು ಮಾಡಬೇಕಾದ ಕಾರ್ಯವನ್ನುನೀವು ಆಲೋಚಿಸಿ. 


ಯಥಾ ಸ ಪುರುಷವ್ಯಾಘ್ರ ನ ಹನ್ಯೇತ ಜಯದ್ರಥಃ ! 
ತಥಾ ವಿಧತ್ವ ಭದ್ರಂ ತೇ ತ್ವಂ ಹಿ ನಃ ಪರಮಾ ಗತಿಃ ॥ ೬॥ 
ಎಲೈ ಪುರುಷವ್ಯಾಘ್ರರೇ, ನಿಮಗೆ ಮಂಗಳವಾಗಲಿ. ಜಯದ್ರಥನು 


ಕೊಲ್ಲಲ್ಪಡದಂತ ವಿಧಾನವನ್ನುಮಾಡಿ. ನೀವೇ ನಮಗೆ ಪರಮಗತಿಯಾದವರು. 


-212- ಮಹಾಭಾರತ ದ್ರೋಣಪರ್ವ 


ಅಸೌ ಧನಂಜಯಾಗಿರ್ಹಿ ಕೋಪಮಾರುತಚೋದಿತಃ । 
ಸೇನಾಕಕ್ಷಂ ದಹತಿ ನಃ ಕಕ್ಷಮಗ್ಗಿರಿವೋತ್ಲಿತಃ 1೭ 


ಕೋಪಮಾರುತದಿಂದ ಪ್ರೇರಿತವಾದ ಈ ಅರ್ಜುನಾಗ್ನಿಯು ಅಗ್ನಿಯು 
ಹುಲ್ಲುಗಾವಲನ್ನು ದಹಿಸುವಂತೆ ನಮ್ಮ ಸೈನ್ಯವೆಂಬ ಹುಲ್ಲುಗಾವಲನ್ನು ದಹಿಸುತ್ತಿದೆ. 


ಅತಿಕ್ರಾಂತೇ ತು ಕೌಂತೇಯೇ ತವ ಸೈನ್ಯಂ ಪರಂತಪ ॥ 
ಜಯದ್ರಥಸ್ಯ ಗೋಪ್ತಾರಃ ಸಂಶಯಂ ಪರಮಂ ಗತಾಃ | ೮॥ 


ಎಲೈ ಪರಂತಪರೇ, ಕೌಂತೇಯನಾದ ಅರ್ಜುನನು ನಿಮ್ಮ ಸೈನ್ಯವನ್ನು ದಾಟಿ 
ಹೋದ ಮೇಲೆ ಜಯದ್ರಥನ ರಕ್ಷಕರು ಸಂಶಯಗ್ರಸ್ತರಾಗಿದ್ದಾರೆ. 


ಸ್ಲಿರಾ ಬುದ್ಧಿರ್ನರೇಂದ್ರಾಣಾಮಾಸೀದ್‌ ಬ್ರಹ್ಮವಿದಾಂ ವರ 1 
ನಾತಿಕ್ರಮಿಷ್ಯತಿ ದ್ರೋಣಂ ಜಾತು ಜೀವನ್‌ ಧನಂಜಯಃ mE 1 


ಎಲೈ ಬ್ರಹ್ಮಜ್ಞಾನಿಗಳಲ್ಲಿ ಶ್ರೇಷ್ಠರಾದವರೇ, ಎಲ್ಲರಾಜರುಗಳಿಗೂ ಅರ್ಜುನನು 
ಬದುಕಿರುವವರೆಗೆ ದ್ರೋಣರನ್ನು ದಾಟಿ ಹೋಗಲಾರ ಎಂಬ ಬುದ್ಧಿಯು 
ಸ್ಥಿರವಾಗಿದ್ದಿತು. 


ಯೋತಸೌ ಪಾರ್ಥೋ ಹ್ಯತಿಕ್ರಾಂತೋ ಮಿಷತಸ್ತೇ ಮಹಾದ್ಯುತೇ | 
ಸರ್ವಂ ಹ್ಯದ್ಯಾತುರಂ ಮನ್ಯೇ ನೇದಮಸ್ತಿ ಬಲಂ ಮಮ ೪ ೧೦॥ 


ಎಲೈ ಮಹಾದ್ಯುತಿಯುಳವರೇ, ನಿಮ್ಮ ಕಣ್ಣೆದುರಿಗೇ ಅರ್ಜುನನು ನಿಮ್ಮನ್ನುದಾಟಿ 
೪ ೪ ೧ಣ 


ಹೋಗಿರುವಾಗ ನಮ್ಮ ಸೈನ್ಯವೆಲ್ಲವೂ ರೋಗಗ್ರಸ್ತವಾದಂತಿದೆ. ಈ ನನ್ನ ಸೈನ್ಯವು 
ಇಲ್ಲವೆಂದು ನಾನು ಭಾವಿಸುತ್ತೇನೆ. 


ಜಾನಾಮಿ ತ್ವಾಂ ಮಹಾಭಾಗ ಪಾಂಡವಾನಾಂ ಹಿತೇ ರತಮ್‌ | 
ತತೋ ಮುಹ್ಯಾಮಿ ಚ ಬ್ರಹ್ಮನ್‌ ಕಾರ್ಯವತ್ತಾಂ ವಿಚಿಂತಯನ್‌ ॥೧೧॥ 


ಎಲೈ ಮಹಾನುಭಾವರೇ, ನೀವು ಪಾಂಡವರ ಹಿತದಲ್ಲಿನಿರತರಾದವರು ಎಂದು 
ನಾನು ತಿಳಿದಿದ್ದೇನೆ. ಆ ಕಾರಣದಿಂದ ಎಲೈ ಬ್ರಾಹ್ಮಣರೇ, ಮಾಡಬೇಕಾದ 
ಕಾರ್ಯವನ್ನುಕುರಿತು ಚಿಂತಿಸುತ್ತಾ ನಾನು ಮೂಡನಾಗಿದ್ದೇನೆ. 


ಜಯದ್ರಥವಧಪರ್ವ -213- 


ಯಥಾಶಕ್ತಿ ಚ ತೇ ಬ್ರಹ್ಮನ್‌ ವರ್ತಯನ್‌ ವೃತ್ತಿಮುತ್ತಮಾಮ್‌ । 
ಪ್ರೀಣಾಮಿ ಚ ಯಥಾಶಕ್ತಿ ತಚ್ಚ ತ್ವಂ ನಾವಬುದ್ಧ್ಯಸೇ I ೧೨ ॥ 


ಎಲ್ಲೆ ಬ್ರಾಹ್ಮಣರೇ, ನನ್ನ ಶಕ್ತಿ ಇದ್ದಷ್ಟುನಿಮಗೆ ಶ್ರೇಷ್ಠವಾದ ಸೇವಾವೃತ್ತಿಯನ್ನು 


ಮಾಡಿದ್ದೇನೆ. ಶಕ್ತಿ ಇದ್ದಷ್ಟು ನಿಮ್ಮನ್ನು ಸಂತೋಷಪಡಿಸಿದ್ದೇನೆ. ಆದರೆ ನೀವು ಅದನ್ನು 


ಎ 


ಗಮನಿಸುತ್ತಿಲ್ಲ. 


ಣಾ 


ಅಸ್ಥಾನ್ನ ತ್ದಂ ಸದಾ ಭಕ್ತಾನ್‌ ನೇಚ್ಛಸೇ ಶತ್ರುಕರ್ಶನ । 


[oS 
ಪಾಂಡವಾನ್‌ ಸತತಂ ಪ್ರೀಣಾಸ್ಯಸ್ಥಾಕಮಹಿತೇ ರತಾನ್‌ H ೧೩ ॥ 


ಎಲೈ ಶತ್ರುಕರ್ಶನರೇ, ನಿಮ್ಮಲ್ಲಿಯಾವಾಗಲೂ ಭಕ್ತಿಯನ್ನು ಹೊಂದಿರುವ ನಮ್ಮನ್ನು 
ನೀವು ಬಯಸುವುದಿಲ್ಲ. ನಮ್ಮ ಅಹಿತದಲ್ಲಿಆಸಕ್ಕರಾದ ಪಾಂಡವರನ್ನು ಯಾವಾಗಲೂ 
ಸಂತೋಷಪಡಿಸುತ್ತೀರಿ. 

ನ ಹ್ಯಹಂ ತ್ವಾಂ ವಿಜಾನಾಮಿ ವಚಸಾ ಲಲಿತಂ ಸದಾ | 

ಹೃದಯೇನ ಭೃಶಂ ತೀಕ್ಷ್ಣಂ ಮಧುದಿಗ್ಗಮಿವ ಕ್ಷುರಮ್‌ uw ೧೪ ॥ 


ಮಧುರವಾದ ಮಾತುಗಳನ್ನು ಆಡಿ ಹೃದಯದಲ್ಲಿ ಬಹಳ ಕ್ರೂರವಾದ ನಿಮ್ಮನ್ನು 
ಜೇನುತುಪ್ಪವನ್ನುಸವರಿದ ಕತ್ತಿ ಎಂದು ನಾನು ತಿಳಿಯಲಿಲ್ಲ. 


ಅಸ್ಮಾನೇವೋಪಜೀವಂಸ್ತ್ರಮಸ್ಕಾಕಂ ವಿಪ್ರಿಯೇ ರತಃ | 
ನಹ್ಯಹಂ ತ್ವಾಂ ವಿಜಾನಾಮಿ ಸರ್ಪಂ ಮಂಡೂಕರಾವಿಣಮ್‌ ॥ ೧೫ ॥ 


ನಮ್ಮನ್ನೇ ಉಪಜೀವಿಸಿಕೊಂಡಿರುವ ನೀವು ನಮ್ಮ ವಿಪ್ರಿಯದಲ್ಲಿನಿರತರಾಗಿದ್ದೀರಿ. 
ನೀವು ಕಪ್ಪೆಯಂತೆ ಶಬ್ದವನ್ನು ಮಾಡುವ ಸರ್ಪವೆಂದು ನಾನು ತಿಳಿಯಲಿಲ್ಲ. 


ನಾದಾಸ್ಯಚ್ಚೇದ್‌ ವರಂ ಮಹ್ಯಂ ಭವಾನ್‌ ಪಾಂಡವನಿಗ್ರಹೇ । 

ನಾವಾರಯಿಷ್ಯಂ ಗಚ್ಛಂತಮಹಂ ಸಿಂಧುಪತಿಂ ಗೃಹಾನ್‌ 11 ೧೬ ॥ 

ನೀವು ಧರ್ಮರಾಜನನ್ನು ಸೆರೆಹಿಡಿಯುವೆನು ಎಂದು ನನಗೆ ವರವನ್ನುಕೊಡದಿದ್ದರೆ 
ನಾನು ಮನೆಗೆ ಹೊರಟದ್ದಸೈಂಧವನನ್ನು ತಡೆಯುತ್ತಿರಲಿಲ್ಲ. 


-214- ಮಹಾಭಾರತ ದ್ರೋಣಪರ್ವ 


ಮಯಾ ತ್ವಾಶಂಸಮಾನೇನ ತ್ವತಸ್ವ್ರಾಮಬುದ್ಧಿನಾ | 

ಆಶ್ವಾಸಿತಃ ಸಿಂಧುಪತಿರ್ಮೋಹಾದ್ದತ್ತಶ್ವ ಮೃತ್ಯವೇ 11 ೧೭ ॥ 

ಬುದ್ದಿಯಿಲ್ಲದ ನಾನು ನಿಮ್ಮಿಂದ ರಕ್ಷಣೆಯನ್ನು ಆಶಿಸಿ ಮೂಢನಾಗಿ ಸೈಂಧವನಿಗೆ 
ಆಶ್ವಾಸನೆಯನ್ನು ನೀಡಿ ಅವನನ್ನು ಮೃತ್ಯವಿಗೆ ಒಪ್ಪಿಸಿದೆನು. 


ಯಮದಂಷ್ಟಾಂತರಂ ಪ್ರಾಪ್ತೋ ಹ್ಯಪಿ ಮುಚ್ಯೇತ ಮಾನವಃ । 
ನಾರ್ಜುನಸ್ಯ "ವಶಂ ಪ್ರಾಪ್ತೋ ಮುಚ್ಯೇತ ಹಿ ಜಯದ್ರಥಃ 10೮ ॥ 


ಯಮನ ದಂತಗಳ ಸಂಧಿಯಲ್ಲಿಸಿಕ್ಕಿದ ಮನುಷ್ಯನಾದರೂ ಹಿಂದೆ ಬರಬಹುದು. 
ಆದರೆ ಅರ್ಜುನನಿಗೆ ವಶನಾದ ಜಯದ್ರಥನು ನಿರ್ಮುಕ್ಕನಾಗಲಾರ. 


ಸ ತಥಾ ಕುರು ಶೋಣಾಶ್ಚ ಯಥಾ ಮುಚ್ಯೇತ ಸೈಂಧವ: I 
ಮಮ ಚಾರ್ತಪ್ರಲಾಪಾನಾಂ ಮಾ ಕ್ರುಧಃ ಪಾಹಿ ಸೈಂಧವಮ್‌ ॥೧೯1॥ 


ಎಲೈ ಶೋಣಾಶ್ಚರೇ, ಸೈಂಧವನು ಅರ್ಜುನನಿಂದ ಮುಕ್ತನಾಗುವಂತೆ ಮಾಡಿ. 
ನನ್ನಆರ್ತಪ್ರಲಾಪಗಳಿಂದ ಕೋಪಗೊಳ್ಳಬೇಡಿ. ಸೈಂಧವನನ್ನುರಕ್ಕಿಸಿ. 
ದ್ರೋಣಃ 
ನಾಭ್ಯಸೂಯಾಮಿ ತೇ ವಾಕ್ಯಮಶ್ಚತ್ವಾಮ್ಹಾನಸಿ ಮೇ ಸಮಃ 1 
ತಥ್ಯಂ ತು ತೇ ಪ್ರವಕ್ಷಾಮಿ ತಜ್ಜುಹಸ್ವ ವಿಶಾಂಪತೇ || ೨೦॥ 


ದ್ರೋಣ- ಎಲೈ ರಾಜನೇ, ನಿನ್ನ ಮಾತುಗಳನ್ನು ಕೇಳಿ ನಾನು ಅಸೂಯೆ 
ಪಡುವುದಿಲ್ಲ. ನೀನು ನನಗೆ ಅಶ್ವತ್ವಾಮನಿಗೆ ಸಮನಾದವನು. ಸತ್ಯವಾದ ಮಾತನ್ನು 
ಹೇಳುವೆನು. ಅದನ್ನು ಸ್ಟೀಕರಿಸುವವನಾಗು. 


ಸಾರಥಿಪ್ರವರ: ಕೃಷ್ಣಃ ಶೀಘ್ರಾಶ್ಟಾಸ್ಯ ಹಯೋತ್ತಮಾಃ । 
ಅಲ್ಲಂ ಚ ವಿವರಂ ಕೃತ್ವಾ ತೂರ್ಣಂ ಯಾತಿ ಧನಂಜಯಃ ॥ ೨೧ 1 
ಸಾರಥಿ ಶ್ರೇಷ್ಠನಾದ ಕೃಷ್ಣಮತ್ತು ಅರ್ಜುನನ ಶ್ರೇಷ್ಠವಾದ ಕುದುರೆಗಳು ಬಹಳ 


ಶೀಘ್ರಗಾಮಿಗಳು. ಸ್ವಲ್ಪ ಅವಕಾಶ ಸಿಕ್ಕಿದರೂ ಅದನ್ನು ಉಪಯೋಗಿಸಿಕೊಂಡು 
ಅರ್ಜುನನು ಶೀಘ್ರವಾಗಿ ಮುಂದೆ ಸಾಗುತ್ತಾನೆ. 


ಜಯದ್ರಥವಧಪರ್ವ -215- 


ಕಿನ್ನ ಪಶ್ಯಸಿ ಬಾಣೌಘಾನ್‌ ಕ್ರೋಶಮಾತ್ರೇ ಕಿರೀಟಿನಃ । 
ಪಶ್ಚಾದ್‌ ರಥಸ್ಯ ಪತಿತಾನ್‌ ಕ್ಷಿಪ್ರಾನ್‌ ಶೀಘ್ರಂ ಹಿ ಗಚ್ಛತಃ 11೨೨॥॥ 


ಅರ್ಜುನನು ಪ್ರಯೋಗಿಸಿದ ಬಾಣಗಳು ಅವನ ರಥದ ಹಿಂದೆ ಒಂದು ಕ್ರೋಶದ 
ದೂರದಲ್ಲಿ ಬೀಳುವುದನ್ನು ನೀನು ನೋಡುತ್ತಿಲ್ಲವೇ? ಅರ್ಜುನನ ರಥವು ಅವನ 
ಶೀಘ್ರವಾದ ಬಾಣಗಳಿಗಿಂತಲೂ ಶೀಘ್ರವಾಗಿ ಮುಂದೆ ಸಾಗುತ್ತದೆ. 


ನ ಚಾಹಂ ಶೀಘ್ರಯಾನೇರ5ದ್ಯ ಸಮರ್ಥೋ ವಯಸಾನ್ವಿತಃ । 
ಸೇನಾಮುಖೇ ಚ ಪಾರ್ಥಾನಾಮೇತದ್‌ ಬಲಮುಪಸ್ಥಿತಮ್‌ ॥ ೨೩ ॥ 


ವೃದ್ಧನಾದ ನಾನು ಈ ದಿನ ಅಂತಹ ಶೀಘ್ರಯಾನವನ್ನು ಮಾಡಲು ಶಕ್ಕನಲ್ಲ. 
ಸೇನೆಯ ಮುಂಭಾಗದಲ್ಲಿಪಾಂಡವರಿಗೆ ಇಂತಹ ಬಲವಿದೆ. 


ಯುಧಿಷ್ಠಿರಶ್ಚ ಮೇ ಗ್ರಾಹ್ಯೋ ಮಿಷತಾಂ ಸರ್ವಧನ್ವಿನಾಮ್‌ । 

ಏವಂ ಮಯಾ ಪ್ರತಿಜ್ಞಾತಂ ಕ್ಷತ್ರಮಧ್ಯೇ ಮಹಾಭುಜ I ೨೪ ॥ 

ಎಲೈ ಮಹಾಭುಜನೇ, ಎಲ್ಲ ಧನುರ್ಧಾರಿಗಳು ನೋಡುತ್ತಿರುವಂತೆ ನಾನು 
ಯುಧಿಷ್ಠಿರನನ್ನುಸೆರೆ ಹಿಡಿಯಬೇಕು. ಹೀಗೆ ನಾನು ಕೃತ್ರಿಯರ ಮಧ್ಯದಲ್ಲಿ ಪ್ರತಿಜ್ಞೆಯನ್ನು 
ಮಾಡಿದ್ದೇನೆ. 


ಧನಂಜಯೇನ ಚೋತ್ಪ್ಸೃಷ್ಟು ಪ್ರಮುಖೇ ವರ್ತತೇ ಮಮ ! 

ತಸ್ಮಾದ್‌ ವ್ಯೂಹಮುಖಂ ಹಿತ್ವಾ ನಾಹಂ ಯಾಸ್ಯಾಮಿ ಫಲ್ಗುನಮ್‌ ॥ 

ಯುಧಿಷ್ಠಿರನು ಅರ್ಜುನನಿಂದ ರಹಿತನಾಗಿ ನನ್ನ ಎದುರಿನಲ್ಲಿಇದ್ದಾನೆ. ಆದ್ದರಿಂದ 
ನಾನು ವ್ಯೂಹದ ಮುಂಭಾಗವನ್ನು ಬಿಟ್ಟು ಅರ್ಜುನನನ್ನು ಹಿಂಬಾಲಿಸುವುದಿಲ್ಲ. 

ತುಲ್ಯಾಭಿಜನಕರ್ಮಾಣಂ ಶತ್ರುಮೇಕಂ ಸಹಾಯವಾನ್‌ । 

ಗತ್ವಾ ಯೋಧಯ ಮಾ ಭೈಸ್ತ್ಯಂ ತ್ವಂ ಹ್ಯಸ್ಯ ಜಗತಃ ಪತಿಃ TENT 


ನಿನಗೆ ಸಮಾನವಾದ ಕುಲ ಮತ್ತು ಕರ್ಮಗಳನ್ನುಳ್ಳ ಶತ್ರುವಾದ ಒಬ್ಬ ಅರ್ಜುನನನ್ನು 
ಸಹಾಯಕರಿಂದ ಒಡಗೂಡಿ ಹೋಗಿ ಅವನ ಜೊತೆಯಲ್ಲಿ ಯುದ್ಧವನ್ನು ಮಾಡು. 
ಹೆದರಬೇಡ. ನೀನೇ ಜಗತ್ತಿಗೆ ಪತಿಯಷ್ಟೆ? 


-216- ಮಹಾಭಾರತ ದ್ರೋಣಪರ್ವ 


ರಾಜಾ ಶೂರಃ ಕೃತೀ ದಕ್ಷೋ ವೈರಮುತ್ತಾದ್ಯ ಪಾಂಡವೈಃ । 

ವೀರಃ ಸ್ವಯಂ ಪ್ರಯಾಹ್ಯಾಶು ಯತ್ರ ಯಾತೋ ಧನಂಜಯಃ ॥ ೨೭ ॥ 

ರಾಜನೂ, ಶೂರನೂ, ಅಭ್ಯಾಸಶೀಲನೂ, ದಕ್ಷನೂ, ವೀರನೂ ಆದ ನೀನು 
ಪಾಂಡವರ ಜೊತೆಯಲ್ಲಿವೈರವನ್ನುಮಾಡಿದವನಾಗಿ ಸ್ವತಃ ಶೀಘ್ರವಾಗಿ ಅರ್ಜುನನು 
ಎಲ್ಲಿಗೆ ಹೋದನೋ ಅಲ್ಲಿಗೆ ಹೋಗುವವನಾಗು. 

ದುರ್ಯೋಧನಃ 

ಕಥಂ ತ್ವಾಮಪ್ಯತಿಕ್ರಾಂತಃ ಸರ್ವಶಸ್ತಭ್ಯತಾಂ ವರಮ್‌ । 

ಧನಂಜಯೋ ಮಯಾ ಶಕ್ಯ ಆಚಾರ್ಯ ಪ್ರತಿಬಾಧಿತುಮ್‌ ॥ ೨೮ ॥ 

ದುರ್ಯೋಧನ- ಆಚಾರ್ಯರೇ, ಸರ್ವಶಸ್ತ್ರದಾರಿಗಳಲ್ಲಿ ಶ್ರೇಷ್ಠರಾದ ನಿಮ್ಮನ್ನೂ 
ದಾಟಿ ಹೋದ ಅರ್ಜುನನನ್ನುನಾನು ಬಾಧಿಸಲು ಹೇಗೆ ಸಾಧ್ಯವಾಗುತ್ತದೆ? 


ಅಪಿ ಶಕ್ಯೋ ರಣೇ ಜೇತುಂ ವಜ್ರಹಸ್ತಃ ಪುರಂದರಃ । 
ನಾರ್ಜುನಃ ಸಮರೇ ಶಕ್ಯೋ ಜೇತುಂ ಪರಪುರಂಜಯಃ uw ೨೯ ॥ 


ವಜ್ರಪಾಣಿಯಾದ ಪುರಂದರನನ್ನೂ ಒಂದು ಪಕ್ಷಯುದ್ಧದಲ್ಲಿ ಜಯಿಸಬಹುದು. 
ಆದರೆ ಪರಪುರಂಜಯನಾದ ಅರ್ಜುನನನ್ನು ಯುದ್ಧದಲ್ಲಿ ಜಯಿಸುವುದು ಸಾಧ್ಯವಿಲ್ಲ. 


ಯೇನ ಭೋಜಶ್ಚ ಹಾರ್ದಿಕ್ಯೋ ಭವಾಂಶ್ಚ ತ್ರಿದಶೋಪಮಃ ॥ 
ಶಸ್ತ್ರಪ್ರತಾಪೇನ ಜಿತೌ ಶ್ರುತಾಯುಶ್ಚ ನಿಬರ್ಹಿತಃ (1 ೩೦ ॥ 
ಸುದಕ್ಷಿಣಶ್ಚ ನಿಹತಃ ಸ ಚ ರಾಜಾ ಶ್ರುತಾಯುಧಃ । 
ಶ್ರುತಾಯುಶ್ಚಾಯುತಾಯುಶ್ಚ ಮ್ಲೇಚ್ಛಾಶ್ಚ್ವ ಬಹವೋ ಹತಾಃ 1 ೩೧ ॥ 
ತಂ ಕಥಂ ಪಾಂಡವಂ ಸಂಖೇ ದಹಂತಮಹಿತಾನ್‌ ಬಹೂನ್‌ | 
ಪ್ರತಿಯೋತ್ಸ್ಯಾಮಿ ದುರ್ಧರ್ಷಂ ತನ್ಮಮಾಚಕ್ಷ್ವ ಸತ್ತಮ 1 ೩೨॥ 


ಯಾವ ಅರ್ಜುನನಿಂದ ಭೋಜನಾದ ಕೃತವರ್ಮನೂ, ದೇವತೆಗಳಿಗೆ ಸದೃಶರಾದ 
ನೀವೂ, ಪರಾಜಿತರಾದರೋ ಶ್ರುತಾಯುವು ನಾಶ ಮಾಡಲ್ಪಟ್ಟನೋ, ಸುದಕ್ಷಿಣನೂ, 
ರಾಜನಾದ ಶ್ರುತಾಯುಧನೂ ವಿನಾಶಗೊಳಿಸಲ್ಪಟ್ಟರೋ, ಶ್ರುತಾಯುವೂ, 


ಜಯದ್ರಥವಧಪರ್ವ 217- 


ಅಯುತಾಯುವೂ, ಅನೇಕ ಮ್ಲೇಚ್ಛರೂ ಹತರಾದರೋ, ಅಂತಹ ಯುದ್ಧದಲ್ಲಿಅನೇಕ 
ಶತ್ರುಗಳನ್ನು ದಹಿಸುವ, ದುರ್ಧರ್ಷನಾದ ಪಾಂಡವನಾದ ಅರ್ಜುನನನ್ನುಎದುರಿಸಿ 
ನಾನು ಹೇಗೆ ಯುದ್ಧವನ್ನು ಮಾಡುವೆನು? ಸಜ್ಜನರಲ್ಲಿ ಶ್ರೇಷ್ಠರಾದವರೇ, ಅದನ್ನು 
ನನಗೆ ಹೇಳಿ. 

ಕ್ಷಮಂ ಚೇನ್ಶನ್ಯಸೇ ಯುದ್ಧಂ ಮಮ ತೇನಾದ್ಯ ಶಾಧಿ ಮಾಮ್‌ । 

ಪರವಾನಸ್ಮಿ ಭವತಃ ಪ್ರೇಷ್ಯಕೃದ್‌ ರಕ್ಷ ಮೇ ಯಶಃ I ೩೩ ॥ 

ನಾನು ಈ ದಿನ ಅವನ ಜೊತೆಯಲ್ಲಿ ಯುದ್ಧವನ್ನು ಮಾಡುವುದು 
ಯೋಗ್ಯವೆನಿಸಿದರೆ ನನಗೆ ಅದರ ವಿಧಾನವನ್ನು ಹೇಳಿ. ನಾನು ನೀವು ಹೇಳಿದಂತೆ 
ಕೇಳುವ ನಿಮ್ಮದಾಸನಾಗಿದ್ದೇನೆ. ನನ್ನಕೀರ್ತಿಯನ್ನು ರಕ್ಷಿಸಿ. 

ದ್ರೋಣಃ 

ಸತ್ಯಂ ವದಸಿ ಕೌರವ್ಯ ದುರಾಧರೋ ಧನಂಜಯಃ । 

ಅಹಂ ತು ತತ್‌ ಕರಿಷ್ಯಾಮಿ ಯಥ್ಛೆನಂ ಪ್ರಸಹಿಷ್ಯಸಿ I ೩೪ । 

ದ್ರೋಣ- ಎಲೈ ಕೌರವ್ಯನೇ, ನೀನು ಸತ್ಯವನ್ನು ಮಾತನಾಡುತ್ತಿದ್ದೀಯೆ. 
ಅರ್ಜುನನು ಸೋಲಿಸಲು ಅಶಕ್ಯನಾದವನು. ನೀನು ಅವನ ವೇಗವನ್ನುಸಹಿಸುವಂತೆ 
ನಾನು ಉಪಾಯವನ್ನುಮಾಡುವನು. 

ಅದ್ಭುತಂ ಚಾದ್ಯ ಪಶ್ಯಂತು ಲೋಕೇ ಸರ್ವಧನುರ್ಧರಾಃ । 

ವಿಷಕ್ತಂ ತ್ವಯಿ ಕೌಂತೇಯಂ ವಾಸುದೇವಸ್ಯ ಪಶ್ಯತಃ 11 ೩೫ ॥ 

ಕೃಷ್ಣನು ನೋಡುತ್ತಿರುವಂತೆ ಅರ್ಜುನನ ಜೊತೆಯಲ್ಲಿ ಸೆಣೆಸಾಡುವ ನಿನ್ನನ್ನು 
ಲೋಕದಲ್ಲಿಎಲ್ಲಧನುರ್ಧರರೂ ಈ ದಿನ ಈ ಅದ್ಭುತವನ್ನುನೋಡಲಿ. 

ಏಷ ತೇ ಕವಚಂ ರಾಜನ್‌ ತಥಾ ಬಧ್ನಾಮಿ ಕಾಂಚನಮ್‌ । 

ಯಥಾ ನ ಬಾಣಾ ನಾಸ್ತಾಣಿ ಪ್ರಭವಿಷ್ಯಂತಿ ತೇ ರಣೇ 

ಎಲೈ ರಾಜನೇ, ಬಾಣಗಳಾಗಲೀ, ಅಸ್ಪಗಳಾಗಲೀ ನಿನ್ನ ಮೇಲೆ ಯುದ್ಧದಲ್ಲಿ 
ಪ್ರಭಾವವನ್ನು ಬೀರದಂತೆ ನಿನಗೆ ಈ ಸುವರ್ಣಮಯವಾದ ಕವಚವನ್ನು 
ತೊಡಿಸುತ್ತಿದ್ದೇನೆ. 


11 ೩೬ ॥| 


-218- ಮಹಾಭಾರತ ದ್ರೋಣಪರ್ವ 


ಯದಿ ತ್ವಾ ಸಾಸುರಗಣಾಃ ಸತ್ರ ಕ್ಷೋರಗಪಕ್ಷಿಣಃ 1 
ಯೋಧಯಂತಿ ತ್ರಯೋ ಲೋಕಾಃ ಸನರಾ ನಾಸ್ತಿ ತೇ ಭಯಮ್‌ ॥೩೭॥ 
ನಿನ್ನಎದುರಿಗೆ ರುದ್ರದೇವರಿಂದ ಸಹಿತರಾದ, ಅಸುರಗಣದಿಂದ ಸಹಿತರಾದ, 


ಯಕ್ಷೋರಗಪಕ್ಸಿಗಳಿಂದ, ಮನುಷ್ಯರಿಂದಲೂ ಕೂಡಿದ ಮೂರುಲೋಕಗಳು 
ಯುದ್ಧವನ್ನು ಮಾಡಿದರೂ ನಿನಗೆ ಭಯವಿಲ್ಲ. 


ನ ಕೃಷ್ಣೋ ನಚ ಕೌಂತೇಯೋ ನ ಚಾನ್ಯಃ ಶಸ್ಪಭ್ರದ್‌ ರಣೇ । 
ಶರಾನರ್ಪಯಿತುಂ ಕಶ್ಚಿತ್‌ ಕವಚೇ ತವ ಕೌರವ 11 ೩೮ ॥ 


ಎಲೈ ಕೌರವನೇ, ಕೃಷ್ಣನಾಗಲೀ, ಅರ್ಜುನನಾಗಲೀ ಅಥವಾ ಬೇರೆ ಯಾವುದೇ 
ಶಸ್ತ್ರಧರನಾಗಲೀ ಯುದ್ದದಲ್ಲಿ ನಿನ್ನ ಕವಚಕ್ಕೆ ಬಾಣಗಳನ್ನು ಪ್ರಯೋಗಿಸಲು ಸಾಧ್ಯವಿಲ್ಲ. 2 

ಸ ತ್ವಂ ಕವಚಮಾಸ್ನಾಯ ಕ್ರುದ್ಧಮದ್ಯ ರಣೇ5ರ್ಜುನಮ್‌ । 

ಶರಮಾಣಃ ಸ್ವಯಂ ಯಾಹಿ ನ ತ್ವಾತಸೌ ವಿಷಹಿಷ್ಯತಿ AF 


ಅಂತಹ ನೀನು ಕವಚವನ್ನು ಧರಿಸಿ ಈ ದಿನ ಕ್ರುದ್ಧನಾದ ಅರ್ಜುನನ ಕಡೆ 
ಶೀಘ್ರವಾಗಿ ಸ್ವತಃ ಹೋಗುವವನಾಗು. ಈ ದಿನ ಅವನು ನಿನ್ನನ್ನು ತಡೆಯಲಾರ. 


ಸಂಜಯಃ 
ಏವಮುಕ್ತ್ವಾ ತ್ಮರನ್‌ ದ್ರೋಣಃ ಸ್ಪಷ್ಟಾನಂಭೋ ವರ್ಮ ಭಾಸ್ವರಮ್‌! 
ಆಬಬಂಧಾದ್ದುತತಮಂ ಜಪನ್‌ ಮಂತ್ರಂ ಯಥಾವಿಧಿ u ೪೦॥ 


ಸಂಜಯ- ದ್ರೋಣರು ಹೀಗೆ ಹೇಳಿ ಶೀಘ್ರವಾಗಿ ನೀರನ್ನು ಸ್ಫ್ಶಿಸಿ ಪವಿತ್ರರಾಗಿ 
ಪ್ರಕಾಶಮಾನವಾದ, ಅದ್ಭುತತಮವಾದ ಕವಚವನ್ನು ವಿಧಿಪೂರ್ವಕವಾಗಿ, ಮಂತ್ರಜನ 
ಪೂರ್ವಕವಾಗಿ ಅವನಿಗೆ ತೊಡಿಸಿದರು. 


ರಣಾಯ ಮಹತೇ ರಾಜನ್‌ ವಿಜಯಾಯ ಸುತಸ್ಯ ತೇ | 
ವಿಸಿಷ್ಠಾಪಯಿಷುರ್ಲೋಕಾನ್‌ ವಿದ್ಯಯಾ ಬ್ರಹ್ಮವಿತ್ತಮಃ | 


ಎಲೈ ರಾಜನೇ, ಬ್ರಹ್ಮಜ್ಞಾನಿಗಳಲ್ಲಿ ಶ್ರೇಷ್ಠರಾದ ಅವರು ತಮ್ಮವಿದ್ಯೆಯ ಬಲದಿಂದ 
ಲೋಕವೆಲ್ಲವನ್ನೂವಿಸ್ಥಯಗೊಳಿಸುವರಾಗಿ ನಿನ್ನ ಪುತ್ರನ ವಿಜಯದ ಸಲುವಾಗಿ ದೊಡ್ಡ 
ಯುದ್ಧದಲ್ಲಿಅವನನ್ನುಸಮರ್ಥನನ್ನಾಗಿ ಮಾಡಲು ಆ ಕವಚವನ್ನು ಬಂಧಿಸಿದರು. 


ಜಯದ್ರಥವಧಪರ್ವ -219- 


ದ್ರೋಣಃ 
ಕರೋತು ಸ್ಪಸ್ತಿ ತೇ ಬ್ರಹ್ಮಾ ಸ್ವಸ್ತಿ ಚಾಪಿ ದ್ವಿಜಾತಯಃ । 
ಸರೀಸ್ಫಪಾಶ್ಚ ಯೇ ಶ್ರೇಷ್ಠಾ ತೇಭ್ಯಸ್ತೇ ಸ್ಪಸ್ತಿ ಭಾರತ 1 ೪೨ | 


ದ್ರೋಣ- ಬ್ರಹ್ಮದೇವರು ನಿನಗೆ ಕ್ಷೇಮವನ್ನುಮಾಡಲಿ. ಬ್ರಾಹ್ಮಣವರ್ಗವು ನಿನಗೆ 
ಕ್ಷೇಮವನ್ನು ಮಾಡಲಿ. ಎಲೈ ಭಾರತನೇ, ಶ್ರೇಷ್ಠರಾದ ಸರ್ಪಗಳಿಂದ ನಿನಗೆ 
ಮಗಲ. 


8 


a 


8 


ಯಯಾತಿರ್ನಹುಪಶ್ಚೆೈವ ಧುಂಧುಮಾರೋ ಭಗೀರಥ: 1 
ತುಭ್ಯಂ ರಾಜರ್ಷಯಃ ಸರ್ವೇ ಸ ಸ್ತಿ ಕುವಂತು ಸರ್ವತಃ 11 ೪೩ 1 


ಯಯಾತಿಯೂ, ನಹುಷನೂ, ಧುಂಧುಮಾರನೂ, ಭಗೀರಥನೂ, ಎಲ್ಲ 
ರಾಜರ್ಷಿಗಳೂ ನಿನಗೆ ಎಲ್ಲಕಡೆಯಿಂದಲೂ ಕ್ಷೇಮವನ್ನುಮಾಡಲಿ. 


ಸ್ವಸ್ತಿ ತೇಂಸ್ತೆ ನಕಪಾದೇಭ್ಯೋ ಬಹುಪಾದೇಭ್ಯ ಏವ ಚ। 
ಸಪ ಪಾದಕೇಭ್ಯಶ್ವ ನಿತ್ಯಂ ತವ ಮಹಾರಣೇ ॥1 ೪೪ ॥ 


ನಿನಗೆ ಯುದ್ಧದಲ್ಲಿ ಯಾವಾಗಲೂ ಏಕಪಾದ ಪ್ರಾಣಿಗಳಿಂದ, ಬಹುಪಾದ 
ಪ್ರಾಣಿಗಳಿಂದ, ಪಾದರಹಿತ ಪ್ರಾಣಿಗಳಿಂದ ಕ್ಷೇಮವಾಗಲಿ. 


ಸ್ವಾಹಾ ಸ್ವಧಾ ಶಚೀ ಚೈವ ಸ್ಟ ಸ್ತಿ ಕುವಂತು ತೇ ಸದಾ | 

ಲಕ್ಷ್ಮೀರರುಂಧತೀ ಚೈವ ಹ ಸ್ತಿ ತೇತನಘ n ೪೫ 1 

ಸ್ವಾಹಾ, ಸಧಾ, ಶಚೀದೇವಿಯರು ನಿನಗೆ ಯಾವಾಗಲೂ ಕ್ಷೇಮವನ್ನುಮಾಡಲಿ. 
ಎಲ್ಫೆ ಅನಘನೇ, ನಿನಗೆ ಲಕ್ಷ್ಮೀ ಮತ್ತು ಅರುಂಧತಿಯರು ಕ್ಷೇಮವನ್ನು ಮಾಡಲಿ. 


ಅಸಿತೋ ದೇವಲಶ್ಚೆವ ವಿಶ್ವಾಮಿತ್ರಸ್ತಥಾಂಂಗಿರಾಃ | 
ವಸಿಷ್ಠು ಕಶ್ಯಪಶ್ಸೈವ ಸ್ವಸ್ತಿ ಕುವಂತು ತೇ ನೃಪ | ೪೬ ॥ 
ಎಲೈ ರಾಜನೇ, ಅಸಿತರು, ದೇವಲರು, ವಿಶ್ವಾಮಿತ್ರರು, ಅಂಗಿರಸರು, ವಸಿಷ್ಠರು 


ಮತ್ತು ಕಶ್ಯಪರು ನಿನಗೆ ಕ್ಷೇಮವನ್ನು ಮಾಡಲಿ. 


-220- ಮಹಾಭಾರತ ದ್ರೋಣಪರ್ವ 


ಧಾತಾ ವಿಧಾತಾ ಲೋಕೇಶ ದಿಶಶ್ಚ ಸದಿಗೀಶ್ವರಾಃ । 
ಸಸ್ತಿ ತೇತದ್ಯ ಪ್ರಯಚ್ಛಂತು ಕಾರ್ತಿಕೇಯಶ್ಚ ಷಣ್ಮುಖಃ Wl ೪೭ ॥ 
ಛಾ ಲ ಚ ಆ 


ಯೇನ ದೇವಾಃ ಸಕ್ಸದ್‌ ಭಗ್ಗಾಃ ಸಂಗ್ರಾಮೇ ತಾರಕಾಮಯೇ । 
ಧೃತಾಃ ಸ ಚಾಹತಃ ಶೂರೋ ಹ್ಯವಧ್ಯೋ ದೇವತಾಗಣ್ಯೆ: u ೪೮ ॥ 


ಧಾತೃ, ವಿಧಾತೃ, ದಿಕ್ಕುಗಳು, ದಿಕ್ಟಾಲಕರು ಎಲೈ ಲೋಕೇಶನೆ, ನಿನಗೆ ಕ್ಷೇಮವನ್ನು 
ಮಾಡಲಿ. ಯಾವ ಕಾರ್ತಿಕೇಯನಾದ ಷಣ್ಮುಖನು ತಾರಕಾಮಯವಾದ ಯುದ್ಧದಲ್ಲಿ 
ಒಂದು ಸಲ ಭಗ್ಗರಾದ ದೇವತೆಗಳನ್ನು ಒಂದುಗೂಡಿಸಿ ತಾನು ಅವಧ್ಯನಾಗಿ ಸಿರೆ 


ದೇವತಾಗಣಗಳನ್ನು ಧರಿಸಿದನೋ ಅಂತಹ ಷಣ್ಮುಖನು ನಿನಗೆ ಕ್ಷೇಮವನ್ನುಂಟು 
ಮಾಡಲಿ. 


ವಿವಸ್ಟಾನ್‌ ಕುರುತಾಂ ಸ ಸಿ ತಥಾ ವೈವಸ್ಥ ಸತೋ ಯಮಃ ಟ 
ಪಾರ್ಷದಾ ವಶಗಾ ಯಸ್ಯ ಸಪ್ತಿ ಸ್ರ ತುಭ್ಯಂ " ಪ್ರಯಚ್ಛತು 1 ೪೯ ॥ 


ವಿವಸ್ವಾನ್‌ ಸೂರ್ಯನು ನಿನಗೆ ಕ್ಷೇಮವನ್ನುಮಾಡಲಿ. ವೈವಸ್ಥತನಾದ ಯಮನು 
ನಿನಗೆ ಕ್ಷೇಮವನ್ನು ಮಾಡಲಿ. ಅವನ ಅಧೀನರಾದ ಪಾರ್ಷದರು ನಿನಗೆ 
ಕ್ಷೇಮವನ್ನುಂಟು ಮಾಡಲಿ. 


ದಿಗ್ಗಜಾಶ್ಚಾಪಿ ಚತ್ವಾರಃ ಕ್ಷಿತಿಃ ಖಂ ಗಗನಂ ಗ್ರಹಾಃ । 
ದಿಶಶ್ಚ ವಿದಿಶಶ್ಚೆವ ಸಿದ್ಧಾ ಲೋಕಹಿತೇ ರತಾಃ । 
ಸ್ವಸ್ತಿ ಕುರ್ವಂತು ತೇ ಸತ್ಯಂ ಮಂತ್ರೇಣಾನೇನ ಸಂಸ್ತುತಾಃ 1 ೫೦॥ 


ನಾಲ್ಕು ದಿಗ್ಗಜಗಳು, ಭೂಮಿ, ಅಂತರಿಕ್ಷ, ಆಕಾಶ, ಗ್ರಹಗಳು, ದಿಕ್ಕುಗಳು, 
ವಿದಿಕ್ಕುಗಳು, ಲೋಕಹಿತದಲ್ಲಿರತರಾದ ಸಿದ್ದರು ಈ ಮಂತ್ರದಿಂದ ಸ್ತೋತ್ರ ಮಾಡಲ್ಪಟ್ಟು 
ನಿನಗೆ ಸತ್ಯವಾದ ಕ್ಷೇಮವನ್ನುಂಟು ಮಾಡಲಿ. 


ಅಧಸ್ತಾದ್‌ ಧರಣೀಂ ಯೋತಸೌ ಸದಾ ಧಾರಯತೇ ನೃಪ I 
ಸ ಶೇಷಃ ಪನ್ನಗಶ್ರೇಷ್ಠು ಸ್ವಸ್ತಿ ಸ್ರಿ ತುಭ್ಯಂ ಪ್ರಯಚ್ಛತು 11 ೫೧ ॥ 


ಎಲೈ ರಾಜನೇ, ಈ ಭೂಮಿಯ ಕೆಳಗೆ ಯಾವಾಗಲೂ ಭೂಮಿಯನ್ನುಧರಿಸಿರುವ 
ಸರ್ಪಶ್ರೇಷ್ಠನಾದ ಶೇಷನು ನಿನಗೆ ಕ್ಷೇಮವನ್ನು ನೀಡಲಿ. 


ಜಯದ್ರಥವಧಪರ್ವ 2೫: 


ಗಾಂಧಾರೇ ಯುಧಿ ವಿಕ್ರಮ್ಯ ನಿರ್ಜಿತಾಃ ಸುರಸತ್ತಮಾಃ । 

ಪುರಾ ವೃತ್ರೇಣ ದೈತ್ಯೇನ ಭಿನ್ನದೇಹಾಃ ಸಹಸ್ರಶಃ u ೫೨ ॥ 

ಎಲ್ಫೈ ಗಾಂಧಾರಿ ಪುತ್ರನೇ, ಹಿಂದೆ ದೈತ್ಯನಾದ ವೃತ್ರನು ದೇವಶ್ರೇಷ್ಠರನ್ನು ತನ್ನ 
ಪರಾಕ್ರಮದಿಂದ ಸೋಲಿಸಿ ಅವರನ್ನು ಸಹಸ್ರ ಸಂಖ್ಯೆಯಲ್ಲಿ ಭಿನ್ನದೇಹರನ್ನಾಗಿ 
ಮಾಡಿದನು. 

ವಿಷ್ಣಲಾ ಹೃತವೀರ್ಯಾಶ್ಚ ಸಹೇಂದ್ರಾ ವಿಬುಧಾ ದ್ರುತಮ್‌ । 

ಬ್ರಹ್ಮಾಣಂ ಶರಣಂ ಜಗ್ಯುಃ ವೃತ್ರಾದ್‌ ಭೀತಾ ಮಹಾಸುರಾತ್‌ ॥। ೫೩ ॥ 

ವಿಷ್ಟಲರೂ, ತಮ್ಮ ಸಾಮರ್ಥ್ಯವನ್ನು ಕಳೆದುಕೊಂಡವರೂ ಆದ ಇಂದ್ರ ಸಹಿತರಾದ 
ದೇವತೆಗಳು ಮಹಾಸುರನಾದ ವೃತ್ರನಿಗೆ ಹೆದರಿ ಬ್ರಹ್ಮದೇವರಿಗೆ ಶರಣಾಗತರಾದರು. 

ದೇವಾಃ 


ಪ್ರಮರ್ದಿತಾನಾಂ ವೃತ್ರೇಣ ದೇವಾನಾಂ ದೇವಸತ್ತಮ | 
ಗತಿರ್ಭವ ಸುರಶ್ರೇಷ್ಠ ಪಾಹಿ ನೋ ಮಹತೋ ಭಯಾತ್‌ ॥ ೫೪ ॥ 


ದೇವತೆಗಳು- ಎಲೈ ದೇವತೆಗಳಿಗೂ ಶ್ರೇಷ್ಠನಾದ ದೇವತೆಯೇ, ವೃತ್ರನಿಂದ 
ಮರ್ದಿಸಲ್ಪಟ್ಟ ನಮಗೆ ಗತಿಯಾಗು. ಎಲ್ಫೆ ಸುರಶ್ರೇಷ್ಠನೇ, ನಮ್ಮನ್ನು ದೊಡ್ಡ ಭಯದಿಂದ 
ರಕ್ಷಿಸು. 
ದ್ರೋಣಃ 
ಅಥ ಪಾರ್ಶ್ವೇ ಸ್ಥಿತಂ ವಿಷ್ಣುಂ ಶಕ್ರಾದೀಂಶ್ಚ ಸುರೋತ್ತಮಾನ್‌ | 
ಬ್ರಹ್ಮಾ ಪಥ್ಯಮಿದಂ ವಾಕ್ಯಂ ಜಗಾದ ಜಗತಾಂ ಪತಿಃ i ೫೫ 1 
ದ್ರೋಣ- ಆಗ ಬ್ರಹ್ಮದೇವರು ಪಕ್ಕದಲ್ಲಿಯೇ ಇದ್ದವಿಷ್ಣುವನ್ನೂಮತ್ತು ಶಕ್ರಾದಿ 
ಸುರಶ್ರೇಷ್ಠರನ್ನೂ ನೋಡಿ ಜಗತ್ತತಿಗಳಾದ ಅವರು ಹಿತವಾದ ಈ ಮಾತುಗಳನ್ನು 
ಆಡಿದರು. 
ಬ್ರಹ್ಮಾ 
ರಕ್ಷ್ಯಾ ಹಿ ಸತತಂ ದೇವಾಃ ಸಹೇಂದ್ರಾ: ಸದ್ವಿಜಾತಯಃ | 


ತ್ವಷ್ಟು ಸುದುರ್ಧರಂ ತೇಜಃ ಯೇನ ವೃತ್ರೋ ವಿನಿರ್ಮಿತಃ 1೫೬ ॥ 


222 ಮಹಾಭಾರತ ದ್ರೋಣಪರ್ವ 


ಬ್ರಹ್ಮಾ ಎಲೈ ದೇವತೆಗಳೇ, ಇಂದ್ರನಿಂದ ಮತ್ತು ಬ್ರಾಹ್ಮಣರಿಂದ ಸಹಿತರಾದ 
ನೀವು ಯಾವಾಗಲೂ ರಕ್ಷಿಸಲ್ಲಡಬೇಕಾದವರು. ತಷ್ನ ಸ್ಪೃವಿನ ಧರಿಸಲು ಅಸಾಧ್ಯವಾದ 
ತೇಜಸ್ಸಿನಿಂದ ವೃತ್ರನು ನಿರ್ಮಾಣ ಮಾಡಲ್ಪಟ್ಟದ್ದಾನೆ. 


ತಪ್ಪಾ ಪುರಾ ತಪಸ್ತಪ್ಪ್ವಾ ವರ್ಷಾಯುತಶತಂ ತದಾ । 
ವೃತ್ರೋ ವಿನಿರ್ಮಿತೋ ದೇವಾಃ ಪ್ರಾಪ್ಯಾನುಜ್ಞಾಂ ಮಹೇಶ್ಚರಾತ್‌ ॥ 
ಇ ವ 


ಎಲೈ ದೇವತೆಗಳೇ, ತ್ವಷ್ಟವು ಹಿಂದೆ ರುದ್ರದೇವನನ್ನು ಕುರಿತು ಹತ್ತು ಲಕ್ಷ 


ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಅವನ ಅನುಗ್ರಹವನ್ನು ಪಡೆದು ವೃತ್ರನನ್ನು 
ಪಿಸಿದಾನೆ. 


Di) ಎ 


aL 


ಶಂಕರಸ್ಯ ಪ್ರಸಾದಾದ್‌ ವೈ ಹನ್ಯಾದ್‌ ದೇವರಿಪುರ್ಬಲೀ ಟ 
ನಾಗತ್ವಾ ಶಂಕರಸ್ಥಾನಂ ಭಗವಾನ್‌ ದೃಶ್ಯತೇ ಹರಃ 11 ೫೮ ॥ 


ದೇವಶತ್ರುವೂ, ಬಲಿಷ್ಠನೂ ಆದ ವೃತ್ರನು ಶಂಕರನ ಅನುಗ್ರಹದಿಂದ ನಿಮ್ಮನ್ನು 
ಕೊಂದಾನು! ಶಂಕರನ ನಿವಾಸ ಸ್ಥಾನಕ್ಕೆ ಹೋಗದೆ ಪೂಜ್ಯನಾದ ಹರನು ನಿಮ್ಮಿಂದ 
ನೋಡಲ್ಲಡಲು ಸಾಧ್ಯವಿಲ್ಲ. 


ವೃತ್ರಂ ಹನಿಷ್ಯಥ ಸುರಾಃ ಕ್ಷಿಪ್ರಂ ಗಚ್ಛೇಮ ಮಂದಿರಮ್‌ । 

ಲ) 
ಯತ್ರಾಸ್ತೇ ತಪಸಾಂ ಯೋನಿಃ ದಕ್ಷಯಜ್ಞವಿನಾಶನಃ || ೫೯॥ 
ಪಿನಾಕೀ ಸರ್ವಭೂತೇಶೋ ಭಗನೇತ್ರನಿಪಾತನಃ mw ೬೦ Il 
ಎಲ್ಫೆ ದೇವತೆಗಳೇ, ನೀವು ವೃತ್ರನನ್ನು ಕೊಲ್ಲುವಿರಿ. ನಾವು ದಕ್ಷಯಜ್ಞ ವಿನಾಶವನ್ನು 


ಮಾಡಿದ ತಪಸ್ಸಿಗೆ ಯೋನಿಯಾದ, ಪಿನಾಕವನ್ನುಧರಿಸಿದ, ಸರ್ವಭೂತಪತಿಯಾದ, 


ಭಗನೇತ್ರನಿಪಾತನನಾದ ಶಂಕರನು ಇರುವ ಮಂದರ ಪರ್ವತಕ್ಕೆ ಶೀಘ್ರವಾಗಿ 
ಹೋಗೋಣ. 


ದ್ರೋಣಃ 
ತಂ ದೇವಾಃ ಸಹಿತಾ ಗತ್ವಾ ಬ್ರಹ್ಮಣಾ ಸಹ ಮಂದರಮ್‌ ।ಟ 
ಅಪಶ್ಯಂಸ್ತಪಸೋ ರಾಶಿಂ ಸೂರ್ಯಕೋಟಿಸಮಪ್ರಭಮ್‌ 1 ೬೧॥ 


ಜಯದ್ರಥವಧಪರ್ವ -223- 


ದ್ರೋಣ- ದೇವತೆಗಳು ಬ್ರಹ್ಮದೇವರಿಂದ ಕೂಡಿಕೊಂಡು ಮಂದರ ಪರ್ವತಕ್ಕೆ 
ಹೋಗಿ ತಪೋರಾಶಿಯೂ, ಸೂರ್ಯಕೋಟಿ ತೇಜಸ್ನುಳ್ಳವನೂ ಆದ ಶಂಕರನನ್ನು 
ನೋಡಿದರು. 


ಸೋತಬ್ರವೀತ್‌ ಸ್ವಾಗತಂ ದೇವಾ ಬ್ರೂತ ಕಿಂ ಕರವಾಣ್ಯಹಮ್‌ । 
ಅಮೋಘಂ ದರ್ಶನಂ ಮಹ್ಯಂ ಕಾಮಪ್ರಾಪ್ತಿರತೋಪಸ್ತು ವಃ । 
ಏವಮುಕ್ತಾಸ್ತು ತೇ ಸರ್ವೇ ಪ್ರತ್ಯೂಚುಸ್ತಂ ದಿವೌಕಸಃ I ೬೨ ॥ 


ಶಂಕರನು ಅವರನ್ನು ಕುರಿತು, ದೇವತೆಗಳೇ ನಿಮಗೆ ಸ್ವಾಗತ. ನಾನು ಏನು 
ಮಾಡಬೇಕೆಂದು ಹೇಳಿ. ನನ್ನ ದರ್ಶನವು ಎಂದೂ ವ್ಯರ್ಥವಾಗುವುದಿಲ್ಲ. ಅದರಿಂದ 
ನಿಮಗೆ ಅಭೀಷ್ಟ ಪ್ರಾಪ್ತಿಯಾಗಲಿ ಎಂದು ಹೇಳಿದನು. ಹೀಗೆ ಹೇಳಲ್ಪಟ್ಟ 
ದೇವತೆಗಳೆಲ್ಲರೂ ಶಂಕರನನ್ನು ಕುರಿತು ಮಾತನಾಡಿದರು. 


ದೇವಾಃ 
ಹೃತೌಜಸಾಂ ನೋ ವೃತ್ರೇಣ ಗತಿರ್ಭವ ದಿವೌಕಸಾಮ್‌ । 
ಮೂರ್ತಿಮೀಕ್ಷಸ್ವ ನೋ ದೇವ ಪ್ರಹಾರೈರ್ಜರ್ದುರೀಕೃತಾಮ್‌ ॥ ೬೩ ॥ 
ಶರಣಂ ತಾಂ ಪ್ರಪನ್ನಾಃ ಸ್ತ ಗತಿರ್ಭವ ಮಹೇಶರ || ೬೪ 1 
೦ «ಇ ಆ ವ 


ದೇವಾ- ಎಲೈ ದೇವನೇ, ವೃತ್ರನ ಉಪದ್ರವದಿಂದ ಸಾಮರ್ಥ್ಯವನ್ನು 
ಕಳೆದುಕೊಂಡ ನಮಗೆ ನೀನು ಗತಿಯಾಗು. ವೃತ್ರನ ಪ್ರಹಾರಗಳಿಂದ ಜರ್ರುರಿತವಾದ 
ನಮ್ಮ ಶರೀರಗಳನ್ನು ನೋಡು. ಮಹೇಶ್ಲರನೇ, ನಿನಗೆ ಶರಣಾಗತರಾಗಿದ್ದೇವೆ. ನಮಗೆ 
ಗತಿಯಾಗು. 

ಈಶ್ವರ: 

ವಿದಿತಂ ಮೇ ಯಥಾ ದೇವಾಃ ಕೃತ್ಯೇಯಂ ಸುಮಹಾಬಲಾ ।ಟ 

ತೃಹ್ಪುಸ್ತೇಜೋದ್ಧವಾ ಘೋರಾ ದುರ್ನಿವಾರ್ಯಾತೃತಾತ್ಮಭಿಃ 1 

ಅವಶ್ಯಂ ತು ಮಯಾ ಕಾರ್ಯಂ ಸಾಹ್ಯಂ ಸರ್ವದಿವೌಕಸಾಮ್‌ ॥೬೫॥ 


ಈಶ್ವರ- ಎಲೈ ದೇವತೆಗಳೇ, ಈ ಕೃತ್ಯವು (ಭೂತವು) ತ್ವಷ್ಟವಿನ ತೇಜಸ್ಸಿನಿಂದ 
ಜನಿಸಿ, ಮಹಾಬಲವನು ಹೊಂದಿದುದಾಗಿ, ಘೋರವಾಗಿ, ಮನೋಜಯವಿಲ್ಲ- 


-224- ಮಹಾಭಾರತ ದ್ರೋಣಪರ್ವ 


ದವರಿಂದ ನಿವಾರಿಸಲು ಅಸಾಧ್ಯವಾಗಿ ಹೇಗೆ ಇದೆ ಎಂದು ನಾನು ತಿಳಿದಿದ್ದೇನೆ. 
ನಾನು ಎಲ್ಲದೇವತೆಗಳಿಗೂ ಅವಶ್ಯವಾಗಿ ಸಹಾಯವನ್ನು ಮಾಡಲೇಬೇಕು. 


ಮಮೇದಂ ಗಾತ್ರಜಂ ಶಕ್ರ ಕವಚಂ ಗೃಹ್ಯ ಭಾಸ್ವರಮ್‌ । 
ಬಧಾನೈನಂ ತು ಮಂತ್ರೇಣ ಮಾನಸೇನ ಸುರೇಶರ WEE ॥ 


ಎಲೈ ಇಂದ್ರನೇ, ನನ್ನ ದೇಹದಿಂದ ಉದ್ಭವಿಸಿದ ಈ ಪ್ರಕಾಶಮಾನವಾದ 
ಕವಚವನ್ನು ಧರಿಸುವವನಾಗು. ಎಲ್ಫೆ ಸುರೇಶ್ರರನೇ, ಈ ಮಂತ್ರವನ್ನು ಮನಸಿನಲ್ಲಿ 
ಧರಿಸಿ ಕವಚವನ್ನು ಧರಿಸು. 
ದ್ರೋಣಃ 
ಇತ್ಯುಕ್ತ್ವಾ ವರದಃ ಪ್ರಾದಾದ್‌ ವರ್ಮ ತನ್ನಂತ್ರಮೇವ ಚ । 
ಸ ತೇನ ವರ್ಮಣಾ ಗುಪ್ತ: ಪ್ರಾಯಾದ್‌ ವೃತ್ರಚಮೂಂ ಪ್ರತಿ ॥ ೬೭ ॥ 


ದ್ರೋಣ- ಹೀಗೆ ಹೇಳಿದ ವರದನಾದ ಮಹೇಶ್ವರನು ಆ ಕವಚವನ್ನುಮತ್ತು ಆ 
ಮಂತ್ರವನ್ನುತಕ್ತನಿಗೆ ನೀಡಿದನು. ಆ ಕವಚದಿಂದ ರಕ್ಷಿತನಾಗಿ ಇಂದ್ರನು ವೃತ್ರ ಸೇನೆಯ 
ಜೊತೆಯಲ್ಲಿಯುದ್ದವನ್ನುಮಾಡಲು ಹೊರಟನು. 


ನಾನಾವಿದೈಸ್ತು ಶಸ್ಟೌಫ್ಛೈಃ ಪಾತ್ಯಮಾನೈಃ ಸಹಸ್ರಶಃ । 
ನ ಸಂಧಿಃ ಶಕ್ಯತೇ ಭೇತ್ತುಂ ವರ್ಮಬಂಧಸ್ಯ ತಸ್ಯ ತು w ೬S ॥ 
ನಾನಾ ವಿಧವಾದ ಶಸ್ತ್ರ ಸಮೂಹಗಳನ್ನು ಸಹಸ್ರ ಸಂಖ್ಯೆಯ 


ಮಾಡಿದರೂ ಇಂದ್ರನು ಧರಿಸಿದ ಕವಚಗಳ ಸಂಧಿಗಳನು ಭೇದಿಸಲು ವೃತ್ರ ಸೈನ್ಯಕ್ಕೆ 
ಇ 
ಸಾಧ್ಯವಾಗಲಿಲ್ಲ. 


ಡಿ 
EL 
ಡಿ 
೬ 


ಸ ತೇನ ವರ್ಮಣಾ ಗುಪ್ತೋ ವೃತ್ರಂ ದೇವರಿಪುಂ ತದಾ । 
ಜಘಾನ ಸಮರೇತಭೀತಃ ಶಕ್ರೋ ದೇವಾಗ್ರಣೀಃ ಸ್ವಯಮ್‌ ॥ ೬೯ 1! 


ದೇವನಾಯಕನಾದ ಇಂದ್ರನು ಆ ಕವಚದಿಂದ ರಕ್ಷಿತನಾಗಿ ಯುದ್ಧದಲ್ಲಿ 
ಭಯಗೊಳ್ಳದೆ, ಆಗ ದೇವರಿಪುವಾದ ವೃತ್ರನನ್ನುತಾನೇ ಸಂಹರಿಸಿದನು. 


ಸ ತನ್ನಂತ್ರಮಯಂ ಬಂಧಂ ವರ್ಮ ಚಾಂಗಿರಸೇ ದದೌ i ೭೦ Il 


ಜಯದ್ರಥವಧಪರ್ವ -225- 


ಅಂಗಿರಾಃ ಪ್ರಾಹ ಪುತ್ರಾಯ ಮಂತ್ರಜ್ಞಾಯ ಬೃಹಸ್ತತೇಃ । 
ಬೃಹಸತಿರಥೋವಾಚ ಅಗ್ನಿವೇಶ್ಯಾಯ ಧೀಮತೇ 11 ೭೧ 1 


ಅಗ್ನಿವೇಶ್ಯೋ ಮಮ ಪ್ರಾದಾತ್‌ ತೇನ ಬಧ್ಧಾಮಿ ವರ್ಮ ತೇ ॥ 
ತವಾದ್ಯ ದೇಹರಕ್ಷಾರ್ಥಂ ಮಂತ್ರೇಣ ನೃಪಸತ್ತಮ ೭೨ ॥ 


ಅವನು ಆ ಮಂತ್ರ ಪೂರ್ವಕವಾದ ಬಂಧನವನ್ನು ಮತ್ತು ಕವಚವನ್ನು ಅಂಗಿರಸರಿಗೆ 
ಕೊಟ್ಟನು. ಅಂಗಿರಸರು ತಮ್ಮ ಪುತ್ರರೂ, ಮಂತ್ರಜ್ಞರೂ ಆದ ಬೃಹಸ್ತತಿಗಳಿಗೆ ಕೊಟ್ಟರು. 
ಬೃಹಸ್ಥತಿಗಳು ಮೇಧಾವಿಯಾದ (ನನ್ನ ಚಿಕ್ಕಪ್ಪನಾದ) ಅಗ್ಗಿವೇಶ್ಯರಿಗೆ ಅದನ್ನು 
ಉಪದೇಶಿಸಿದರು. ಅಗ್ನಿವೇಶ್ಯರು ನನಗೆ ನೀಡಿದರು. ಎಲ್ಫೆ ನೃಪಶ್ರೇಷ್ಠನೇ, ನಿನ್ನದೇಹದ 
ರಕ್ಷಣೆಗಾಗಿ ನಾನು ಈ ದಿನ ಆ ಕವಚವನ್ನುನಿನಗೆ ಕಟ್ಟುತ್ತಿದ್ದೇನೆ. 

ಸಂಜಯಃ 
ಏವಮುಕ್ತ್ವಾ ತತೋ ದ್ರೋಣಃ ತವ ಪುತ್ರಂ ಮಹಾದ್ಯುತಿಃ । 
ಪುನರೇವ ವಚಃ ಪ್ರಾಹ ಶನೈರಾಚಾರ್ಯಪುಂಗವಃ 1೭೩ I 


ಸಂಜಯ- ಮಹಾದ್ಯುತಿಯಾದ ದ್ರೋಣರು ನಿನ್ನ ಪುತ್ರನನ್ನು ಕುರಿತು ಹೀಗೆ 

ಹೇಳಿ, ಆಚಾರ್ಯಶ್ರೇಷ್ಠರಾದ ಅವರು ಪುನಃ ನಿಧಾನವಾಗಿ ಹೇಳಿದರು. 
ದ್ರೋಣಃ 

ಬ್ರಹ್ಮಸೂತ್ರೇಣ ಬಧ್ದಾಮಿ ಕವಚಂ ತವ ಪಾರ್ಥಿವ । 

ಹಿರಣ್ಯಗರ್ಭೇಣ ಯಥಾ ಬದ್ಧಂ ವಿಷ್ಣೋಸ್ತು ವೈಶಸೇ ॥1 ೭೪ I 

ಯಥಾ ಚ ಬ್ರಹ್ಮಣಾ ಬದ್ಧಂ ಸಂಗ್ರಾಮೇ ತಾರಕಾಮಯೇ | 

ಶಕ್ರಸ್ಯ ಕವಚಂ ದಿವ್ಯಂ ತಥಾ ಬಧ್ನಾಮ್ಯಹಂ ತವ W ೭೫ ॥ 

ದ್ರೋಣರು- ಎಲೈ ರಾಜನೇ, ಬ್ರಹ್ಮಸೂತ್ರ ದಿಂದ ನಿನಗೆ ಕವಚವನ್ನು ಕಟ್ಟುತ್ತಿದ್ದೇನೆ. 
ಯುದ್ಧದ ಸಮಯದಲ್ಲಿ ವಿಷ್ಣುವಿಗೆ ಹಿರಣ್ಯ ಗರ್ಭರಾದ ಬ್ರಹ್ಮದೇವರು ಕಟ್ಟಿದಂತೆ 
ನಿನಗೆ ಬ್ರಹ್ಮಸೂತ್ರ ದಿಂದ ಈ ಕವಚವನ್ನು ಕಟುತ್ತಿ್ದೇೆ. ಹೇಗೆ 3 ರಜಮಯವಾದ 
ಯುದ್ಧದಲ್ಲಿ ಬ್ರಹ್ಮದೇವರು ಇಂದ್ರನಿಗೆ ಕವಚವನ್ನು ತೊಡಿಸಿದರೋ ಹಾಗೆ ನಾನು 
ನಿನಗೆ ಈ ದಿವ್ಯವಾದ ಕವಚವನ್ನು ತೊಡಿಸುತ್ತಿದ್ದೇನೆ. 


-226- ಮಹಾಭಾರತ ದ್ರೋಣಪರ್ವ 


ಸಂಜಯಃ 
ಬದ್ದ್ವಾ ತು ಕವಚಂ ತಸ್ಯ ಮಂತ್ರೇಣ ವಿಧಿಪೂರ್ವಕಮ್‌ । 
ಪ್ರೇಷಯಾಮಾಸ ರಾಜಾನಂ ಯುದ್ಧಾಯ ಮಹತೇ ದ್ವಿಜಃ ॥ ೭೬॥ 


ಸಂಜಯ- ಬ್ರಾಹ್ಮಣರಾದ ದ್ರೋಣರು ವಿಧಿಪೂರ್ವಕವಾಗಿ ಮತ್ತು ಮಂತ್ರ 
ಪೂರ್ವಕವಾಗಿ ರಾಜನಿಗೆ ಆ ಕವಚವನ್ನು ತೊಡಿಸಿ, ಅವನನ್ನು ದೊಡ್ಡ ಯುದ್ಧಕ್ಕೆ 


ಸ ದೋ ಮಹಾಬಾಹುರಾಚಾರ್ಯೇಣ ಮಹಾತ್ಮನಾ | 


ಸ 
ಪ್ರಸ್ನಿತಃ ಸಹಸಾ ರಾಜನ್‌ ಯತ್ರ ಯಾತೋ ಧನಂಜಯಃ 1 ೭೭॥ 


ಎಲ್ಫೆ ರಾಜನೇ, ಮಹಾತ್ಮರಾದ ಆಚಾರ್ಯರಿಂದ ಸನ್ನದ್ಧನಾದ ಮಹಾಬಾಹುವಾದ 
ದುರ್ಯೋಧನನು ತಕ್ಷಣದಲ್ಲಿಯೇ ಅರ್ಜುನನು ಹೋದ ಮಾರ್ಗದಲ್ಲಿಹೊರಟನು. 


ತತೋ ರಥಸಹಸ್ರೇಣ ತ್ರಿಗರ್ತಾನಾಂ ಪ್ರಹಾರಿಣಾಮ್‌ । 
ತಥಾ ದಂತಿಸಹಸ್ರೇಣ ಮತ್ತಾನಾಂ ವೀರ್ಯಶಾಲಿನಾಮ್‌ ॥ ೭೮ 


ಅಶ್ವಾನಾಂ ನಿಯುತೇನೈವ ತಥಾಠನ್ಯೆೈಶ್ಚ ಮಹಾರಥೈೆ: । 
ವೃತಃ ಪ್ರಾಯಾನ್ನಹಾಬಾಹುರರ್ಜುನಸ್ಯ ರಥಂ ಪ್ರತಿ | 
ದ್ರುತಂ ಪ್ರಯಾತಸ್ತೇ ಪುತ್ರೋ ಭೃಶಂ ಕ್ರೋಧಸಮನ್ನಿತಃ | ೭೯ ॥ 


ಆಗ ಪ್ರಹಾರಶೀಲರಾದ ತ್ರಿಗರ್ತರ ಸಹಸ್ರ ರಥಗಳಿಂದಲೂ, ಮದಿಸಿದ 
ಪರಾಕ್ರಮವುಳ್ಳ ಸಹಸ್ರ ಗಜಗಳಿಂದಲೂ, ಹತ್ತು ಸಾವಿರ ಕುದುರೆಗಳಿಂದಲೂ, ಇನ್ನೂ 
ಅನೇಕ ಮಹಾರಥರಿಂದಲೂ ಪರಿವೃತನಾಗಿ ಮಹಾಬಾಹುವಾದ ಸುಯೋಧನನು 


ಅರ್ಜುನನ ರಥದ ಕಡೆಗೆ ಹೊರಟನು. ಕ್ರೋಧ ಸಮನಿತನಾದ ನಿನ್ನಪುತ್ರನು ಬಹಳ 
ಶೀಘ್ರವಾಗಿ ಹೊರಟನು. 


ನಾನಾವಾದಿತ್ರಘೋಷೇಣ ನಾನಾಜನಪದಾಯುತಃ ಟ 
ತವ ಪುತ್ರಃ ಪ್ರಯಾತಸ್ತು ಯಥಾ ವೈರೋಚನಿಸ್ತಥಾ wu ೮೦॥ 


ಜಯದ್ರಥವಧಪರ್ವ -227- 


ನಾನಾ ವಾದ್ಯಘೋಷಗಳಿಂದಲೂ, ನಾನಾ ದೇಶದ ಯೋಧರಿಂದಲೂ 
ಸಂವೃತನಾಗಿ ನಿನ್ನಪುತ್ರನು ವಿರೋಚನನ ಮಗನಾದ ಬಲಿಯು ಯುದ್ಧಕ್ಕೆ ಹೊರಟಂತೆ 
ಹೊರಟನು. 

ತತಃ ಶಬ್ದೋ ಮಹಾನಾಸೀತ್‌ ಸೈನ್ಯಾನಾಂ ತವ ಭಾರತ । 

ಅಗಾಧಂ ಪ್ರಸ್ನಿತಂ ದೃಷ್ಟ್ವಾ ಸಮುದ್ರಮಿವ ಕೌರವಮ್‌ nu ೮೧ ॥ 

ಎಲೈ ಭಾರತನೇ, ಆಗ ಅಗಾಧ ಸಮುದ್ರವನ್ನು ಪ್ರವೇಶಿಸುವಂತೆ ಕೌರವನು 
ಹೊರಟುದುದನ್ನುನೋಡಿ ನಿನ್ನಸೈನ್ಯಗಳಲ್ಲಿದೊಡ್ಡನಾದ ಉಂಟಾಯಿತು. 


॥ ಇತಿ ಶ್ರೀಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ದ್ರೋಣಪರ್ವಣಿ ತ್ರ್ಯಶೀತಿತಮೋತಧ್ಯಾಯಃ ॥ 


॥ ಜಯದ್ರಥವಧಪರ್ವಣಿ ಸಪ್ತಮೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ದ್ರೋಣಪರ್ವದಲ್ಲಿ ಎಂಬತ್ತೊರನೆಯ ಅಧ್ಯಾಯ ಮುಗಿಯಿತು. 
LS SE 
ಎಂಬತ್ತಾಲ್ಕನೆಯ ಅಧ್ಯಾಯ 
ರಾಜರ ದ್ವಂದ್ವಯುದ್ಧಗಳು. 
ಸಂಜಯಃ 
ಪ್ರವಿಷ್ಠಯೋರ್ಮಹಾರಾಜ ಪಾರ್ಥವಾರ್ಷೇಯಯೋ ರಣೇ | 
ದುರ್ಯೋಧನೇ ಪ್ರಯಾತೇ ಚ ಪೃಷ್ಠತಃ ಪುರುಷರ್ಷಭಮ್‌ 1 ೧॥ 


ಜವೇನಾಭ್ಯದ್ರವನ್‌ ದ್ರೋಣಂ ಮಹತಾ ನಿಸ್ತನೇನ ಚ । 

ಪಾಂಡವಾಃ ಸೋಮಕೈಃ ಸಾರ್ಧಂ ತತೋ ಯುದ್ಧಮವರ್ತತ ॥೨॥ 

ಸಂಜಯ- ಎಲೈ ಮಹಾರಾಜನೇ, ಕೃಷ್ಣಾರ್ಜುನರು ಸೈನ್ಯವನ್ನು ಪ್ರವೇಶಿಸುತ್ತಿರಲು 
ದುರ್ಯೋಧನನು ಪುರುಷಶ್ರೇಷ್ಠನಾದ ಅರ್ಜುನನ ಹಿಂದೆ ಹೋಗುತ್ತಿರಲು ಸೋಮಕರ 
ಜೊತೆಯಲ್ಲಿಕೂಡಿದ ಪಾಂಡವರು ಬಹಳ ವೇಗದಿಂದ ಮತ್ತು ದೊಡ್ಡನಾದದಿಂದ 
ದ್ರೋಣರ ಕಡೆಗೆ ಸಾಗಿದರು. ಅನಂತರ ಯುದ್ಧವು ಜರುಗಿತು. 


-228- ಮಹಾಭಾರತ ದ್ರೋಣಪರ್ವ 


ತದ್‌ ಯುದ್ಧಮಭವತ್‌ ತೀವ್ರಂ ತುಮುಲಂ ರೋಮಹರ್ಷಣಮ್‌ । 
ಪಾಂಚಾಲಾನಾಂ ಕುರೂಣಾಂ ಚ ವ್ಯೂಹಸ್ಯ ಪುರತೋತದ್ದುತಮ್‌ ॥॥೩॥ 


ವ್ಯೂಹದ ಮುಂಭಾಗದಲ್ಲಿಪಾಂಚಾಲರಿಗೂ ಮತ್ತು ಕೌರವರಿಗೂ ಅದ್ಭುತವೂ, 
ತೀವ್ರವೂ ಮತ್ತು ರೋಮಾಂಚಕಾರಿಯೂ ಆದ ಯುದ್ಧವು ನಡೆಯಿತು. 


ರಾಜನ್‌ ಕದಾಚಿನ್ನಾಸ್ಕಾಭಿರ್ದೃಷ್ಠಂ ತಾದೃಜ್‌ ನ ಚ ಶ್ರುತಮ್‌ ! 
ಯಾದೃಜ್‌ ಮಧ್ಯಗತೇ ಸೂರ್ಯೇ ಯುದ್ಧಮಾಸೀದ್‌ ವಿಶಾಂಪತೇ ॥೪॥ 


ಎಲೈ ರಾಜನೇ, ಸೂರ್ಯನು ಮಧ್ಯಗತನಾಗಿರುವಾಗ ಎಂತಹ ಯುದ್ಧವು 


ನಡೆಯಿತೋ ಅಂತಹ ಯುದ್ಧವನ್ನುನಾವು ಎಂದೂ ನೋಡಿಯೂ ಇರಲಿಲ್ಲ, ಕೇಳಿಯೂ 
ಇರಲಿಲ್ಲ. 


ಧೃಷ್ಟದ್ಯುಮ್ನಮುಖಾಃ ಪಾರ್ಥಾ ವ್ಯೂಢಾನೀಕಾಃ ಪ್ರಹಾರಿಣಃ | 

ದ್ರೋಣಸ್ಯ ಸೈನ್ಯಂ ತೇ ಸರ್ವೇ ಶರವರ್ಫೆರವಾಕಿರನ್‌ ೫1 

ಸೈನ್ಯವನ್ನು ವ್ಯೂಹ ಮಾಡಿದ, ಪ್ರಹಾರಶೀಲರಾದ ಧೃಷ್ಟದ್ಯುಮ್ನ ಮೊದಲಾದ 
ಪಾಂಡವರೆಲ್ಲರೂ ದ್ರೋಣರ ಸೈನ್ಯದ ಮೇಲೆ ಬಾಣಗಳ ಮಳೆಯನ್ನು ಸುರಿಸಿದರು. 


ವಯಂ ದ್ರೋಣಂ ಪುರಸ್ಕತ್ಯ ಸರ್ವಶಸ್ತಭ್ಛತಾಂ ವರಮ್‌ ! 
ಪಾರ್ಷತಪ್ರಮುಖಾನ್‌ ಪಾರ್ಥಾನಭಿವರ್ಷಾಮ ಸಾಯಕೈಃ (೬! 


ನಾವು ಸರ್ವಶಸ್ತ್ರಧಾರಿಗಳಲ್ಲಿ ಶ್ರೇಷ್ಠರಾದ ದ್ರೋಣರನ್ನು ಮುಂದೆ ಮಾಡಿಕೊಂಡು 
ಧೃಷ್ಟದ್ಯುಮ್ನ ಮೊದಲಾದ ಪಾಂಡವರ ಮೇಲೆ ಬಾಣಗಳ ಮಳೆಯನ್ನುಕರೆದೆವು. 


ಮಹಾಮೇಘಾವಿವೋದೀರ್ಣು ಮಿಶ್ರವಾತೌ ಹಿಮಾತ್ಯಯೇ | 
ಸೇನಾಗ್ರೇ ತೇ ಪ್ರಕಾಶೇತೇ ರುಚಿರೇ ರತ್ತಭೂಷಿತೇ uM 


ರತ್ತಭೂಷಿತವಾದ ಮತ್ತು ಮನೋಹರವಾದ ಆ ಎರಡು ಸೇನಾ ಮುಂಭಾಗಗಳು 


ಹಿಮ ಯತುವಿನ ಕೊನೆಯಲ್ಲಿ ವಾಯುವಿನಿಂದ ಮಿಶ್ರವಾದ ಉನ್ನದ್ಧವಾದ ಎರಡು 
ಮಹಾಮೇಘಗಳಂತೆ ಪ್ರಕಾಶಿಸಿದವು. | 


ಜಯದ್ರಥವಧಪರ್ವ -229- 


ಸಮೇತ್ಯ ತೇ ಮಹಾಸೇನೇ ಚಕ್ರತುರ್ವೇಗಮುತ್ತಮಮ್‌ ।ಟ 
ಜಾಹ್ನವೀಯಮುನೇ ನದ್ಯೌ ಪ್ರಾವೃಷೀವೋಲ್ಪಣೋದಕೇ mS 


ಆ ಎರಡು ಸೈನ್ಯಗಳು ಪರಸ್ಪರವಾಗಿ ಸಂಧಿಸಿ, ಮಳೆಗಾಲದಲ್ಲಿ ಉಲ್ಬಣವಾದ 
ಉದಕದಿಂದ ಕೂಡಿದ ಗಂಗಾ-ಯಮುನಾ ನದಿಗಳಂತೆ ಶ್ರೇಷ್ಠವಾದ ವೇಗವನ್ನು 
ತಾಳಿದವು. 


ನಾನಾಶಸ್ತಪ)ುರೋವಾತಃ ದ್ವಿಪಾಶ್ಚರಥಸಂವೃತಃ । 
ಗದಾವಿದ್ಯುನ್ನಹಾರೌದ್ರಃ ಸಂಗ್ರಾಮಜಲದೋ ಮಹಾನ್‌ 1 ೯॥ 


ಭಾರದ್ವಾಜಾನಿಲೋದ್ಧೂತಃ ಶರಧಾರಾಃ ಸಹಸ್ರಶಃ । 
ಅಭ್ಯವರ್ಷನ್‌ ಮಹಾರೌದ್ರಂ ಪಾಂಡುಸೈನ್ಯಾಗ್ಗಿಮುತ್ತಿತಮ್‌ ॥ ೧೦ ॥ 


ನಾನಾ ಶಸ್ತ್ರಗಳೆಂಬ ಪೂರ್ವವಾಯುವಿನಿಂದ ಕೂಡಿದ, ಹಯಾಶ್ವ-ರಥಗಳಿಂದ 
ಸಂವೃತವಾದ ಗದೆಗಳೆಂಬ ವಿದ್ಯುತ್ತುಗಳಿಂದ ಮಹಾಭಯಂಕರವಾದ ಸಂಗ್ರಾಮವೆಂಬ 
ದೊಡ್ಡಮೋಡವು ದ್ರೋಣರೆಂಬ ವಾಯುವಿನಿಂದ ಮೇಲಕ್ಕೆ ಹಾರಿಸಲ್ಪಟ್ಟು ಸಹಸ್ರ 
ಶರಧಾರೆಗಳಿಂದ ಉತ್ಥಿತವಾದ ಪಾಂಡವರ ಮಹಾಭಯಂಕರವಾದ ಸೈನ್ಯಾಗ್ನಿಯ 
ಮೇಲೆ ಮಳೆಗರೆಯಿತು. 


ಸಮುದ್ರಮಿವ ಘರ್ಮಾಂತೇ ವಿವಾನ್‌ ಘೋರೋ ಮಹಾನಿಲಃ | 
ವ್ಯಕ್ಷೋಭಯದನೀಕಾನಿ ಪಾಂಡವಾನಾಂ ದ್ವಿಜೋತ್ತಮ: nu ೧೧॥ 


ಬೇಸಿಗೆಯ ಕೊನೆಯಲ್ಲಿ ಬೀಸುವ ಘೋರವಾದ ಬಿರುಗಾಳಿಗೆ ಸಿಲುಕಿದ 
ಸಮುದ್ರದಂತೆ ದ್ವಿಜಶ್ರೇಷ್ಠರಾದ ದ್ರೋಣರು ಪಾಂಡವರ ಸೇನೆಯನ್ನು 
ಕ್ಲೋಭೆಗೊಳಿಸಿದರು. 

ತೇಠಪಿ ಸರ್ವಪ್ರಯತ್ನೇನ ದ್ರೋಣಮೇವ ಸಮಾದ್ರವನ್‌ । 

ಬಿಭಿತಂತೋ ಮಹಾಸೇತುಂ ವಾರ್ಯೋಘಾ:ಃ ಪ್ರಬಲಾ ಇವ ॥ ೧೨ ॥ 


ಪಾಂಡವ ಯೋಧರೂ ಸಹ ಪ್ರಬಲವಾದ ಜಲಸಮೂಹಗಳು ಮಹಾಸೇತುವನ್ನು 
ಭೇದಿಸಲು ಬಯಸಿದಂತೆ ಸರ್ವಪ್ರಯತ್ನದಿಂದ ದ್ರೋಣರ ಕಡೆಗೆ ಮುನ್ನುಗ್ಗಿದರು. 


-230- ಮಹಾಭಾರತ ದ್ರೋಣಪರ್ವ 


ವಾರಯಾಮಾಸ ತಾನ್‌ ದ್ರೋಣೋ ವಾರ್ಯೋಘಾನಚಲೋ ಯಥಾ। 
ಪಾಂಡವಾನ್‌ ಸಮರೇ ಕ್ರುದ್ಧಾನ್‌ ಪಾಂಚಾಲಾಂಶ್ಚ ಸಕೇಕಯಾನ್‌ ॥ 


ಪರ್ವತವು ಜಲಪ್ರವಾಹವನ್ನು ತಡೆದಂತೆ ದ್ರೋಣರು ಕ್ರುದ್ಧರಾದ ಪಾಂಡವರನ್ನೂ. ವ 
ಕೇಕಯ ಸಹಿತರಾದ ಪಾಂಚಾಲರನ್ನೂ ತಡೆದರು. 


ಪರ್ಯವರ್ತಂತ ರಾಜಾನಃ ಕುರ್ವಾಣಾಸ್ತವ ಶಾಸನಮ್‌ । 
ಮಹಾಬಲಾ ರಣೇ ಶೂರಾಃ ಪಾಂಚಾಲಾನನ್ನವಾರಯನ್‌ ॥। ೧೪ ॥ 


ಮಹಾಬಲರೂ, ಶೂರರೂ ಆದ ರಾಜರು ನಿನ್ನ ಶಾಸನವನ್ನು ಪಾಲಿಸುತ್ತಾ 
ಅಲ್ಲಿಯೇ ನಿಂತು ರಣರಂಗದಲ್ಲಿಪಾಂಚಾಲರನ್ನುತಡೆದರು. 


ತತೋ ರಣೇ ನರವ್ಯಾಘ್ರ: ಪಾರ್ಷತಃ ಪಾಂಡವೈಃ ಸಹ | 
ಸಂಜಘಾನಾಸಕೃದ್‌ ದ್ರೋಣಂ ಬಿಭಿತ್ತುರರಿವಾಹಿನೀಮ್‌ Ww ೧೫ ॥ 


ಆಗ ನರವ್ಯಾಘ್ರನಾದ ಧೃಷ್ಟದ್ಯುಮ್ನನು ಪಾಂಡವರ ಜೊತೆಯಲ್ಲಿರಣರಂಗದಲ್ಲಿ 
ದ್ರೋಣರ ಸೈನ್ಯವನ್ನು ಭೇದಿಸಲು ಬಯಸಿ ಅನೇಕ ಬಾರಿ ದ್ರೋಣರಿಗೆ ಪ್ರಹಾರವನ್ನು 
ಮಾಡಿದನು. 


ಯಥೈವ ಶರವರ್ಷಾಣಿ ದ್ರೋಣೋ ವರ್ಷತಿ ಪಾರ್ಷತೇ । 
ತಥೈವ ಶರವರ್ಷಾಣಿ ಧೃಷ್ಠದ್ಯುಮ್ಹೋತಪ್ಯವರ್ಷತ uw ೧೬ I 


ದ್ರೋಣರು ಧೃಷ್ಟದ್ಯುಮ್ನನ ಮೇಲೆ ಹೇಗೆ ಬಾಣಗಳ ಮಳೆಯನ್ನು 
ಸುರಿಸುತ್ತಾರೆಯೋ ಹಾಗೆಯೇ ಧೃಷ್ಟದ್ಯುಮ್ನನೂ ಅವರ ಮೇಲೆ ಬಾಣಗಳ ಮಳೆಯನ್ನು 


ಸುರಿಸಿದನು. 
ಸನಿಸ್ವಿಂಶಪುರೋವಾತಃ ಶಕ್ತಿಪ್ರಾಸರ್ಪಿಸಂವೃತಃ । 
ಜ್ಯಾವಿದ್ಯುಚ್ಚಾಪನಿರ್ಹ್ರಾದೋ ದೃಷದ್ಯುಮ್ನಬಲಾಹಕಃ wu ೧೭ ॥ 
ಚ ಬ ಜು] 
ಶರಧಾರಾಶ್ಚ್ಶವರ್ಷಾಣಿ ವ್ಯಸ್ಸಜತ್‌ ಸರ್ವತೋದಿಶಮ್‌ । 
ನಿಘ್ಲಂಸ್ತತ್ರ ನರಾಶೌಫಾನ್‌ ಪಾತಯಾಮಾಸ ವಾಹಿನೀಮ್‌ ॥ ೧೮ ॥ 


ಜಯದ್ರಥವಧಪರ್ವ -231- 


ಖಡ್ಗಗಳೆಂಬ ಪೂರ್ವವಾಯುವಿನಿಂದ ಸಹಿತವಾದ, ಶಕ್ಕಿ-ಪ್ರಾಸ ಮತ್ತು 
ಯಪ್ಪಿಗಳೆಂಬ ಆಯುಧಗಳಿಂದ ಕೂಡಿದ, ಹೆದೆಗಳೆಂಬ ಮಿಂಚುಗಳಿಂದಲೂ, 
ಧನುಸ್ಲೆಂಬ ಗುಡುಗುಗಳಿಂದಲೂ ಕೂಡಿದ ಧೃಷ್ಟದ್ಯುಮ್ನನೆಂಬ ಮೋಡವು ಎಲ್ಲ 
ದಿಕ್ಕುಗಳಲ್ಲಿಯೂ ಬಾಣಗಳ ಧಾರೆ ಎಂಬ ಕಲ್ಲುಗಳ ಮಳೆಯನ್ನು ಕರೆದು, ಪದಾತಿಗಳನ್ನು 
ಮತ್ತು ಅಶ್ಪಸಮೂಹಗಳನ್ನು ಕೊಲ್ಲುತ್ತಾ ಅಲ್ಲಿನಿನ್ನ ಸೈನ್ಯವನ್ನು ಬೀಳಿಸಿತು. 


ಯಂ ಯಮಾರ್ಚ್ಚಚ್ಛರೈರ್ದ್ರೋಣಃ ಪಾಂಡವಾನಾಂ ರಥವ್ರಜಮ್‌ । 
ತಸ್ಥಾತ್‌ ತಸ್ಥಾಚ್ಛರೈರ್ದೋಣಮಪಾಕರ್ಷತ ಪಾರ್ಷತಃ Il ೧೯ ॥ 


ದ್ರೋಣರು ಪಾಂಡವರ ರಥ ಸಮೂಹದಲ್ಲಿಯಾರ ಯಾರನ್ನುಉದ್ದೇಶಿಸಿ ಶಸ್ತ್ರ 
ಪ್ರಯೋಗವನ್ನು ಮಾಡಲು ಬಯಸಿದರೋ ಧೃಷ್ಟದ್ಯುಮ್ನನು ಅವರವರಿಂದ 
ದ್ರೋಣರನ್ನುತನ್ನ ಬಾಣಗಳಿಂದ ಬೇರೆ ಕಡೆಗೆ ಎಳೆದನು. 


ತಥಾ ತು ಯತಮಾನಸ್ಯ ದ್ರೋಣಸ್ಯ ಯುಧಿ ಭಾರತ । 

ಧೃಷ್ಠದ್ಯುಮ್ನಂ ಸಮಾಸಾದ್ಯ ತ್ರಿಧಾ ಸೈನ್ಯಮಭಿದ್ಯತ | ೨೦ ॥ 

ಎಲ್ಫೆ ಭಾರತನೇ, ರಣರಂಗದಲ್ಲಿಹಾಗೆ ಪ್ರಯತ್ನಪಡುತ್ತಿದ್ದದ್ರೋಣರ ಸೈನ್ಯವು 
ಧೃಷ್ಟದ್ಯುಮ್ನನನ್ನು ಸಮೀಪಿಸಿ ಮೂರು ಭಾಗವಾಗಿ ಒಡೆಯಿತು. 

ಭೋಜಮೇಕೇತಭ್ಯವರ್ಷಂತ ಜಲಸಂಧಂ ತಥಾತಪರೇ 1 

ಪಾಂಡವೈರ್ಹನ್ಯಮಾನಾಶ್ಚ ದ್ರೋಣಮೇವಾಪರೇ ವ್ರಜನ್‌  ॥| ೨೧ ॥ 


ಕೆಲವರು ಕೃತವರ್ಮನ ಭಾಗದ ಮೇಲೆ ಬಾಣಗಳನ್ನು ಪ್ರಯೋಗಿಸಿದರು. ಇನ್ನು 
ಕೆಲವರು ಜಲಸಂಧನ ಭಾಗದ ಮೇಲೆ ಬಾಣಗಳನ್ನು ಕರೆದರು. ಇನ್ನು ಕೆಲವರು 
ದ್ರೋಣರ ಭಾಗದ ಮೇಲೆಯೇ ಎರಗಿದರು. ಎಲ್ಲರೂ ಪಾಂಡವರಿಂದ 


ಪ್ರಹಾರಕ್ಕೊಳಗಾದರು. 
ಸಂಘಾತೇ ಯತತೇ ದ್ರೋಣಃ ಸೈನ್ಯಸ್ಯ ರಥಿನಾಂ ವರಃ । 
ವ್ಯಧಮಚ್ಚಾಪಿ ತಾನ್ಯಸ್ಯ ಧೃಷ್ಟದ್ಯುಮ್ನೋ ಮಹಾರಥಃ nu ೨೨ ॥ 


ರಥಿಶ್ರೇಷ್ಠರಾದ ದ್ರೋಣರು ಸೈನ್ಯವನ್ನು ಒಂದುಗೂಡಿಸಲು ಪ್ರಯತ್ನಪಟ್ಟರು. 


ಆದರೆ ಮಹಾರಥನಾದ ಧೃಷ್ಟದ್ಯುಮ್ನನು ಆ ಸೈನ್ಯವನ್ನು ಭಗ್ಗಗೊಳಿಸಿದನು. 


-232- ಮಹಾಭಾರತ ದ್ರೋಣಪರ್ವ 


ಧಾರ್ತರಾಷ್ಟಾಸ್ತಥಾ ಭೂತಾ ವಧ್ಯಂತೇ ಪಾಂಡುಸ್ಫಂಜಯೈೆ: । 

ಅಗೋಪಾಃ ಪಶವೋಠರಣ್ಯೇ ಬಹುಭಿಃ ಶ್ವಾಪದೈರಿವ ॥ ೨೩ ॥ 

ಅಂತಹ ಸ್ಥಿತಿಗೆ ತಲುಪಿದ ಧೃತರಾಷ್ಟ್ರ ಪುತ್ರರು ಪಾಂಡವರಿಂದ ಮತ್ತು 
ಸೃಂಜಯರಿಂದ ಅರಣ್ಯದಲ್ಲಿ ರಕ್ಷಕರಿಲ್ಲದ ಪಶುಗಳು ಮಾಂಸಾಹಾರಿ ಪ್ರಾಣಿಗಳಿಗೆ 
ಸಿಲುಕಿದಂತೆ ಪ್ರಹಾರಕ್ಕೆ ಒಳಗಾದರು. 

ಕಾಲ: ಸಂಗ್ರಸತೇ ಯೋಧಾನ್‌ ಧೃಷ್ಟದ್ಯುಮ್ನೇನ ಮೋಹಿತಾನ್‌ । 

ಸಂಗ್ರಾಮೇ ತುಮುಲೇ ತಸ್ಮಿನ್ನಿತಿ ಸಮ್ಮೇನಿರೇ ಜನಾ: || ೨೪ ॥ 

ಈ ಘೋರವಾದ ಸಂಗ್ರಾಮದಲ್ಲಿ ಧೃಷ್ಟದ್ಯುಮ್ನನಿಂದ ಮೋಹಿತರಾದ 
ಯೋಧರನ್ನುಕಾಲವೇ ಸಂಹರಿಸುತ್ತಿದೆ ಎಂದು ಜನರು ತಿಳಿದರು. 

ಕುನ್ನಪಸ್ಯ ಯಥಾ ರಾಷ್ಟ್ರಂ ವ್ಯಾಧಿದುರ್ಭಿಕ್ಷತಸ್ಥರೈ: । 

ಪೀಡ್ಯತೇ ತದ್ವದಾಪನ್ನಾ ಪಾಂಡವೈಸ್ತವ ವಾಹಿನೀ wu ೨೫ ॥ 

ಕೆಟ್ಟ ರಾಜನ ಆಳ್ವಿಕೆಯಲ್ಲಿ ರಾಷ್ಟ್ರವು ವ್ಯಾಧಿಗಳಿಂದ, ದುರ್ಭಿಕ್ಷದಿಂದ ಮತ್ತು 
ಕಳ್ಳರಿಂದ ಪೀಡಿತವಾದಂತೆ ನಿನ್ನ ಸೈನ್ಯವು ಪಾಂಡವರಿಂದ ಪೀಡೆಗೆ ಒಳಗಾಯಿತು. 

ಅರ್ಕರಶ್ಮಿವಿಭಿನ್ನೇಷು ಶಸ್ತ್ರೇಷು ಕವಚೇಷು ಚ ॥ 

ಚಕ್ಷೂಂಷಿ ಪ್ರತ್ಯಹನ್ಯಂತ ಸೈನ್ಯೇನ ರಜಸಾ ತಥಾ mW ೨೬ 1 

ಸೂರ್ಯರಶ್ಲಿ ಮಿಶ್ರಿತವಾದ ಶಸ್ತ್ರಗಳಿಂದ ಮತ್ತು ಕವಚದಿಂದ ಹಾಗೂ ಸೈನ್ಯದಿಂದ 
ಎದ್ದಧೂಳಿನಿಂದ ಯೋಧರ ದೃಷ್ಟಿಯು ಮಂಕಾಯಿತು. 

ತ್ರಿಧಾ ಭೂತೇಷು ಸೈನ್ಯೇಷು ವಧ್ಯಮಾನೇಷು ಪಾಂಡವೈ: I 

ಅಮರ್ಷಿತಸ್ತತೋ ದ್ರೋಣ: ಪಾಂಚಾಲಾನ್‌ ವ್ಯಧಮಚ್ಚದ್ಸೆ: ॥ ೨೭ ॥ 

ತಮ್ಮ ಸೈನ್ಯವು ಮೂರು ಭಾಗವಾಗಿ ಪಾಂಡವರಿಂದ ಪ್ರಹಾರಕ್ಕೆ ಒಳಗಾಗುತ್ತಿರಲು 
ಕೋಪಗೊಂಡ ದ್ರೋಣರು ಪಾಂಚಾಲರನ್ನುತಮ್ಮ ಬಾಣಗಳಿಂದ ನಾಶಗೊಳಿಸಿದರು. 


ಮೃಗೃತಸ್ತಾನ್ಯನೀಕಾನಿ ನಿಘತಶ್ಟಾಪಿ ಸಾಯಕ್ಕೆ: । 
ಬಭೂವ ರೂಪಂ ದ್ರೋಣಸ್ಯ ಕಾಲಾಗ್ದೇರಿವ ದೀಪ್ಯತ: u ೨೮ ॥ 


ಜಯದ್ರಥವಧಪರ್ವ -233- 


ಆ ಸೈನ್ಯಗಳನ್ನು ಮರ್ದಿಸುತ್ತಾ ಬಾಣಗಳಿಂದ ಸಂಹರಿಸುತ್ತಿದ್ದದ್ರೋಣರ ರೂಪವು 
ಜಲಿಸುವ ಕಾಲಾಗ್ನಿಯ ರೂಪದಂತೆ ಇದ್ದಿತು. 


ರಥನಾಗಹಯಾಂ್ಪಶ್ಚಾಪಿ ಪತ್ತೀಂಶ್ಚಾಪಿ ವಿಶಾಂಪತೇ । 
ಏಕೈಕೇನೇಷುಣಾ ಸಂಖೇ ನಿರ್ಬಿಭೇದ ಮಹಾರಥ: ॥1 ೨೯ ॥ 


ಎಲೈ ರಾಜನೇ, ಮಹಾರಥರಾದ ದ್ರೋಣರು ರಥ-ಗಜಾಶಗಳನ್ನು ಮತ್ತು 
ಪದಾತಿಗಳನ್ನು ಒಂದೊಂದೇ ಬಾಣದಿಂದ ರಣರಂಗದಲ್ಲಿ ಕತ್ತರಿಸಿದರು. 


ಪಾಂಡವಾನಾಂ ತು ಸೈನ್ಯೇಷು ನಾಸ್ತಿ ರಾಜನ್‌ ಸ ಮಾನವಃ । 
ಅಧಾರಯತ ಯೋ ಬಾಣಾನ್‌ ದ್ರೋಣಚಾಪಚ್ಯುತಾನ್‌ ಪ್ರಭೋ ॥ 


ಪ್ರಭುವೇ, ಪಾಂಡವರ ಸೈನ್ಯದಲ್ಲಿ ದ್ರೋಣರ ಧನುಸಿನಿಂದ ಹೊರಹೊಮ್ಮಿದ 
ಬಾಣಗಳನ್ನು ದಹಿಸುವ (ತಡೆಯುವ) ಒಬ್ಬಮನುಷ್ಯನೂ ಇರುವುದಿಲ್ಲ. 


ತತ್‌ ಪಚ್ಯಮಾನಮರ್ಕೇಣ ದ್ರೋಣಸಾಯಕತಾಪಿತಮ್‌ । 
ಬಭ್ರಾಮ ಪಾರ್ಷತಂ ಸೈನ್ಯಂ ತತ್ರ ತತ್ರೈವ ಭಾರತ ॥ ೩೧ ॥ 


ಮಧ್ಯಾಹ್ನದ ಸೂರ್ಯನ ಬಿಸಿಲಿನಿಂದಲೂ ಮತ್ತು ದ್ರೋಣರ ಬಾಣದಿಂದಲೂ 
ತಪ್ಪವಾದ ಧೃಷ್ಟದ್ಯುಮನ ಸೈನ್ಯವು ಎಲೈ ಭಾರತನೇ, ಅಲ್ಲಲ್ಲಿಯೇ ತಿರುಗಾಡಿತು. 
ವಧ್ಯಮಾನಂ ತು ತತ್‌ ಸೈನ್ಯಂ ಭಾರದ್ದಾಜೇನ ಸರ್ವತಃ । 


ಶರೈರಗ್ನಿಶಿಖಾಕಾರೈರ್ದಹ್ಯತೇ ಭರತರ್ಷಭ || ೩೨ ॥ 


ಎಲ್ಫೆ ಭರತರ್ಷಭನೇ, ದ್ರೋಣರಿಂದ ಎಲ್ಲಕಡೆಗಳಲ್ಲಿಯೂ ಅಗಿಶಿಖೆಯಂತಿರುವ 
ಬಾಣಗಳಿಂದ ಪ್ರಹಾರಕ್ಕೆ ಒಳಗಾದ ಆ ಸೈನ್ಯವು ದಹಿಸಲ್ಪಟ್ಟಿತು. 


ತಥೈವ ಪಾರ್ಷತೇನಾಪಿ ಕಾಲ್ಯಮಾನಂ ಬಲಂ ತವ | 


ಅಭವತ್‌ ಸರ್ವತೋ ದೀಪ್ತಂ ಶುಷ್ಕಂ ವನಮಿವಾಗ್ನಿನಾ ॥| ೩೩ 1 
ಹಾಗೆಯೇ ಧೃಷ್ಟದ್ಯುಮನಿಂದ ಕಲಕಾಡಲ್ಪಡುವ ನಿನ್ನಸೈನ್ಯವು ಅಗ್ನಿಯು ಶುಷ್ಕವಾದ 


ವನವನ್ನು ದಹಿಸುವಂತೆ ಎಲ್ಲಕಡೆಯಲ್ಲಿಯೂ ಜ್ವಲಿಸಿತು. 


-234- ಮಹಾಭಾರತ ದ್ರೋಣಪರ್ವ 


ವಧ್ಯಮಾನೇಷು ಸೈನ್ಯೇಷು ದ್ರೋಣಪಾರ್ಷತಸಾಯಕ್ಕೆಃ । 

ತ್ಯಕ್ತ್ವಾ ಪ್ರಾಣಾನ್‌ ಪರಂ ಶಕ್ತ್ಯಾ ಯುದ್ಧ್ಯಂತೇ ಸ್ಪರ್ಗಲಿಪವಃ ॥ ೩೪ ॥ 

ದ್ರೋಣರ ಮತ್ತು ಧೃಷ್ಟದ್ಯುಮ್ನನ ಬಾಣಗಳಿಂದ ಸೈನ್ಯಗಳು ವಧಿಸಲ್ಪಡುತ್ತಿರಲು 
ಸ್ವರ್ಗವನ್ನು ಬಯಸುವ ಯೋಧರು ತಮ್ಮಪ್ರಾಣದ ಹಂಗನ್ನುತೊರೆದು ಶಕ್ತಿಯನ್ನು 
ಮೀರಿ ಯುದ್ಧವನ್ನುಮಾಡಿದರು. 


ತಾವಕಾನಾಂ ಪರೇಷಾಂ ಚ ಯುದ್ಧೃತಾಂ ಭರತರ್ಷಭ ! 
ನಾಸೀತ್‌ ಕಶ್ಚಿನಹಾರಾಜ ಯೋನ ಜಹಾತ್‌ ಸಂಯುಗಂ ಭಯಾತ್‌ ॥ 


ಎಲೈ ಭರತಶ್ರೇಷ್ಠನೇ, ಮಹಾರಾಜನೇ, ನಿನ್ನವರು ಮತ್ತು ಪಾಂಡವರು 
ಯುದ್ಧವನ್ನು ಮಾಡುತ್ತಿರುವಾಗ ಭಯದಿಂದ ರಣರಂಗವನ್ನು ತ್ಯಜಿಸುವ ವ್ಯಕ್ತಿಯು 
ಒಬ್ಬನೂ ಇರಲಿಲ್ಲ. 


ಭೀಮಸೇನಂ ತು ಕೌಂತೇಯಂ ಸೋದರ್ಯಾಃ ಪರ್ಯವಾರಯನ್‌ । 
ವಿವಿಂಶತಿಶ್ಚಿತ್ರಸೇನೋ ವಿಕರ್ಣಶ್ಚ ಮಹಾರಥಃ | ೩೬ I 


ಕುಂತೀಪುತ್ರನಾದ ಭೀಮಸೇನನನ್ನು, ಸಹೋದರರಾದ ವಿವಿಂಶತಿ, ಚಿತ್ರಸೇನ 
ಮತ್ತು ಮಹಾರಥನಾದ ವಿಕರ್ಣರು ಸುತ್ತುವರಿದರು. 


ಎಂದಾನುವಿಂದಾವಾವಂತ್ಯೌ ಕ್ಷೇಮಧೂರ್ತಿಶ್ಚ ವೀರ್ಯವಾನ್‌ ।ಟ 
ತ್ರಯಾಣಾಂ ತವ ಪುತ್ರಾಣಾಂ ತ್ರಯ ಏವಾನುಯಾಯಿನಃ ॥ ೩೭ ॥ 


ಅವಂತಿದೇಶದ ವಿಂದಾನುವಿಂದರು, ಪರಾಕ್ರಮಶಾಲಿಯಾದ ಕ್ಷೇಮಧೂರ್ತಿ 
ಇವರು ನಿನ್ನಮೂರು ಪುತ್ರರಿಗೆ ಮೂವರು ಹಿಂಬಾಲಕರಾದರು. 


ಬಾಹ್ಲೀಕರಾಜಸ್ತೇಜಸ್ಟೀ ಕುಲಪುತ್ರಾಂಸ್ತನುತ್ಯಜ: । 
ಸಹಸೇನಃ ಸಹಾಮಾತ್ಕೋ ದ್ರೌಪದೇಯಾನವಾರಯತ್‌ | ೩೮ ॥ 
ತೇಜಸ್ವಿಯಾದ ಬಾಹ್ಲೀಕರಾಜನು ತನ್ನ ಸೈನ್ಯ ಮತ್ತು ಅಮಾತ್ಯರಿಂದ ಒಡಗೂಡಿ, 


ಕುಲಪುತ್ರರೂ, ದೇಹತ್ಯಾಗವನ್ನು ಮಾಡಲು ಸಿದ್ಧರಾದವರೂ ಆದ ದ್ರೌಪದಿಯ 
ಪುತ್ರರನ್ನುತಡೆದನು. 


ಜಯದ್ರಥವಧಪರ್ವ -235- 


ಶೈಬ್ಯೋ ಗೋವಾಸನೋ ರಾಜಾ ಯೋಧೈರ್ದಶಶತಾವರೈ: | 
ಕಾಶ್ಯಸ್ಯಾಭಿಭುವಃ ಪುತ್ರಂ ಪರಾಕ್ರಾಂತಮವಾರಯತ್‌ 11 ೩೯॥ 


ಶೈಬ್ಯನಾದ ಗೋವಾಸನ ರಾಜನು ಸಹಸ್ಪಸಂಖ್ಯೆಗೆ ಕಡಿಮೆಯಿಲ್ಲದ ಯೋಧರಿಂದ 
ಕೂಡಿ, ಪರಾಕ್ರಮಶಾಲಿಯಾದ ಕಾಶೀರಾಜನ ಪುತ್ರನನ್ನುತಡೆದನು. 

ಅಜಾತಶತ್ರುಂ ಕೌಂತೇಯಂ ಜ್ವಲಂತಮಿವ ಪಾವಕಮ್‌ ।ಟ 

ಮದ್ರಾಣಾಮೀಶ್ವರಃ ಶಲ್ಯೋ ರಾಜಾ ರಾಜಾನಮಾವೃಣೋತ್‌ ॥ ೪೦ ॥ 

ಜ್ವಲಿಸುವ ಅಗ್ನಿಯಂತೆ ಇದ್ದಕುಂತೀಪುತ್ರನಾದ, ರಾಜನಾದ ಅಜಾತಶತ್ರುವನ್ನು 
ಮದ್ರಾಧಿಪತಿಯಾದ ರಾಜನಾದ ಶಲ್ಯ ತಡೆದನು. 

ದುಃಶಾಸನಸ್ತ ವಸ್ಥಾಪ್ಯ ಸ್ವಮನೀಕಮಮರ್ಷಣಃ । 

ಸಾತ್ಯಕಿಂ ಪ್ರಯಯೌ ಕ್ರುದ್ಧ ಶೂರೋ ರಥವರಂ ಯುಧಿ ॥ ೪೧ ॥ 

ರೋಷಶೀಲನಾದ ದುಶ್ಶಾಸನನು ತನ್ನ ಸೈನ್ಯವನ್ನುನಿಲ್ಲಿಸಿ, ಕ್ರುದ್ಧನೂ, ಶೂರನೂ 
ಆದ ಅವನು ರಥಶ್ರೇಷ್ಠನಾದ ಸಾತ್ಯಕಿಯ ಕಡೆಗೆ ರಣರಂಗದಲ್ಲಿಹೋದನು. 

ತೇನೈವ ಹಸ್ನನೀಕೇನ ಸನ್ನದಕವಚಧ್ದಜ:ಃ । 

ಇ 'ವ 
ಚತುಃಶತೈರ್ಮಹೇಷ್ಟಾಸೈಃ ಚೇಕಿತಾನಮವಾರಯತ್‌ ॥1 ೪೨ ॥ 


ಅವನು ಅದೇ ಗಜಸಮೂಹದ ಜೊತೆಯಲ್ಲಿ ಕವಚ-ದ್ವಜಗಳನ್ನುಸನ್ನದ್ಧಗೊಳಿಸಿ, 
ನಾಲ್ಕುನೂರು ಧನುರ್ಧಾರಿಗಳಿಂದ ಕೂಡಿದವನಾಗಿ ಚೇಕಿತಾನನನ್ನು ತಡೆದನು. 


ಶಕುನಿಸ್ತು ಸಹಾನೀಕೋ ಮಾದ್ರೀಪುತ್ರಾವವಾರಯತ್‌ ಟ 

ಸಗಾಂಧಾರೈಃ ಸಪ್ತಶತೈ: ಚಾಪಶಕ್ತಿವರಾಸಿಭಿಃ 

ಶಕುನಿಯಾದರೋ ಧನುಸ್ಸನ್ನು ಮತ್ತು ಶ್ರೇಷ್ಠವಾದ ಖಡ್ಗಮತ್ತು ಶಕ್ತ್ಯಾಯುಧವನ್ನು 
ಧರಿಸಿದ, ಏಳುನೂರು ಗಾಂಧಾರರಿಂದ ಕೂಡಿದ ತನ್ನಸೈನ್ಯದೊಡನೆ ಮಾದ್ರೀಪುತ್ರರಾದ 
ನಕುಲ- ಸಹದೇವರನ್ನುತಡೆದನು. 


11 ೪೩ 1 


ವಿಂದಾನುವಿಂದಾವಾವಂತ್ಯೌ ವಿರಾಟಂ ಮಾತ್ರ್ಯಮಾರ್ಚ್ಛತಾಮ್‌ | 
ಪ್ರಾಣಾಂಸ್ಕ್ರಕ್ತ್ವಾ ಮಹೇಷ್ಠಾಸೌ ಮಿತ್ರಾರ್ಥೇಕಭ್ಯುತ್ತಿತೌ ಯುಧಿ HV H 


-236- ಮಹಾಭಾರತ ದ್ರೋಣಪರ್ವ 


ಅವಂತಿದೇಶದ ಮಹಾಧನುರ್ಧಾರಿಗಳಾದ ವಿಂದಾನುವಿಂದರು ತಮ್ಮ ಪ್ರಾಣದ 
ಹಂಗನ್ನುತೊರೆದು, ರಣರಂಗದಲ್ಲಿಮಿತ್ರನ ಸಲುವಾಗಿ ಪ್ರಯತ್ನಮಾಡುವವರಾಗಿ 
ಮತ್ತ್ಯರಾಜನಾದ ವಿರಾಟನ ಮೇಲೆ ಎರಗಿದರು. 


ಶಿಖಂಡಿನಂ ಯಾಜ್ಞಸೇನಿಂ ಯುವಾನಮಪರಾಜಿತಮ್‌ । 
ಬಾಹ್ಲೀಕಃ ಪ್ರತಿಸಂರಬ್ದು ಪರಾಕ್ರಾಂತಮವಾರಯತ್‌ u ೪೫ ॥ 


ಯಜ್ಞಸೇನನ ಪುತ್ರನಾದ ಯುವಕನಾದ ಅಪರಾಜಿತನಾದ ಪರಾಕ್ರಮಶಾಲಿಯಾದ 
ಶಿಖಂಡಿಯನ್ನು ಬಾಹ್ಲೀಕನು ತಾನೂ ಕೋಪಗೊಂಡು ತಡೆದನು. 


ಧೃಷ್ಠದ್ಯುಮ್ನಂ ತು ಪಾಂಚಾಲ್ಯಂ ಕ್ರೂರೈಃ ಸಾರ್ಧಂ ಪ್ರಭದಕ್ಕೆ: । 
ಆವಂತ್ಯಃ ಸಹ ಸೌವೀರೈಃ ಕ್ರುದ್ಧರೂಪಮವಾರಯತ್‌ I ೪೬ ॥ 


ಪಾಂಚಾಲ ದೇಶದವನಾದ ಧೃಷ್ಟದ್ಯುಮ್ನನನ್ನು ಕ್ರೂರರಾದ ಪ್ರಭದ್ರಕರಿಂದ 
ಒಡಗೂಡಿ ಮತ್ತು ಸೌವೀರ ಯೋಧರಿಂದ ಒಡಗೂಡಿ ಅವಂತಿ ದೇಶದ ರಾಜನು 
ತಡೆದನು. 


ಘಟೋತ್ಕಚಂ ತಥಾ ಶೂರಂ ರಾಕ್ಷಸಂ ಕ್ರೂರಕರ್ಮಕೃತ್‌ 1 
ಅಲಂಬುಸೋತದ್ರವತ್‌ ತೂರ್ಣಂ ಕ್ರುದ್ಧಮಾಯಾಂತಮಾಹವೇ ॥೪೭/ 


ಹಾಗೆಯೇ ಶೂರನೂ, ಕ್ರೂರಕರ್ಮವನ್ನು ಮಾಡುವವನೂ, ರಾಕ್ಷಸನೂ ಆದ 
ಕ್ರುದ್ಧನೂ, ರಣರಂಗವನ್ನುಪ್ರವೇಶಿಸುತ್ತಿರುವವನೂ ಆದ ಘಟೋತ್ಕಚನನ್ನು ಶೀಘ್ರವಾಗಿ 
ಅಲಂಬುಸನು ಎದುರಿಸಿದನು. 


ಅಲಂಬುಸಂ ರಾಕ್ಷಸೇಂದ್ರಂ ಕುಂತಿಭೋಜೋ ಮಹಾರಥಃ । 
ಸೈನ್ಯೇನ ಮಹತಾ ಯುಕ್ತಃ ಕ್ರುದ್ಧರೂಪಮವಾರಯತ್‌ mu ೪೮ ॥ 


ಮಹಾರಥನಾದ ಕುಂತಿಭೋಜನು ಕ್ರೋಧಗೊಂಡ, ದೊಡ್ಡಸೈನ್ಯದಿಂದ ಕೂಡಿದ, 
ರಾಕ್ಸಸಶ್ರೇಷ್ಠನಾದ ಅಲಂಬುಸನನ್ನು ತಡೆದನು. 

ಸೈಂಧವಃ ಪೃಷ್ಠತಸ್ತಾ ಸೀತ್‌ ಸರ್ವಸೈನ್ಯಸ್ಯ ಭಾರತ । 

ರಕ್ಷಿತಃ ಪರಮೇಷ್ಟಾಸ್ಟೈಃ ಕೃಪಪ್ರಭೃತಿಭೀ ರಥೈಃ ॥1 ೪೯ 1 


ಜಯದ್ರಥವಧಪರ್ವ -237- 


ಎಲೈ ಭಾರತನೇ, ಸೈಂಧವನು ಮಹಾಧನುರ್ಧಾರಿಗಳಾದ ಕೃಪ ಮೊದಲಾದ 
ಮಹಾರಥರಿಂದ ರಕ್ಷಿಸಲ್ಲಟ್ಟು ಎಲ್ಲಸೈನ್ಯದ ಹಿಂಭಾಗದಲ್ಲಿಇದ್ದನು. 

ತಸ್ಯಾಸ್ತಾಂ ಚಕ್ರರಕ್ಷೌ ದ್ವೌ ಸೈಂಧವಸ್ಯ ಬೃಹತ್ತಮೌ । 

ದ್ರೌಣಿರ್ದಕ್ಷಿಣತೋ ರಾಜನ್‌ ಸೂತಪುತ್ರಶ್ಚ ವಾಮತಃ i ೫೦ ॥ 

ಎಲೈ ರಾಜನೇ, ಆ ಸೈಂಧವನ ಚಕ್ರರಕ್ಷಕರಾಗಿ ಬೃಹತ್ತಮರಾದ ಅಶ್ಚತ್ಯಾಮರು 
ಬಲಭಾಗದಲ್ಲಿಮತ್ತು ಕರ್ಣನು ಎಡಭಾಗದಲ್ಲಿಇದ್ದರು. 

ಪೃಷ್ಠಗೋಪಾಸ್ತು ತಸ್ಯಾಸನ್‌ ಸೌಮದತ್ತಿಪುರೋಗಮಾಃ । 

ಕೃಪಶ್ಚ ವೃಷಸೇನಶ್ಚ ಶಲಃ ಶಲೃಶ್ಚ ದುರ್ಜಯಃ 11 ೫೧ 1 

ಅವನಿಗೆ ಭೂರಿಶ್ರವ ಮೊದಲಾದವರು, ಕೃಪರು, ವೃಷಸೇನ, ಶಲ, ಶಲ್ಯ ಮತ್ತು 
ದುರ್ಜಯರು (ದುರ್ಜಯನಾದ ಶಲ್ಯನು) ಹಿಂಭಾಗದಿಂದ ರಕ್ಷಕರಾಗಿದ್ದರು. 


ನೀತಿಮಂತೋ ಮಹೇಷಾಸಾಃ ಸರ್ವಶಸ್ತ್ರವಿಶಾರದಾಃ | 

ಸೈಂಧವಸ್ಯ ರಥಸ್ಯೈವ ರಕ್ಷಾರ್ಥಂ ಯುಯುಧುಸ್ತದಾ 11 ೫೨ ॥ 

ನೀತಿವಂತರೂ, ಮಹಾಧನುರ್ಧಾರಿಗಳೂ, ಸರ್ವಶಸ್ತ್ರಕುಶಲರೂ ಆದ ಅವರು 
ಸೈಂಧವನ ರಥದ ರಕ್ಷಣೆಗಾಗಿಯೇ ಆಗ ಯುದ್ಧವನ್ನು ಮಾಡಿದರು. 


ರಾಜನ್‌ ಸಂಗ್ರಾಮಮಾಶ್ಚರ್ಯಂ ಶೃಣು ಕೀರ್ತಯತೋ ಮಮ । 
ಕುರೂಣಾಂ ಪಾಂಡವಾನಾಂ ಚ ಯಥಾ ಯುದ್ಧಮರ್ವತತ ॥ ೫೩ ॥ 


ರಾಜನೇ, ಕುರುಗಳಿಗೂ ಮತ್ತು ಪಾಂಡವರಿಗೂ ಹೇಗೆ ಆಶ್ಚರ್ಯಕರವಾದ 
ಯುದ್ಧವು ನಡೆಯಿತೆಂದು ಹೇಳುತ್ತೇನೆ. ಅದನ್ನು ಕೇಳು. 


ಭಾರದ್ದಾಜಂ ಸಮಾಸಾದ್ಯ ವ್ಯೂಹಸ್ಕ ಸ್ಯ ಪ್ರಮುಖೇ ಸ್ಥಿತಮ್‌ । 
ಯೋಧಯಂತಿ ರಣೇ ಪಾರ್ಥಾ ದ್ರೋಣಾನೀಕಬಿಭಿತ್ತಯಾ ॥1 ೫೪ ॥ 


ಪಾಂಡವರು ವ್ಯೂಹದ ಮುಂಭಾಗದಲ್ಲಿದ್ದ ದ್ರೋಣರನ್ನು ಸಮೀಪಿಸಿ, ಅವರ 


ಸೈನ್ಯವನ್ನು ಭೇದಿಸಲು ಬಯಸಿ ಅವರ ಜೊತೆಯಲ್ಲಿ ಯುದ್ಧವನ್ನು ಮಾಡಿದರು. 


-238- ಮಹಾಭಾರತ ದ್ರೋಣಪರ್ವ 


ರಕ್ಷಮಾಣಃ ಸ್ವಕಂ ವ್ಯೂಹಂ ದ್ರೋಣೋಪಪಿ ಸಹ ಸೈನಿಕೈ: । 
ಅಯೋಧಯದ್‌ ರಣೇ ಪಾರ್ಥಾನ್‌ ಪ್ರಾರ್ಥಯಾನೋ ಮಹದ್‌ ಯಶಃ॥ 


ದ್ರೋಣರೂ ಸಹ ತಮ್ಮ ವ್ಯೂಹವನ್ನು ರಕ್ಷಿಸಿಕೊಂಡು, ದೊಡ್ಡ ಯಶಸ್ಸನ್ನು 
ಬಯಸುತ್ತಾ ರಣರಂಗದಲ್ಲಿಪಾರ್ಥರೊಡನೆ ಯುದ್ಧವನ್ನುಮಾಡಿದರು. 


ವಿಂದಾನುವಿಂದಾವಾವಂತ್ಯೌ ವಿರಾಟಂ ದಶಭಿಃ ಶರೈಃ । 


ಆಜಫುತೂ ರಣೇ ಕ್ರುದ್ಧೌ ತವ ಪುತ್ರಹಿತೈಷಿಣೌ WW ೫೬ ॥ 


ನಿನ್ನ ಪುತ್ರನ ಹಿತವನ್ನು ಬಯಸುವ ಅವಂತಿದೇಶದ ವಿಂದಾನುವಿಂದರು ಕ್ರುದ್ಧರಾಗಿ 
ವಿರಾಟನನ್ನುಹತ್ತು ಬಾಣಗಳಿಂದ ಹೊಡೆದರು. 


ವಿರಾಟಶ್ಚ ಮಹಾರಾಜ ತಾವುಭೌ ಸಮರೇ ಸ್ಥಿತೌ । 
ಪರಾಕ್ರಾಂತೌ ಪರಾಕ್ರಮ್ಯ ಯೋಧಯಾಮಾಸ ಸಾನುಗೌ u ೫೭ ॥ 


ಎಲೈ ಮಹಾರಾಜನೇ, ವಿರಾಟನೂ ಸಹ ಯುದ್ಧದಲ್ಲಿ ನಿಂತ 
ಪರಾಕ್ರಮಶಾಲಿಗಳಾದ ಅವರ ಅನುಚರರಿಂದ ಕೂಡಿದ ಅವರಿಬ್ಬರನ್ನೂ 
ಪರಾಕ್ರಮದಿಂದ ಎದುರಿಸಿ ಯುದ್ಧವನ್ನುಮಾಡಿದನು. 


ತೇಷಾಂ ಸಮಭವದ್‌ ಯುದ್ಧಂ ದಾರುಣಂ ರೋಮಹರ್ಷಣಮ್‌ ಟ 

ಸಿಂಹಸ್ಯ ದ್ವಿಪಮುಖ್ಯಾಭ್ಯಾಂ ಪ್ರಭಿನ್ನಾಭ್ಯಾಂ ಯಥಾ ವನೇ 1 ೫೮॥ 

ಅವರಿಗೆ ಅರಣ್ಯದಲ್ಲಿ ಸಿಂಹಕ್ಕೂ, ಎರಡು ಮದಗಜಗಳಿಗೂ ನಡೆದಂತೆ 
ರೋಮಹರ್ಷಣವೂ ಮತ್ತು ತೀವ್ರವೂ ಆದ ಯುದ್ಧವು ನಡೆಯಿತು. 


ಬಾಹ್ಲೀಕಂ ರಭಸಂ ಯುದ್ಧೇ ಯಾಜ್ಞಸೇನಿರ್ಮಹಾಬಲ?ಃ । 
ಆಜಫ್ಲೇ ವಿಶಿಖೈರುಗೈರ್ಫೋರೈರ್ಮರ್ಮಾಸ್ಟಿಭೇದಿಭಿಃ nu ೫೯ I 


ಮಹಾಬಲನಾದ ಧೃಷ್ಟದ್ಯುಮನು ಯುದ್ಧದಲ್ಲಿ ವೇಗಶಾಲಿಯಾದ ಬಾಹ್ಲೀಕನನ್ನು 
ಮರ್ಮಾಸ್ಸಿಭೇದಕಗಳಾದ ಘೋರವಾದ ಬಾಣಗಳಿಂದ ಹೊಡೆದನು. 

ಬಾಹ್ಟೀಕೋ ಯಾಜ್ಞಸೇನಿಂ ತು ಹೇಮಪುಂಖೈ: ಶಿಲಾಶಿತೈಃ । 

ಆಜಘಾನ ಭೃಶಂ ಕ್ರುದ್ಧೋ ನವಭಿರ್ನತಪರ್ವಭಿಃ 11 ೬೦ 1 


ಜಯದ್ರಥವಧಪರ್ವ -239- 


ಬಾಹ್ಲೀಕ ರಾಜನಾದರೂ ಕೋಪಗೊಂಡು ಹೇಮಪುಂಖವನ್ನು ಹೊಂದಿ, ಕಲ್ಲಿನಲ್ಲಿ 
ಸಾಣೆಯನ್ನು ಹಿಡಿದ ಬಾಗಿದ ತುದಿಯುಳ್ಳ ಒಂಬತ್ತು ಬಾಣಗಳಿಂದ ಗಾಢವಾಗಿ 
ಹೊಡೆದನು. 


ತದ್‌ ಯುದ್ಧಮಭವದ್‌ ಘೋರಂ ಶರಶಕ್ತಯ । 
ಭೀರೂಣಾಂ ತ್ರಾಸಜನನಂ ಶೂರಾಣಾಂ ಹರ್ಷವರ್ಧನಮ್‌ ॥ ೬೧ ॥ 


ಬಾಣಗಳು, ಶಕ್ತಿಗಳು ಮತ್ತು ಯಷ್ಠಿಗಳಿಂದ ನಿಬಿಡವಾದ, ಭೀರುಗಳಿಗೆ 
ಭಯಜನಕವೂ ಮತ್ತು ಶೂರರಿಗೆ ಸಂತೋಷಜನಕವೂ ಆದ, ಆ ಘೋರವಾದ 
ಯುದ್ಧವು ನಡೆಯಿತು. 

ಆವಂತ್ಯೌ ಭ್ರಾತರೌ ಶೂರೌ ದೃಷ್ಟದ್ಯುಮ್ನಮಯುದ್ಧ್ಯತಾಮ್‌ । 

ಸಾಲ್ಪಕೋ ಬಿಲ್ಬಕಶ್ಟೋಭೌ ಯಥಾ ವಿಷ್ಣುಂ ಕೃತೇ ಯುಗೇ ॥ ೬೨ ॥ 

ಅವಂತಿಯ ಶೂರರಾದ ಸಹೋದರರು ಕೃತಯುಗದಲ್ಲಿಸಾಲಕ ಮತ್ತು ಬಿಲಕ 
ದೈತ್ಯರು ವಿಷ್ಣುವಿನ ಜೊತೆಯಲ್ಲಿಯುದ್ದವನ್ನು ಮಾಡಿದಂತೆ ಧೃಷ್ಟದ್ಯುಮ್ನನ ಜೊತೆಯಲ್ಲಿ 
ಯುದ್ಧವನ್ನು ಮಾಡಿದರು. 


ತೇಷಾಂ ತತ್ರ ಶರೈರ್ಮುಕೈರಂತರಿಕ್ಷಂ ದಿಶಸ್ತಥಾ । 

ಅಭವತ್‌ ಸಂವೃತಂ ಸರ್ವಂ ನ ಪ್ರಾಜ್ಞಾಯತ ಕಿಂಚನ WW ೬೩ ॥ 

ಅವರು ಅಲ್ಲಿ ಪ್ರಯೋಗಿಸಿದ ಬಾಣಗಳಿಂದ ದಿಕ್ಕುಗಳು ಮತ್ತು ಅಂತರಿಕ್ಷವೂ 
ತುಂಬಿಹೋಯಿತು. ಯಾವುದೂ ಕಾಣಲಿಲ್ಲ. 

ಶೈಬ್ಯೋ ಗೋವಾಸನೋ ಯುದ್ಧೇ ಕಾಶ್ಯಪುತ್ರಂ ಮಹಾರಥಮ್‌ । 

ಸಹಸಾ ಯೋಧಯಾಮಾಸ ಗಜಃ ಪ್ರತಿಗಜಂ ಯಥಾ || ೬೪ ॥ 

ಶೈಬ್ಯನಾದ ಗೋವಾಸನನು ಯುದ್ಧದಲ್ಲಿ ಮಹಾರಥನಾದ ಕಾಶಿರಾಜನ ಪುತ್ರನ 
ಜೊತೆಯಲ್ಲಿಗಜವು ಪ್ರತಿಗಜದ ಜೊತೆಯಲ್ಲಿಯುದ್ದವನ್ನು ಮಾಡಿದಂತೆ ಯುದ್ಧವನ್ನು 
ಮಾಡಿದನು. 

ಬಾಹ್ಲೀಕರಾಜಃ ಸಂಕ್ರುದ್ಧೋ ದ್ರೌಪದೇಯಾನ್‌ ಮಹಾರಥಾನ್‌ ।ಟ 

ಮನಃ ಪಂಚೇಂದ್ರಿಯಾಣೀವ ಶುಶುಭೇ ಯೋಧಯನ್‌ ರಣೇ॥ ೬೫ ॥ 


-240- ಮಹಾಭಾರತ ದ್ರೋಣಪರ್ವ 


ಕೋಪಗೊಂಡ ಬಾಹ್ಲೀಕರಾಜನು ಮಹಾರಥರಾದ ದ್ರೌಪದಿಯ ಪುತ್ರರೊಡನೆ 
ರಣರಂಗದಲ್ಲಿ ಯುದ್ಧವನ್ನು ಮಾಡುತ್ತಾ ಪಂಚೇಂದ್ರಿಯಗಳ ಜೊತೆಯಲ್ಲಿ 
ಹೋರಾಡುವ ಮನಸಿನಂತೆ ಶೋಭಿಸಿದನು. 


ಅಯೋಧಯಂಸ್ಥೇ ಚ ಭೃಶಂ ತಂ ಶರೌಫೈಃ ಸಮಂತತಃ ! 
ಇಂದ್ರಿಯಾಣಿ ಯಥಾ ದೇಹಂ ಶಶ್ಚದ್‌ ದೇಹವತಾಂ ವರ ॥ ೬೬ ॥ 


ಎಲೈ ದೇಹಧಾರಿಗಳಲ್ಲಿ ಶ್ರೇಷ್ಠನಾದವನೇ, ಅವರೂ ಸಹ ತಮ್ಮ ಬಾಣಗಳ 
ಸಮೂಹದಿಂದ ಎಲ್ಲಕಡೆಗಳಿಂದಲೂ ಇಂದ್ರಿಯಗಳು ದೇಹವನ್ನುಘಾಸಿಗೊಳಿಸಿದಂತೆ 
ಅವನ ಜೊತೆಯಲ್ಲಿಯುದ್ದವನ್ನು ಮಾಡಿದನು. 


ವಾರ್ಷೇಯಂ ಸಾತ್ಯಕಿಂ ಯುದ್ದೇ ಪುತ್ರೋ ದುಃಶಾಸನಸ್ತವ । 
ಆಜಫ್ಲೇ ಸಾಯಕೈಸ್ತೀಕ್ಷೈರ್ನವಭಿರ್ದಶಭಿಸ್ತಥಾ W ೬೭ ॥ 


ನಿನ್ನಪುತ್ರನಾದ ದುಶ್ಶಾಸನನು ತೀಕ್ಷ್ಣವಾದ ಒಂಬತ್ತು ಬಾಣಗಳಿಂದ, ಅನಂತರ 
ಹತ್ತು ಬಾಣಗಳಿಂದ ವೃಷ್ಟಿಕುಲ ಸಂಭೂತನಾದ ಸಾತ್ಯಕಿಯನ್ನು ಹೊಡೆದನು. 


ಸೋತತಿವಿದ್ದೋ ಬಲವತಾ ಮಹೇಷ್ವಾಸೇನ ಧನ್ವಿನಾ | 
ಈಷನ್ಕೂರ್ಚ್ಸಾಂ ಜಗಾಮಾಶು ಸಾತ್ಯಕಿಃ ಸತ್ಯವಿಕ್ರಮಃ 11 ೬೮ 1 


ಸತ್ಯವಿಕ್ರಮನಾದ ಸಾತ್ಯಕಿಯು, ಬಲಿಷ್ಠನೂ, ಮಹಾಧನುರ್ಧಾರಿಯೂ ಆದ 
ದುಶ್ಶಾಸನನಿಂದ ಗಾಢವಾಗಿ ಹೊಡೆಯಲ್ಪಟ್ಟುಸ್ತಲ್ಪಮೂರ್ಛೆಯನ್ನುಹೊಂದಿದನು. 

ಸಮಾಶಸ್ತಸ್ತು ವಾರ್ಷೇಯಃ ತವ ಪುತ್ರಂ ಮಹಾರಥಮ್‌ । 

ವಿವ್ಯಾಧ ದಶಭಿಸ್ತೂರ್ಣಂ ಸಾಯಕೈಃ ಕಂಕಪತ್ರಿಭಿಃ 11 ೬೯ ॥॥ 

ಸುಧಾರಿಸಿಕೊಂಡ ಸಾತ್ಯಕಿಯು ಮಹಾರಥನಾದ ನಿನ್ನಪುತ್ರನನ್ನು ಕಂಕಪತ್ರವನ್ನು 
ಹೊಂದಿದ ಹತ್ತು ಬಾಣಗಳಿಂದ ಶೀಘ್ರವಾಗಿ ಹೊಡೆದನು. 

ತಾವನ್ಯೋನ್ಯಂ ದೃಢಂ ವಿದ್ಧ್ವಾ ಹ್ಯನ್ಯೋನ್ಯಶರವಿಕ್ಷತೌ । 

ರೇಜತುಃ ಸಂಯುಗೇ ರಾಜನ್‌ ಪುಷ್ಟಿತಾವಿವ ಕಿಂಶುಕೌ 1 ೭೦ ॥| 


ಜಯದ್ರಥವಧಪರ್ವ -241- 


ಎಲೈ ರಾಜನೇ, ಅವರು ಪರಸ್ಪರವಾಗಿ ಯುದ್ಧವನ್ನು ಮಾಡಿ, ಪರಸ್ಪರ 
ಬಾಣಗಳಿಂದ ಗಾಯಗೊಂಡು, ರಣರಂಗದಲ್ಲಿಪುಷ್ಟಭರಿತವಾದ ಕಿಂಶುಕ ವೃಕ್ಷದಂತೆ 
ಶೋಭಿಸಿದರು. 

ಅಲಂಬುಸಸ್ತು ಸಂಕ್ರುದ್ಧಃ ಕುಂತಿಭೋಜಶರಾರ್ದಿತಃ । 

ಅಶೋಭತ ಭೃಶಂ ಲಕ್ಷ್ಮಾ ಪುಷ್ಪಾಢ್ಯ ಇವ ಕಿಂಶುಕಃ 11 ೭೧ ॥ 

ಕ್ರೋಧಗೊಂಡ ಅಲಂಬುಸನಾದರೂ ಕುಂತಿಭೋಜನ ಬಾಣಗಳಿಂದ 
ಪೀಡಿತನಾಗಿ ತನ್ನಕಾಂತಿಯಿಂದ ಪುಷ್ಪಭರಿತವಾದ ಕಿಂಶುಕ ವೃಕ್ಷದಂತೆ ಶೋಭಿಸಿದನು. 


ಕುಂತಿಭೋಜಂ ತತೋ ರಕ್ಷ ವಿದ್ದ್ನಾ ಬಹುಭಿರಾಯಸ್ಯೆ: । 
ಎವ 


ಅನದದ್‌ ಭೈರವಂ ನಾದಂ ವಾಹಿನ್ಯಾಃ ಪ್ರಮುಖೇ ತವ ॥ ೭೨ ॥ 
ತತಸ್ತೌ ಸಮರೇ ಶೂರೌ ಯೋಧಯಂತೌ ಪರಸ್ಪರಮ್‌ ।ಟ 
ದದೃಶುಃ ಸರ್ವಸೈನ್ಯಾನಿ ಶಕ್ರಜಂಭೌ ಯಥಾ ಪುರಾ 11 ೭೩ ॥ 


ಅನಂತರ ನಿನ್ನಸೈನ್ಯದ ಮುಂಭಾಗದಲ್ಲಿ ಅಲಂಬುಸ ರಾಕ್ಷಸನು ಕುಂತಿಭೋಜನನ್ನು 
ಕಬ್ಬಿಣದ ಅನೇಕ ಬಾಣಗಳಿಂದ ಹೊಡೆದು ಭೈರವ ನಾದವನ್ನು ಮಾಡಿದನು. ಆಗ 
ಎಲ್ಲಸೈನ್ಯಗಳೂ ಹಿಂದೆ ಇಂದ್ರ ಮತ್ತು ಜಂಭಾಸುರರ ಯುದ್ಧದಂತೆ ಪರಸ್ಪರವಾಗಿ 
ಯುದ್ಧವನ್ನುಮಾಡುವ ಆ ಇಬ್ಬರು ಶೂರರನ್ನುನೋಡಿದರು. 


ಶಕುನಿಂ ರಭಸಂ ಯುದ್ದೇ ಕೃತವೈರಂ ಚ ಭಾರತ । 

ಮಾದ್ರೀಪುತ್ರೌ ಸುಸಂಕ್ರುದ್ಧೌ ಶರೈರರ್ದಯತಾಂ ಭೃಶಮ್‌ । 

ತನ್ಮೂಲಃ ಸುಮಹಾನ್‌ ರಾಜನ್‌ ಪ್ರಾವರ್ತತ ಜನಕ್ಷಯಃ 

ಎಲೈ ಭಾರತನೇ, ಯುದ್ಧದಲ್ಲಿ: ವೇಗಶಾಲಿಯಾದ, ಮಹಾವೈರವನ್ನುಂಟು ಮಾಡಿದ 
ಶಕುನಿಯನ್ನುಕೋಪ ಗೊಂಡ: ಮಾದ್ರೀಪುತ್ರರು ಬಾಣಗಳಿಂದ girl ಅರ್ದಿಸಿದರು. 
ಎಲ್ಫೆ ರಾಜನೇ, ಈ ದೊಡ್ಡ ಜನಕ್ಷಯಕ್ಕೆ ಅವನೇ ಮೂಲಕಾರಣನಷ್ಟೆ 


11 ೭೪ ॥ 


ತ್ವಯಾ ಸಂಜನಿತೋತತ್ಯರ್ಥಂ ಕರ್ಣೇನ ಚ ವಿವರ್ಧಿತಃ | 
ರಕ್ಷಿತಸ್ತವ ಪುತ್ರೆಶ್ಚ ಕ್ರೋಧಮೂಲೋ ಹುತಾಶನಃ ! 
ಯ ಇಮಾಂ ಪೃಥಿವೀಂ ಸರ್ವಾಂ ದಗ್ಗುಂ ರಾಜನ್‌ ಸಮುದ್ಯತಃ ॥ 


-242- ಮಹಾಭಾರತ ದ್ರೋಣಪರ್ವ 


ಈ ಜನಕ್ಷಯವು ನಿನ್ನಿಂದ ಹುಟ್ಟುಹಾಕಲ್ಪಟ್ಟಿತು. ಕರ್ಣನಿಂದ ಚೆನ್ನಾಗಿ ಬೆಳೆಸಲ್ಪಟ್ಟಿತು. 
ಕ್ರೋಧಮೂಲಕವಾದ ಈ ಅಗ್ನಿಯು ನಿನ್ನ ಪುತ್ರರಿಂದ ರಕ್ಷಿಸಲ್ಪಟ್ಟಿತು. ಎಲೈ ರಾಜನೇ, 
ಆ ಅಗ್ನಿಯು ಸಮಸ್ತವಾದ ಈ ಭೂಮಿಯನ್ನು ದಹಿಸಲು ಉದ್ಯುಕ್ಕವಾಗಿದೆ. 


ಶಕುನಿಃ ಪಾಂಡುಪುತ್ರಾಭ್ಯಾಂ ಕೃತಃ ಸ ವಿಮುಖಃ ಶರೈಃ W ೭೬ ॥ 
ನಾಭಿಜಾನಾತಿ ಕರ್ತವ್ಯಂ ಯುದ್ಧೇ ಕಿಂಚಿತ್‌ ಪರಾಕ್ರಮಮ್‌ ॥೭೭॥ 


ಶಕುನಿಯು ಪಾಂಡುಪುತ್ರರಾದ ನಕುಲ-ಸಹದೇವರಿಂದ ಅವರ ಬಾಣಗಳಿಂದ 
ಯುದ್ಧವಿಮುಖನಾಗಿ ಮಾಡಲ್ಪಟ್ಟನು. ಅವನಿಗೆ ಯುದ್ಧದಲ್ಲಿ ಪರಾಕ್ರಮ ಸಹಿತವಾಗಿ 
ಏನನ್ನು ಮಾಡಬೇಕೆಂದು ತಿಳಿಯಲಿಲ್ಲ. 


ವಿಮುಖಂ ಚೈನಮಾಲೋಕ್ಯ ಮಾದ್ರೀಪುತ್ರೌ ಮಹಾರಥೌ । 
ವವರ್ಷತುಃ ಪುನರ್ಬಾಣೈರ್ಯಥಾ ಮೇಘೌ ಮಹಾಗಿರಿಮ್‌ ॥೭೮॥ 


ವಿಮುಖನಾದ ಅವನನ್ನುನೋಡಿ ಮಹಾರಥರಾದ ಮಾದ್ರೀಪುತ್ರರು ಮೇಘಗಳು 
ಮಹಾಪರ್ವತದ ಮೇಲೆ ಮಳೆ ಸುರಿಸಿದಂತೆ ಅವನ ಮೇಲೆ ಪುನಃ ಬಾಣಗಳ 
ಮಳೆಯನ್ನುಸುರಿಸಿದರು. 

ಸ ವಧ್ಯಮಾನೋ ಬಹುಭಿಃ ಶರೈಃ ಸನ್ನತಪರ್ವಭಿಃ । 

ಸಂಪ್ರಾಯಾಜ್ಞವನೈರಶ್ಚೈ: ದ್ರೋಣಾನೀಕಾಯ ಸೌಬಲಃ ॥| ೭೯ ॥ 


ಜಾಗಿದ ತುದಿಯುಳ್ಳ ಅನೇಕ ಬಾಣಗಳಿಂದ ಹೊಡೆಯಲಡುತ್ತಿದ್ದ ಶಕುನಿಯು 
ವೇಗಶಾಲಿಗಳಾದ ಅಶ್ಷಗಳಿಂದ ದ್ರೋಣರ ಸೈನ್ಯದ ಕಡೆಗೆ ಹೊರಟು ಹೋದನು. 


ಘಟೋತ್ಕಚಸ್ತಥಾ ಶೂರೋ ರಾಕ್ಷಸಂ ತಮಲಂಬುಸಮ್‌ । 
ಅಭ್ಯಯಾದ್‌ ರಭಸಂ ಯುದ್ಧೇ ವೇಗಮಾಸ್ಟಾಯ ಮಧ್ಯಮಮ್‌ ॥।೮೦॥ 


ಶೂರನಾದ ಘಟೋತ್ಕಚನು ಮಧ್ಯಮ ವೇಗವನ್ನು ಆಶ್ರಯಿಸಿ ವೇಗಶಾಲಿಯಾದ 
ಅಲಂಬುಸನ ಕಡೆಗೆ ರಣರಂಗದಲ್ಲಿ ಮುನ್ನುಗ್ಗಿದನು. 


ತಯೋರ್ಯುದ್ಧಂ ಮಹಾರಾಜ ಚಿತ್ರರೂಪಮಿವಾಭವತ್‌ । 
ಯಾದೃಶಂ ಹಿ ಪುರಾವೃತ್ತಂ ರಾಮರಾವಣಯೋರಧೇ 1೮೧ 


ಜಯದ್ರಥವಧಪರ್ವ -243- 


ಎಲೈ ಮಹಾರಾಜನೇ, ಹಿಂದೆ ರಾಮ-ರಾವಣರಿಗೆ ನಡೆದ ಯುದ್ಧದಂತೆ 
ಅವರಿಬ್ಬರ ಯುದ್ಧವು ವಿಚಿತ್ರ ರೂಪವನ್ನು ಹೊಂದಿದ್ದಿತು. 
ತತೋ ಯುಧಿಷ್ಠಿರೋ ರಾಜಾ ಮದ್ರರಾಜಾನಮಾಹವೇ ।ಟ 
ವಿದ್ಧ್ವಾ ಪಂಚಶತೈರ್ಬಾಣೈೆಃ ಪುನರ್ವಿವ್ಯಾಧ ಸಪ್ತಭಿಃ 1 ೮೨ ॥॥ 
ಆಗ ರಾಜನಾದ ಯುಧಿಷ್ಠಿರನು ರಣರಂಗದಲ್ಲಿಮದ್ರರಾಜನಾದ ಶಲ್ಯನ ಮೇಲೆ 
ಐದುನೂರು ಬಾಣಗಳನ್ನು ಪ್ರಯೋಗಿಸಿ ಪುನಃ ಏಳು ಬಾಣಗಳಿಂದ ಅವನನ್ನು 
ಹೊಡೆದನು. 
ತತಃ ಪ್ರವವೃತೇ ಯುದ್ಧಂ ತಯೋರತ್ಯಂತಮದ್ದುತಮ್‌ । 
ಯಥಾ ಪೂರ್ವಂ ಮಹಾರಾಜ ಶಂಬರಾಮರರಾಜಯೋಃ 1೮೩ ॥ 
ಎಲೈ ಮಹಾರಾಜನೇ, ಅನಂತರ ಹಿಂದೆ ಶಂಬರನಿಗೂ ಮತ್ತು ದೇವೇಂದ್ರನಿಗೂ 
ನಡೆದಂತೆ ಅವರಿಬ್ಬರಿಗೆ ಅತ್ಯಂತ ಅದ್ಭುತವಾದ ಯುದ್ಧವು ನಡೆಯಿತು. 
ಎವಿಂಶತಿಶ್ಚಿತ್ರಸೇನೋ ವಿಕರ್ಣಶ್ಚ ತವಾತ್ಮಜ: | 
ಅಯೋಧಯನ್‌ ಭೀಮಸೇನಂ ಮಹತ್ಯಾ ಸೇನಯಾ ವೃತಾಃ ॥ ೮೪ ॥ 
ವಿವಿಂಶತಿ, ಚಿತ್ರಸೇನ ಮತ್ತು ವಿಕರ್ಣ- ಈ ನಿನ್ನ ಪುತ್ರರು ದೊಡ್ಡ ಸೇನೆಯಿಂದ 
ಕೂಡಿದವರಾಗಿ ಭೀಮಸೇನನ ಜೊತೆಯಲ್ಲಿಯುದ್ದವನ್ನು ಮಾಡಿದರು. 
॥ ಇತಿ ಶ್ರೀಮಹಾಭಾರತೇ ಶತಸಹಸಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ದ್ರೋಣಪರ್ವಣಿ ಚತುರಶೀತಿತಮೋಂಧ್ಯಾಯಃ ॥ 
॥ ಜಯದ್ರಥವಧಪರ್ವಣಿ ಅಷ್ಟಮೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ದ್ರೋಣಪರ್ವದಲ್ಲಿ ಎಂಬತ್ನಾಲನೆಯ ಅಧ್ಯಾಯ ಮುಗಿಯಿತು. 


a 


-244- ಮಹಾಭಾರತ ದ್ರೋಣಪರ್ವ 


ಎಂಬತ್ತೆದನೆಯ ಅಧ್ಯಾಯ 
ದ್ರೋಣ-ಧೃಷ್ಟದ್ಕುಮ್ನರ ಯುದ್ದ ದ್ರೋಣರಿಂದ ತಮ್ಮ ರಥಕ್ಕೆ 


'ಬಂದ ಧೃಷ್ಟದ್ಯುಮ್ನನ ಉಚ್ಛಾಟನೆ. 
ಸಂಜಯಃ 

ತಥಾ ತಸ್ಮಿನ್‌ ಪ್ರವೃತ್ತೇ ತು ಸಂಗ್ರಾಮೇ ರೋಮಹರ್ಷಣೇ । 

ಕೌರವೇಯಾಂಸ್ಟಿದಾ ಭೂತಾನ್‌ ಪಾಂಡವಾಃ ಸಮುಪಾದ್ರವನ್‌ । 

ಜಲಸಂಧಂ ಮಹಾಬಾಹುಂ ಭೀಮಸೇನೋ ಭ್ಯವರ್ತತ WO 

ಸಂಜಯ- ರೋಮಾಂಚಕಾರಿಯಾದ ಆ ಯುದ್ಧವು ಹಾಗೆ ನಡೆಯುತ್ತಿರಲು 
ಮೂರು ಭಾಗವಾದ ಕೌರವರ ಸೈನ್ಯದ ಮೇಲೆ ಪಾಂಡವರು ಮುನ್ನುಗ್ಗಿದರು. 
ಮಹಾಬಾಹುವಾದ ಜಲಸಂಧನು ಭೀಮಸೇನನನ್ನು ಸಮೀಪಿಸಿದನು. 


ಯುಧಿಷ್ಠಿರಃ ಸಹಾನೀಕಃ ಕೃತವರ್ಮಾಣಮಾಹವೇ ಟ 
ಕಿರನ್‌ ಸ ಶರವರ್ಷಾಣಿ ರೋಚಮಾನ ಇವಾಂಶುಮಾನ್‌ | ೨ ॥ 


ದಧೃಷ್ಟದ್ಯಮ್ನೋ ಮಹಾರಾಜ ದ್ರೋಣಮಭ್ಯದ್ರವದ್‌ ರಣೇ ual 


ಯುಧಿಷ್ಠಿರನು ತನ್ನಸೈನ್ಯದ ಜೊತೆಯಲ್ಲಿರಣರಂಗದಲ್ಲಿಕೃತವರ್ಮನ ಮೇಲೆ 
ಬಾಣಗಳ ಮಳೆಯನ್ನು ಸುರಿಸುತ್ತಾ ಸೂರ್ಯನಂತೆ ಕಂಗೊಳಿಸಿದನು. ಎಲೈ 
ಮಹಾರಾಜನೇ, ಧೃಷ್ಟದ್ಯುಮ್ನನು ರಣರಂಗದಲ್ಲಿದ್ರೋಣರ ಕಡೆಗೆ ಸಾಗಿದನು. 


ತತಃ ಪ್ರವವೃತೇ ಯುದ್ಧಂ ತ್ದರತಾಂ ಸರ್ವಧನ್ವಿನಾಮ್‌ । 
ಕುರೂಣಾಂ ಪಾಂಡವಾನಾಂ ಚ ಕ್ರುದ್ಧಾನಾಮಿತರೇತರಮ್‌ 1೪ 


ಅನಂತರ ಕ್ರುದ್ಧರಾದ, ಧನುರ್ಧಾರಿಗಳಾದ, ತ್ವರೆ ಮಾಡುವ ಕೌರವ ಮತ್ತು 
ಪಾಂಡವ ಯೋದರಿಗೆ ಪರಸ್ಪರವಾಗಿ ಯುದ್ಧವು ಪ್ರಾರಂಭವಾಯಿತು. 


ಸಂಕ್ಷಯೇ ತು ತಥಾಭೂತೇ ವರ್ತಮಾನೇ ಮಹಾಭಯೇ ಟ 
ದ್ವಂದ್ವೀಭೂತೇಷು ಸೈನ್ಯೇಷು ಯುದ್ಧ್ಯಮಾನೇಷ್ಠಭೀತವತ್‌ 1 ೫ ॥ 
ದ್ರೋಣಃ ಪಾಂಚಾಲಪುತ್ರೇಣ ಬಲೀ ಬಲವತಾ ಸಹ ಟ 

ವ್ಯಪಾಸ್ಫಜತ್‌ ಪೃಷತ್ನೌ ಫಾನ್‌ ತದದ್ದುತಮಿವಾಭವತ್‌ | ೬ |! 


ಜಯದ್ರಥವಧಪರ್ವ -245- 


ಮಹಾಭಯಂಕರವಾದ ಕ್ಷತ್ರಿಯ ನಾಶವು ಹಾಗೆ ನಡೆಯುತ್ತಿರಲು, ಸೈನ್ಯಗಳು 
ದ್ವಂದ್ವ ಯುದ್ಧಗಳಲ್ಲಿ ನಿರತವಾಗಿ ನಿರ್ಭೀತವಾಗಿ ಯುದ್ಧದಲ್ಲಿ ತೊಡಗಿರಲು, 
ಬಲಿಷ್ಠರಾದ ದ್ರೋಣರು ಬಲಿಷ್ಠನಾದ ಧೃಷ್ಟದ್ಯುಮ್ನನ ಮೇಲೆ ಬಾಣಗಳ ಮಳೆಯನ್ನು 
ಸುರಿಸಿದರು. ಅದು ಅದ್ಭುತವಾಗಿದ್ದಿತು. 


ಪುಂಡರೀಕವನಾನೀವ ವಿಧ್ವಸ್ತಾನಿ ಸಮಂತತಃ । 

ಚಕ್ರಾತೇ ದ್ರೋಣಪಾಂಚಾಲ್ಕೌ ನೃಣಾಂ ಶೀರ್ಷಾಣ್ಯನೇಕಶಃ 1 ೭॥ 

ದ್ರೋಣ-ಧೃಷ್ಟದ್ಯುಮ್ನರಿಬ್ಬರೂ ತಮ್ಮ ಬಾಣಗಳಿಂದ ಅನೇಕ ಯೋಧರ 
ಶಿರಸ್ಸುಗಳನ್ನು ಕತ್ತರಿಸಿ, ರಣರಂಗವನ್ನು ಕಮಲಪುಷ್ನಗಳು ಚೆಲ್ಲಾಡಿದ ವನದಂತೆ 
ಮಾಡಿದರು. 


ವಿಕೀರ್ಣಾನಿ ಚ ವೀರಾಣಾಮನೀಕೇಷು ಸಮಂತತಃ । 


ವಸ್ಟಾಭರಣಶಸ್ವ್ರಾಣಿ ಧ್ವಜವರ್ಮಾಯುಧಾನಿ ಚ 11 ೮॥ 
ವೀರರ ವಸ್ಟ್ರಾಭರಣ-ಶಸ್ತ್ರಗಳು, ಧ್ವಜ-ಕವಚ ಮತ್ತು ಆಯುಧಗಳು ಎಲ್ಲ 
ಕಡೆಗಳಲ್ಲಿಯೂ ಸೈನ್ಯದಲ್ಲಿ ಚೆಲ್ಲಾಡಿದವು. 


ಸುವರ್ಣಚಿತ್ರಾಭರಣಾಃ ಸಂಸಿಕ್ತಾ ರುಧಿರೇಣ ಚ ! 
ಕೋವಿದಾರಾ ಇವಾಭಾಂತಿ ಪುಷಿತಾಸ್ತತ್ರ ಭಾರತ । 
ತಾವಕಾಃ ಸಮರೇ ಯೋಧಾಃ ಪಾಂಡವೇಯಾಶ್ಚ ವಿಕ್ಷತಾಃ 1 ೯ ॥ 


ಎಲೈ ಭಾರತನೇ, ಯುದ್ಧದಲ್ಲಿ ನಿನ್ನ ಮತ್ತು ಪಾಂಡವರ ಯೋಧರು ಬಹಳ 


ಗಾಯಗೊಂಡು ಸುವರ್ಣವಿಚಿತ್ರಾಭರಣಗಳನ್ನು ಧರಿಸಿದವರಾಗಿ, ರಕ್ತದಿಂದ 
ತೋಯಿಸಲ್ಪಟ್ಟು ಪುಷ್ಪಭರಿತವಾದ ಕೋವಿದಾರ ವೃಕ್ಷಗಳಂತೆ ತೋರಿದರು. 


ಕುಂಜರಾಂಶ್ಚ ನರಾನನ್ಯೇ ಪಾತಯಂತಿ ಸ ಕ ಪತ್ರಿಭಿಃ | 


ತಾಳಮಾತ್ರಾಣಿ ಚಾಪಾನಿ ರೊ ಮಹಾರಥಾಃ u ೧೦ ॥ 


ಇನ್ನುಕೆಲವು ಮಹಾರಥರು ತಾಳೆವ್ಯಕ್ಷದಷ್ಟು ಎತ್ತರದ ಧನುಸ್ಸುಗಳನ್ನು ಎಳೆಯುತ್ತಾ 
ಗಜಗಳನ್ನೂ ಮತ್ತು ಪದಾತಿಗಳನ್ನೂ 'ಪತ್ರಸಹಿತವಾದ ಬಾಣಗಳಿಂದ ಹೊಡೆದು 


ಉರುಳಿಸಿದರು. 


-246- ಮಹಾಭಾರತ ದ್ರೋಣಪರ್ವ 


ಅಸಿಚರ್ಮಾಣಿ ಚಾಪಾನಿ ಶಿರಾಂಸಿ ಕವಚಾನಿ ಚ 1 
ವಿಪ್ರಕೀರ್ಯಂತ ಶೂರಾಣಾಂ ಸಂಪ್ರಹಾರೇ ಮಹಾತ್ಮನಾಮ್‌ ॥ ೧೧ ॥ 


ಅಂತಹ ಯುದ್ಧವು ನಡೆಯುತ್ತಿರುವಾಗ ಮಹಾತ್ಮರಾದ ಶೂರರ ಖಡ್ಗ; 
ಚರ್ಮಗಳು, ಧನುಸ್ಸುಗಳು, ಶಿರಸ್ಸುಗಳು ಮತ್ತು ಕವಚಗಳು ರಣರಂಗದಲ್ಲಿ 
ಚೆಲ್ಲಾಡಿದವು. 


ಉತ್ಲಿತಾನ್ಯಗಣೇಯಾನಿ ಕಬಂಧಾನಿ ಸಮಂತತಃ । 
ಅದೃಶ್ಯಂತ ಮಹಾರಾಜ ತಸ್ಮಿನ್‌ ಪರಮಸಂಕುಲೇ 11 ೧೨ ॥ 


ಎಲೈ ಮಹಾರಾಜನೇ, ಆ ಸಂಕುಲ ಯುದ್ಧದಲ್ಲಿಎಲ್ಲಕಡೆಗಳಲ್ಲಿಯೂ ಅನೇಕ 
ಕಬಂಧಗಳು (ರುಂಡಗಳು) ಎದ್ದಿರುವುದು ಕಂಡುಬಂದಿತು. 


ಗೃಧ್ರಾಃ ಕಂಕಾ ಬಲಾಃ ಶ್ಯೇನಾ ವಾಯಸಾ ಜಂಬುಕಾಸ್ತಥಾ ॥ 
ಬಹವಃ ಪಿಶಿತಾಶಾಶ್ಚ ತತ್ರಾದೃಶ್ಯಂತ ಮಾರಿಷ I ೧೩ ॥ 


ಎಲೈ ಪೂಜ್ಯನೇ, ಹದ್ದುಗಳು, ಕಂಕಗಳು, ಬಲಗಳು, ಗಿಡಗಗಳು, ಕಾಗೆಗಳು, 
ನರಿಗಳು ಮೊದಲಾದ ಅನೇಕ ಮಾಂಸಾಹಾರಿಗಳು ಅಲ್ಲಿಕಂಡುಬಂದವು. 


ಭಕ್ಷಯಂತಶ್ಚ ಮಾಂಸಾನಿ ಪಿಬಂತಶ್ವಾಪಿ ಶೋಣಿತಮ್‌ । 
ವಿಲುಂಪಮಾನಾಃ ಕೇಶಾಂಶ್ಚ ಮಜ್ಜಾಶ್ಚ ಬಹುಧಾ ನೃಪ 1 ೧೪ ॥ 


ಆಕರ್ಷಂತಃ ಶರೀರಾಣಿ ಶರೀರಾವಯವಾಂಸ್ತಥಾ । 

ನರಾಶ್ಚಗಜಸಂಘಾನಾಂ ಶಿರಾಂಸಿ ಚ ತತಸ್ತತಃ । ೧೫ ॥ 

ಮಾಂಸಗಳನ್ನು ಭಕ್ಷಿಸುತ್ತಾ, ರಕ್ತವನ್ನು ಪಾನ ಮಾಡುತ್ತಾ, ಕೇಶಗಳನ್ನು ಮತ್ತು 
ಮಜ್ಜೆಗಳನ್ನು ಹಿಡಿದು ಎಳೆದಾಡುತ್ತಾ, ನರಾಶ್ವ-ಗಜ ಸಮೂಹಗಳ ಶರೀರಗಳನ್ನು 
ಶರೀರಾವಯವಗಳನ್ನು ಮತ್ತು ಶಿರಸ್ಸುಗಳನ್ನು ಎಳೆಯುತ್ತಿರುವುದು ಕಂಡುಬಂದಿತು. 

ಕೃತಾಸ್ಟ್ರಾ ರಣದೀಕ್ಷಾಭಿಃ ದೀಕ್ಷಿತಾಃ ಶರಮಾಲಿನಃ । 

ರಣೇ ಜಯಂ ಪ್ರಾರ್ಥಯಾನಾ ಭೃಶಂ ಯುಯುಧಿರೇ ತದಾ ॥ ೧೬ ॥ 


ಅಸಿಮಾರ್ಗಾನ್‌ ಬಹುವಿಧಾನ್‌ ವಿಚೇರುಶ್ಥಾಪರೇ ರಣೇ 1 ೧೭ 1 


ಜಯದ್ರಥವಧಪರ್ವ -247- 


ಅಸ್ಪಜ್ಞರಾದ ರಣದೀಕ್ಷೆಯಿಂದ ದೀಕ್ಷಿತರಾದ, ಶರಮಾಲೆಗಳನ್ನು ಧರಿಸಿದ, 
ಯುದ್ಧದಲ್ಲಿ ಜಯವನ್ನು ಪ್ರಾರ್ಥಿಸುವ ಅನೇಕ ಯೋಧರು ಆಗ ತೀವ್ರವಾಗಿ 
ಯುದ್ಧವನ್ನು ಮಾಡಿದರು. ಇನ್ನು ಕೆಲವರು ಬಹುವಿಧವಾದ ಖಡ್ಗಮಾರ್ಗಗಳಲ್ಲಿ 
ಸಂಚರಿಸಿದರು. 


ಯಷ್ಠಿಭಿಃ ಶಕ್ತಿಭಿಃ ಪ್ರಾ ೈಃ ಶೂಲತೋಮರಪಟ್ಟಸ್ಪೆ: 
ಗದಾಭಿಃ ಹ ್ಯೈಃ ವ್ಯಾಯತೈಶ್ಚ ೩1 I 
ಅನ್ಯೋನ್ಯಂ ನೃಹನನ್‌ ಸಂಖೇ ಯುದ್ಧರಂಗಗತಾ ನರಾಃ ॥| ೧೮ ॥ 


ರಥಿನೋ ರಧಿಭಿಃ ಸಾರ್ಧಮಶ್ಚಾರೋಹಾಶ್ಚ ಸಾದಿಭಿಃ । 
ಮಾತಂಗಾ ವರಮಾತಂಗೈ: ಪದಾತಾಶ್ಚ ಪದಾತಿಭಿಃ 11 ೧೯ ॥ 


ಇನ್ನು ಕೆಲವು ಯೋಧರು ಯಷ್ಟಿಗಳಿಂದಲೂ, ಶಕ್ತಿಗಳಿಂದಲೂ, 
ಪ್ರಾಸಗಳಿಂದಲೂ, ಶೂಲ-ತೋಮರ-ಪಟ್ಟಸಗಳಿಂದಲೂ, ಗದೆಗಳಿಂದಲೂ, 
ಪರಿಘಗಳಿಂದಲೂ, ಇನ್ನು ಕೆಲವರು ತಮ್ಮ ವಿಸ್ತಾರವಾದ ಭುಜಗಳಿಂದಲೂ 
ಯುದ್ಧರಂಗ ಗತರಾಗಿ ಪರಸ್ಪರವಾಗಿ ಹೊಡೆದಾಡಿದರು. ರಥಿಕರು ರಥಿಗಳಿಂದಲೂ, 
ಅಶ್ವಾರೋಹಿಗಳು ಅಶ್ವಾರೋಹಿಗಳಿಂದಲೂ, ಗಜಗಳು ಶ್ರೇಷ್ಠ ಗಜಗಳಿಂದಲೂ, 
ಪದಾತಿಗಳು ಪದಾತಿಗಳಿಂದಲೂ ಯುದ್ಧವನ್ನುಮಾಡಿದರು. 


ಕ್ಷೀಬಾ ಇವಾನ್ಯೇ ಚೋನ್ಸತ್ತಾ ರಂಗೇಷ್ಟೇವ ಚ ವಾರಣಾಃ । 

ಉಚ್ಛುಕ್ರುಶುರಥಾನ್ಯೋನ್ಯಂ ಜಘ್ನುರನ್ಯೋನ್ಯಮಾಹವೇ 1೨೦ ॥ 

ಇನ್ನು ಕೆಲವು ಗಜಗಳು ಪಾನಮತ್ತರಾದಂತೆ ಉನ್ನತ್ತವಾಗಿ ರಣಭೂಮಿಯಲ್ಲಿಯೇ 
ಗರ್ಜಿಸಿ ಪರಸ್ಪರವಾಗಿ ಯುದ್ಧವನ್ನು ಮಾಡಿದವು. 

ವರ್ತಮಾನೇ ಮಹಾಯುದ್ದೇ ನಿರ್ಮರ್ಯಾದೇ ವಿಶಾಂಪತೇ | 

ಧೃಷ್ಟದ್ಯುಮ್ನೋ ಹಯಾನಶ್ನೆ ರ್ದೋಣಸ್ಯಾಮಿಶ್ರಯತ್‌ ಸ್ಟ: ॥ ೨೧॥ 

ಎಲೈ ರಾಜನೇ, ಎಲ್ಲೆಗಳನ್ನು ಮೀರಿದ ಆ ಮಹಾಯುದ್ಧವು ನಡೆಯುತ್ತಿರಲು 
ಧೃಷ್ಟದ್ಯುಮ್ನನು ತನ್ನರಥದ ಅಶ್ವಗಳನ್ನು ದ್ರೋಣರ ರಥದ ಅಶ್ವಗಳೊಂದಿಗೆ ಬೆರೆಸಿದನು. 


-248- ಮಹಾಭಾರತ ದ್ರೋಣಪರ್ವ 


ತೇ ಹಯಾಃ ಸಾಧ್ದಶೋಭಂತ ಮಿಶ್ರಿತಾ ವಾತರಂಹಸಃ । 
ಪಾರಾವತಸವರ್ಣಾಶ್ಚ ರಕ್ತಶೋಣಾಶ್ಚ ಮಾರಿಷ || ೨೨ | 


ಹಯಾಃ ಶುಶುಭಿರೇ ರಾಜನ್‌ ಮೇಘಾ ಇವ ಸವಿದ್ಯುತು  ॥ ೨೩ ॥ 


ಎಲೈ ಪೂಜ್ಯನೇ, ವಾಯುವೇಗವುಳ್ಳ ಪಾರಿವಾಳ ಬಣ್ಣದ ಮತ್ತು ರಕ್ತಕೆಂಪು ಬಣ್ಣದ 
ಅಶ್ವಗಳು ಪರಸ್ಪರವಾಗಿ ಮಿಶ್ರಿತವಾಗಿ ಬಹಳವಾಗಿ ಶೋಭಿಸಿದವು. ಎಲೈ ರಾಜನೇ, 
ಅಶ್ವಗಳು ಮಿಂಚಿನಿಂದ ಕೂಡಿದ ಮೋಡಗಳಂತೆ ಶೋಭಿಸಿದವು. 


ಧೃಷ್ಟದ್ಯುಮಸ್ತು ಸಂಪ್ರೇಕ್ಷ್ಯ ದ್ರೋಣಮಭ್ಯಾಶಮಾಗತಮ್‌ । 

ಅಸಿಚರ್ಮಾದದೇ ವೀರೋ ಧನುರುತ್ವಜ್ಯ ಭಾರತ || ೨೪ ॥ 

ಎಲ್ಫೈ ಭಾರತನೇ, ಧೃಷ್ಟದ್ಯಮ್ನನಾದರೋ ತನ್ನ ಸಮೀಪಕ್ಕೆ ಬಂದ ದ್ರೋಣರನ್ನು 
ನೋಡಿ ವೀರನಾದ ಅವನು ಧನುಸ್ಸನ್ನು ಬಿಟ್ಟುಖಡ್ಗ- ಚರ್ಮಗಳನ್ನು ತೆಗೆದುಕೊಂಡನು. 

ಚಿಕೀರ್ಷುರ್ದುಷ್ಕರಂ ಕರ್ಮ ಪಾರ್ಷತಃ ಪರವೀರಹಾ ॥ 

ಈಷಾಯಾಃ ಸಮತಿಕ್ರಮ್ಯ ದ್ರೋಣಸ್ಯ ರಥಮಾವಿಶತ್‌ uw ೨೫ ॥ 

ಪರವೀರಘಾತಕನಾದ ಧೃಷ್ಟದ್ಯುಮ್ನನು ದುಷ್ಕರವಾದ ಕರ್ಮವನ್ನು ಮಾಡಲು 
ಬಯಸಿ ತನ್ನರಥದ ಮೂಕಿಯಿಂದ ಹಾರಿ ದ್ರೋಣರ ರಥವನ್ನುಸೇರಿದನು. 

ಅತಿಷ್ಠದ್‌ ಯುಗಮಧ್ಯೇಷು ಯುಗಸನ್ನಹನೇಷು ಚ। 

ಜಘನಾಂಸೇಷು ಚಾಶ್ಚಾನಾಂ ತತ್‌ ಸೈನ್ಯಂ ಸಮಪೂಜಯತ್‌ ॥ ೨೬ ॥ 

ಅವನು ನೊಗದ ಮಧ್ಯದಲ್ಲಿಯೂ, ನೊಗದ ಕಡಗೂಟಗಳಲ್ಲಿಯೂ, ಅಶ್ವಗಳ 
ಜಘನಪ್ರದೇಶಗಳಲ್ಲಿಯೂ ಸಂಚರಿಸಿದರು. ಅದನ್ನು ಸೈನ್ಯವು ಗೌರವಿಸಿತು. 

ಖಡ್ಗೇನ ಚರತಸ್ತಸ್ಯ ಶೋಣಾಶ್ವಾನಧಿತಿಷ್ಯತ: । 

ನ ದದರ್ಶಾಂತರಂ ದ್ರೋಣಃ ತದದ್ದುತಮಿವಾಭವತ್‌ || ೨೭ |! 


ದ್ರೋಣರ ಕೆಂಪು ಕುದುರೆಗಳನ್ನು ನಿಯಂತ್ರಣದಲ್ಲಿಟ್ಟು, ಖಡ್ಗವನ್ನು ಹಿಡಿದು 


ಚಲಿಸುವ ಅವನಲ್ಲಿ ದ್ರೋಣರು ಒಂದು ಸಣ್ಣ ಛಿದ್ರವನ್ನೂ ಕಾಣಲಿಲ್ಲ. ಅದು 
ಅದ್ಭುತವಾಗಿದ್ದಿತು. 


ಜಯದ್ರಥವಧಪರ್ವ -249- 


ಯಥಾ ಶ್ಯೇನಸ್ಯ ಚರತೋ ದ್ರುತಮಾಮಿಷಗ್ಳದ್ದಿನ: । 
ತಥೈವಾಸೀದಭಿಸರಸ್ತಸ್ಯ ದ್ರೋಣಂ ಜಿಘಾಂಸತಃ u ೨೮ ॥ 


ಆಮಿಷವನ್ನು ನೋಡಿ ಬಯಸಿ, ಚಲಿಸುವ ಗಿಡುಗದಂತೆಯೇ ದ್ರೋಣರನ್ನು 
ಕೊಲ್ಲಲು ಬಯಸಿ ಚಲಿಸುವ ಧೃಷ್ಟದ್ಯುಮ್ನನ ಚಲನೆಯು ಇದ್ದಿತು. 


ತತಃ ಶರಶತೇನಾಸ್ಯ ಶತಚಂದ್ರಮಪಾತಯತ್‌ | ೨೯ ॥॥ 

ದ್ರೋಣೋ ದ್ರುಪದಪುತ್ರಸ್ಯ ಖಡ್ಗಂ ಚ ದಶಭಿಃ ಶರೈಃ । 

ಹಯಾಂಶ್ಚೆವ ಚತುಃಷಷ್ಟಾ ; ಶರಾಣಾಂ ಜಫ್ಲವಾನ್‌ ಬಲೀ 1೩೦ ॥ 

ಆಗ ಬಲಿಷ್ಠರಾದ ದ್ರೋಣರು ನೂರು ಬಾಣಗಳಿಂದ ಅವನ ಚರ್ಮವನ್ನು 
(ಗುರಾಣಿಯನ್ನು) ಕೆಳಗೆ ಬೀಳಿಸಿದರು. ಧೃಷ್ಟದ್ಯುಮ್ನನ ಖಡ್ಗವನ್ನು ಹತ್ತು 
ಬಾಣಗಳಿಂದಲೂ, ಅವನ ಕುದುರೆಗಳನ್ನು ಅರವತ್ನಾಲ್ಕು ಬಾಣಗಳಿಂದಲೂ 
ಹೊಡೆದರು. 


ಅಥಾಸ್ಕೈ ತ್ವರಿತೋ ಬಾಣಮಪರಂ ಜೀವಿತಾಂತಕಮ್‌ । 
ಧೃಷ್ಟದ್ಯುಮ್ನಾಯ ಚಿಕ್ಷೇಪ ಶಚೀಪತಿರಿವಾಶನಿಮ್‌ ॥1 ೩೧ ॥ 


ಅನಂತರ ತ್ತರೆ ಮಾಡಿ ಜೀವಿತಾಂತಕವಾದ ಇನ್ನೊಂದು ಬಾಣವನ್ನು 
ತೆಗೆದುಕೊಂಡು ಶಚೀಪತಿಯು ವಜ್ರಾಯುಧವನ್ನು ಪ್ರಯೋಗಿಸಿದಂತೆ ಅದನ್ನು 
ಧೃಷ್ಟದ್ಯುಮ್ನನ ಮೇಲೆ ಪ್ರಯೋಗಿಸಿದರು. 

ತಂ ಚತುರ್ದಶಭಿರ್ಬಾಣೈರ್ಬಾಣಾಂಶ್ಚಿಚ್ಛೇದ ಸಾತ್ಯಕಿಃ | 

ಗ್ರಸ್ತಮಾಚಾರ್ಯಮುಖ್ಯೇನ ಧೃಷ್ಟದ್ಯುಮ್ನಮಮೋಚಯತ್‌ ॥ ೩೨ ॥ 


ಆಗ ಸಾತ್ಯಕಿಯು ಹದಿನಾಲ್ಕು ಬಾಣಗಳನ್ನು ಪ್ರಯೋಗಿಸಿ, ಆಚಾರ್ಯರ 
ಬಾಣಗಳನ್ನು ಕತ್ತರಿಸಿ, ಆಚಾರ್ಯ ಶ್ರೇಷ್ಠರಾದ ದ್ರೋಣರಿಂದ ಗ್ರಸ್ತನಾದ 
ಧೃಷ್ಟದ್ಯುಮ್ನನನ್ನು ಬಿಡುಗಡೆಗೊಳಿಸಿದನು. 

ಸಿಂಹೇನೇವ ಮೃಗಂ ಗ್ರಸ್ತಂ ನರಸಿಂಹೇನ ಸಂಯುಗೇ ।ಟ 

ದ್ರೋಣಾದ್‌ ವೈ ಮೋಚಯಾಮಾಸ ಪಾಂಚಾಲ್ಕಂ ಶಿನಿಪುಂಗವಃ 1೩೩/1 


-250- ಮಹಾಭಾರತ ದ್ರೋಣಪರ್ವ 


ಸಿಂಹದಿಂದ ಹಿಡಿಯಲ್ಪಟ್ಟ ಜಿಂಕೆಯನ್ನು ಬಿಡಿಸಿದಂತೆ, ರಣರಂಗದಲ್ಲಿ 
ನರಸಿಂಹರಾದ ದ್ರೋಣರಿಂದ ಹಿಡಿಯಲ್ಪಟ್ಟ ಧೃಷ್ಟದ್ಯುಮ್ನನನ್ನು ಶಿನಿಪುಂಗವನಾದ 
ಸಾತ್ಯಕಿಯು ದ್ರೋಣರಿಂದ ಬಿಡುಗಡೆಗೊಳಿಸಿದನು. 


ಸಾತ್ಯಕಿಂ ಪ್ರೇಕ್ಷ್ಯ ಗೋಪ್ತಾರಂ ಪಾಂಚಾಲಸ್ಯ ಮಹಾಹವೇ ॥ 
ಶರಾಣಾಂ ತ್ವರಿತೋ ದ್ರೋಣಃ ಷಡ್ವಿಂಶತ್ಯಾ ಸಮರ್ಪಯತ್‌ ॥ ೩೪ ॥ 


ಮಹಾಯುದ್ಧದಲ್ಲಿಸಾತ್ಯಕಿಯು ಧೃಷ್ಟದ್ಯುಮನಿಗೆ ರಕ್ಷಕನಾಗಿ ಬಂದುದನ್ನುನೋಡಿ 
ದ್ರೋಣರು ಶೀಘ್ರವಾಗಿ ಸಾತ್ಯಕಿಯ ಮೇಲೆ ಇಪ್ಪತ್ತಾರು ಬಾಣಗಳನ್ನು 
ಪ್ರಯೋಗಿಸಿದರು. 


ತತೋ ದ್ರೋಣಂ ಶಿನೇರ್ನಪ್ತಾ ಗ್ರಸಂತಮಿವ ಸ್ಫಂಜಯಾನ್‌ । 

ಪ್ರತ್ಯವಿದ್ವ್ಯಚ್ಛಿತೈರ್ಬಾಣೈ: ಷಡ್ವಿಂಶತ್ಯಾ ಸ್ತನಾಂತರೇ I ೩೫ ॥ 

ಆಗ ಶಿನಿಯ ಮೊಮ್ಮಗನಾದ ಸಾತ್ಯಕಿಯು ಸ್ಫಂಜಯರ ಕಡೆಗೆ ಮುನ್ನುಗ್ಗಿ ಬರುತ್ತಿದ್ದ 
ದ್ರೋಣರ ಮೇಲೆ ಹರಿತವಾದ ಇಪ್ಪತ್ತಾರು ಬಾಣಗಳನ್ನು ಪ್ರಯೋಗಿಸಿ ಅವರ ಸ್ತನಗಳ 
ಮಧ್ಯದಲ್ಲಿಹೊಡೆದನು. 

ತತಃ ಸರ್ವೇ ರಥಾತ್‌ ತೂರ್ಣಂ ಪಾಂಚಾಲಾ ಜಯಗ್ಯದ್ದಿನ: | 

ಸಾತ್ವತಾಭಿಸೃತೇ ದ್ರೋಣೇ ಧೃಷ್ಟದ್ಯುಮ್ನಮಚೋದಯನ್‌ || ೩೬ 1 

ಆಗ ಜಯಾಕಾಂಕ್ಟಿಗಳಾದ ಪಾಂಚಾಲರೆಲ್ಲರೂ ತಮ್ಮ ತಮ್ಮ ರಥಗಳಲ್ಲಿಕುಳಿತು 
ಸಾತ್ಯಕಿಯಿಂದ ಎದುರಿಸಲ್ಪಟ್ಟ ದ್ರೋಣರ ಮೇಲೆ ಎರಗುವಂತೆ ಧೃಷ್ಟದ್ಯುಮ್ನನನ್ನು 

ಊಟ D5] 

ಪ್ರಚೋದಿಸಿದರು. 

॥ ಇತಿ ಶ್ರೀಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 

ದ್ರೋಣಪರ್ವಣಿ ಪಂಚಾಶೀತಿತಮೋರಧ್ಯಾಯಃ ॥ 
॥ ಜಯದ್ರಥಪರ್ವಣಿ ನವಮೋರಧ್ಯಾಯಃ || 
ಇಲ್ಲಿಗೆ ಮಹಾಭಾರತದ ದ್ರೋಣಪರ್ವದಲ್ಲಿ ಎಂಬತ್ತೈದನೆಯ ಅಧ್ಯಾಯ ಮುಗಿಯಿತು. 


XK 


ಜಯದ್ರಥವಧಪರ್ವ -251- 


ಎಂಬತ್ತಾರನೆಯ ಅಧ್ಯಾಯ 


ದ್ರೋಣ-ಸಾತ್ಯಕಿಯರ ಯುದ್ಧ. ಬಾಯಾರಿದ ಅಶ್ವಗಳಿಗಾಗಿ 
ಅರ್ಜುನನಿಂದ ಸರೋವರದ ನಿರ್ಮಾಣ. 


ಧೃತರಾಷ್ಟ್ರ 
ಬಾಣೇ ತಸ್ಮಿನ್‌ ನಿಕೃತ್ತೇ ತು ಧೃಷ್ಟದ್ಯುಮ್ನೇ ಚ ಮೋಕ್ಷಿತೇ । 
ತೇನ ವೃಷ್ಠಿಪ್ರವೀರೇಣ ಯುಯುಧಾನೇನ ಸಂಯುಗೇ 11 ೧ ॥ 


ಅಮರ್ಷಿತೋ ಮಹೇಷ್ವಾಸಃ ಸರ್ವಶಸ್ತ್ರಚ್ಛತಾಂ ವರಃ | 
ರಥವ್ಯಾಫ್ರ ರುಂ ಶಿನೇಃ ಪೌತ್ರಂ ದ್ರೋಣಃ ಕಿಮಕರೋದ್‌ ಯುಧಿ ॥ ೨ ॥ 


ಧೃತರಾಷ್ಟ್ರ: ದ್ರೋಣರ ಬಾಣವು ಕತ್ತರಿಸಲ್ಪಟ್ಟುರಣರಂಗದಲ್ಲಿವೃಷ್ಟಿವೀರನಾದ 
ಸಾತ್ಯಕಿಯಿಂದ ಧೃಷ್ಟದ್ಯುಮ್ನನು ಬಿಡುಗಡೆಗೊಳಿಸಲ್ಪಡುತ್ತಿರಲು, ಕೋಪಗೊಂಡ 
ಮಹಾಧನುರ್ಧಾರಿಗಳೂ, ಸರ್ವಶಸ್ತ್ರಧಾರಿಗಳಲ್ಲಿ ಶ್ರೇಷ್ಠರೂ ಆದ ದ್ರೋಣರು ಶಿನಿಯ 
ಪೌತ್ರನೂ, ರಥವ್ಯಾಘ್ರನೂ ಆದ ಸಾತ್ಯಕಿಗೆ ಯುದ್ಧದಲ್ಲಿಏನು ಮಾಡಿದರು? 

ಸಂಜಯಃ 

ಸಂಪ್ರಸ್ರುತಕ್ರೋಧವಿಷೋ ವ್ಯಾದಿತಾಸ್ಯ ಇವಾಂತಕಃ | 

ತೀಕ್ಷ್ಣಧಾರೇಷುದಶನ: ಶಿತನಾರಾಚದಂಷ್ಟವಾನ್‌ An 

ಸಂರಂಭಾಮರ್ಷತಾಮ್ರಾಕ್ಷೋ ಮಹಾಹಿರಿವ ನಿಃಶ್ಚಸನ್‌ | 

ನರವೀರಃ ಪ್ರಮುದಿತೈ: ಶೋಣೈರಶ್ಚೈರ್ಮಹಾಜವೈ: || ೪॥ 


ಉತ್ಪತದ್ದಿರಿವಾಕಾಶಂ ಪತದ್ದಿರಿವ ಸರ್ವತಃ ॥ 
ರುಗ್ಗಪುಂಖಾನ್‌ ಶರಾನಸ್ಯನ್‌ ಯುಯುಧಾನಮುಪಾದ್ರವತ್‌ ॥ ೫ ॥ 


ಸಂಜಯ- ಕ್ರೋಧವೆಂಬ ವಿಷವನ್ನು ಸುರಿಸುತ್ತಾ, ಬಾಯಿ ತೆರೆದ ಅಂತಕನಂತೆ 
ತೀಕ್ಷ್ಯಧಾರೆಯುಳ್ಳ ಬಾಣಗಳ ದಂತಗಳನ್ನೂ, ಹರಿತವಾದ ನಾರಾಚವೆಂಬ ಕೋರೆ 
ದಾಡೆಗಳನ್ನೂ ಹೊಂದಿ, ಕೋಪ _ರೋಷಗಳಿಂದ ಕೆಂಪಾದ ಕಣ್ಣು, ಮಹಾಸರ್ಪದಂತೆ 
ಉಸಿರನ್ನು ಬಡುವ ನರವೀರರಾದ ದ್ರೋಣರು ಮಹಾವೇಗಶಾಲಿಗಳಾದ, 


-252- ಮಹಾಭಾರತ ದ್ರೋಣಪರ್ವ 


ಸಂತೋಷಗೊಂಡ, ರಕ್ತವರ್ಣವನ್ನು ಹೊಂದಿದ, ಆಕಾಶಕ್ಕೆ ನೆಗೆಯುವಂತೆ ಎಲ್ಲ 
ಕಡೆಗಳಲ್ಲಿಯೂ ಚಲಿಸುವ ಅಶ್ವಗಳಿಂದ ಹೂಡಿದ ರಥದಲ್ಲಿ ಕುಳಿತು ಸುವರ್ಣ 
ಪುಂಖಗಳುಳ್ಳ ಬಾಣಗಳನ್ನು ಪ್ರಯೋಗಿಸುತ್ತಾ ಸಾತ್ಯಕಿಯ ಕಡೆಗೆ ಧಾವಿಸಿದರು. 


ಶರಪಾತಮಹಾವರ್ಷಂ ರಥಘೋಷಬಲಾಹಕಮ್‌ । 
ಕಾರ್ಮುಕಾಕರ್ಷವಿಕ್ಷೇಪಂ ನಾರಾಚಬಹುವಿದ್ಯುತಮ್‌ 11 ೬ ॥ 


ಶಕ್ತಿಖಡ್ಡಾಶನಿಧರಂ ಕ್ರೋಧವೇಗಸಮುತ್ಥಿತಮ್‌ 
ದ್ರೋಣಮೇಘಮನಾವಾರ್ಯಂ ಹಯಮಾರುತಚೋದಿತಮ್‌ ॥ ೭॥ 


ದೃಷ್ಟ್ಟೈವಾಭಿಪತಂತಂ ತಂ ಶೂರಃ ಪರಪುರಂಜಯಃ | 
ಉವಾಚ ಸೂತಂ ಶೈನೇಯಃ ಪ್ರಹಸನ್‌ ಯುದ್ಧದುರ್ಮದಃ ॥೮॥ 


ಶರಪಾತವೆಂಬ ಮಹಾಮಳೆಯುಳ್ಳ , ರಥಘೋಷವೆಂಬ ಬಿಳಿಯ ಮೋಡ 
ಸಮೂಹವುಳ್ಳ , ಧನುಸ್ಸಿನ ಎಳೆಯುವಿಕೆ ಎಂಬ ವಿಕ್ಷೇಪವುಳ್ಳ , ನಾರಾಚವೆಂಬ ಅನೇಕ 
ಮಿಂಚುಗಳುಳ್ಳ, ಶಕ್ತಿ-ಖಡ್ಗಗಳೆಂಬ ಸಿಡಿಲುಗಳುಳ್ಳ, ಕ್ರೋಧವೇಗದಿಂದ ಮೇಲಕ್ಕೆದ್ದ, 
ಇನ್ನೊಬ್ಬರು ನಿವಾರಿಸಲು ಸಾಧ್ಯವಿಲ್ಲದ, ಅಶ್ಚಗಳೆಂಬ ಮಾರುತಗಳಿಂದ ಚೋದಿತವಾದ 
ದ್ರೋಣರೆಂಬ (ನೀಲ) ಮೇಘವು ತನ್ನಕಡೆಗೆ ಬರುತ್ತಿರುವುದನ್ನು ನೋಡಿದ ತಕ್ಷಣವೇ 
ಶೂರನೂ, ಪರಪುರಂಜಯನೂ, ಯುದ್ದದುರ್ಮದನೂ ಆದ ಸಾತ್ಯಕಿಯು ನಗುತ್ತಾ 
ತನ್ನಸೂತನನ್ನುಕುರಿತು ಹೇಳಿದನು... 


ಏತಂ ವೈ ಬ್ರಾಹ್ಮಣಂ ಕ್ರೂರಂ ಸ್ವತರ್ಮಣ್ಯನವಸ್ಥಿತಮ್‌ । 
ಆಶ್ರಯಂ ಧಾರ್ತರಾಷ್ಟ್ರಾಣಾಂ ಧರ್ಮರಾಜಭಯಾವಹಮ್‌  ॥೯॥ 
ಶೀಘ್ರಂ ಪ್ರಜವಿತೈರಶ್ಚೈಃ ಪ್ರತ್ಯುದ್ಯಾಹಿ ಪ್ರಹೃಷ್ಠವತ್‌ । 


ಲಲ 


ಆಚಾರ್ಯಂ ರಾಜಪುತ್ರಾಣಾಂ ಸತತಂ ಶೂರಮಾನಿನಮ್‌ ಟ 
ಏವಮುಕ್ತಸ್ತತಃ ಸೂತಃ ಸಾತ್ಯಕಸ್ಯಾವಹದ್‌ ರಥಮ್‌ mw ೧೦ ॥ 


ಈ ಕ್ರೂರರಾದೆ, ತಮ್ಮ ಕರ್ಮಾನುಷ್ಮಾನದಲ್ಲಿ ಇಲ್ಲದಿರುವ, 
ದುರ್ಯೋಧನಾದಿಗಳಿಗೆ ಆಶ್ರಯರಾದ, ಯುಧಿಷ್ಠಿರನ ಭಯಕ್ಕೆ ಕಾರಣರಾದ, 
ಯಾವಾಗಲೂ ತಮ್ಮನ್ನುಶೂರನೆಂದು ತಿಳಿಯುವ, ರಾಜಕುಮಾರರಿಗೆ ಆಚಾರ್ಯರಾದ 


ಜಯದ್ರಥವಧಪರ್ವ -253- 


ದ್ರೋಣರ ಬಳಿಗೆ ಶೀಘ್ರವಾಗಿ ವೇಗಶಾಲಿಗಳಾದ ಅಶಗಳಿಂದ ಕೂಡಿ ಸಂತೋಷದಿಂದ 
ಹೋಗುವವನಾಗು (ಎಂದು ಹೇಳಿದನು). ಹೀಗೆ ಹೇಳಲ್ಪಟ್ಟ ಸೂತನು ಸಾತ್ಯಕಿಯ 
ರಥವನ್ನುಮುಂದೆ ನಡೆಸಿದನು. 


ತತೋ ರಜತಸಂಕಾಶಾ ಮಾಧವಸ್ಯ ಹಯೋತ್ತಮಾಃ । 
ದ್ರೋಣಸ್ಯಾಭಿಮುಖಾಃ ಶೀಘ್ರಮವಹನ್‌ ವಾತರಂಹಸಃ (1 ೧೧॥ 


ಆಗ ಬೆಳ್ಳಿಯ ಬಣ್ಣದಿಂದ ಕೂಡಿದ, ವಾಯುವೇಗವುಳ್ಳ, ಮಧುಕುಲದಲ್ಲಿಜನಿಸಿದ 
ಸಾತ್ಯಕಿಯ ಶ್ರೇಷ್ಠವಾದ ಹಯಗಳು ಸಾತ್ಯಕಿಯ ರಥವನ್ನು ದ್ರೋಣರಿಗೆ 
ಅಭಿಮುಖವಾಗಿ ಶೀಘ್ರವಾಗಿ ತೆಗೆದುಕೊಂಡು ಹೋದವು. 


ತತಸ್ತೌ ದ್ರೋಣಶೈನೇಯೌ ಯುಯುಧಾತೇ ಪರಂತಪೌ । 
ಶರೈರನೇಕಸಾಹಸೈಸ್ತಾಡಯಂತೌ ಪರಸ್ಪರಮ್‌ I ೧೨ ॥ 


ಅನಂತರ ಪರಂತಪರಾದ ದ್ರೋಣ-ಸಾತ್ಯಕಿಯರು ಅನೇಕ ಸಹಸ್ರ ಬಾಣಗಳಿಂದ 
ಪರಸ್ಥರವಾಗಿ ಹೊಡೆದಾಡುತ್ತಾ ಯುದ್ಧವನ್ನು ಮಾಡಿದರು. 


ಇಷುಜಾಲಾವೃತಂ ವ್ಯೋಮ ಚಕ್ರತು: ಪುರುಷರ್ಷಭೌ । 


ಪೂರಯಾಮಾಸತುರ್ವೀರಾವುಭೌ ದಶ ದಿಶಃ ಶರೈಃ: | ೧೩ ॥ 


ವೀರರೂ, ಪುರುಷಶ್ರೇಷ್ಠರೂ ಆದ ಅವರಿಬ್ಬರು ಆಕಾಶವನ್ನು ತಮ್ಮ ಬಾಣ 
ಸಮೂಹಗಳಿಂದ ಆವೃತವನ್ನಾಗಿ ಮಾಡಿ, ಹತ್ತು ದಿಕ್ಕುಗಳನ್ನು ತಮ್ಮ ಬಾಣಗಳಿಂದ 
ತುಂಬಿದರು. 


ಮೇಘಾವಿವಾತಪಾತ್ಯಾಯೇ ಧಾರಾಭಿರಿತರೇತರಮ್‌ | 


ನ ಸ್ಮ ಸೂರ್ಯಸ್ತದಾ ಭಾತಿ ನ ವವೌ ಚ ಸಮೀರಣಃ I ೧೪ ॥ 


ಬೇಸಿಗೆಯ ಕೊನೆಯಲ್ಲಿ ಬರುವ ಮೋಡಗಳಂತೆ, ಮಳೆಯಂತಿರುವ ಬಾಣ 
ಧಾರೆಗಳಿಂದ ಪರಸ್ಪರವಾಗಿ ಒಬ್ಬರನ್ನೊಬ್ಬರು ತುಂಬಿದರು. ಆಗ ಸೂರ್ಯನೂ 
ಕಾಣುತ್ತಿರಲಿಲ್ಲ, ವಾಯುವೂ ಬೀಸುತ್ತಿರಲಿಲ್ಲ. 


-254- ಮಹಾಭಾರತ ದ್ರೋಣಪರ್ವ 


ಇಷುಜಾಲಾವೃತಂ ವ್ಯೋಮ ಅಂಧಕಾರಮನಂತಕಮ್‌ । 
ಅನಾದೃಷ್ಯಮಿವಾನ್ಯೇಷಾಂ ಶೂರಾಣಾಮಭವತ್‌ ತದಾ ಟ 
ಅಂಧಕಾರೀಕೃತೇ ಲೋಕೇ ದ್ರೋಣಶೈನೇಯಯೋಃ ಶರೈಃ ।। ೧೫ ॥ 


ದ್ರೋಣ-ಸಾತ್ಯಕಿಯರ ಬಾಣಗಳಿಂದ ಆವೃತವಾದ ಆಕಾಶವು ಅನಂತವಾದ 
ಅಂಧಕಾರಮಯವಾಯಿತು. ಉಳಿದ ಯಾವ ಶೂರರೂ ಅದನ್ನು ಪರಿಹರಿಸಲು 
ಸಾಧ್ಯವಾಗಲಿಲ್ಲ. ಲೋಕವೇ ಅಂಧಕಾರಮಯವಾಯಿತು. 


ತಯೋಃ ಶೀಘ್ರಾಸ್ವವಿದುಷೋರ್ದ್ರೋಣಸಾತ್ಕಕಯೋಸ್ತದಾ । 
ನಾಂತರಂ ಶರವೃಷ್ಟೀನಾಂ ದೃಶ್ಯತೇ ನರಸಿಂಹಯೋಃ W ೧೬ ॥ 


ಆಗ ಶೀಘ್ರಾಸ್ಪವೇತ್ತರಾದ, ನರಸಿಂಹರಾದ ದ್ರೋಣ-ಸಾತ್ಯಕಿಯರ ಬಾಣ 
ವೃಷ್ಟಿಗಳಲ್ಲಿಯಾವ ವ್ಯತ್ಯಾಸವೂ ಕಾಣಲಿಲ್ಲ. 

ತಯೋರ್ಜ್ಯಾತಳನಿರ್ಫೋಷಃ ಶ್ರೂಯತೇ ಯುದ್ಧಶೌಂಡಯೋಃ 1 

ಪ್ರಾವೃಷೀವೇಂದ್ರಮುಕ್ತಾನಾಮಶನೀನಾಮಿವ ಸ್ವನಃ uw ೧೭ ॥ 

ಯುದ್ಧಕುಶಲರಾದ ಅವರ ಹೆದೆಯ ಘೋಷವು ಮಳೆಗಾಲದಲ್ಲಿಇಂದ್ರನಿಂದ 
ಸೃಷ್ಠವಾದ ಸಿಡಿಲಿನ ಘೋಷದಂತೆ ಕೇಳಿಬರುತ್ತಿದ್ದಿತು. 

ನಾರಾಚ್ಯೆರತಿವಿದ್ದಾನಾಂ ಶೂರಾಣಾಂ ರೂಪಮಾಬಭೌ | 

ಆಶೀವಿಷವಿದಷ್ಟಾನಾಂ ಸರ್ಪಾಣಾಮಿವ ಭಾರತ u ೧೮ ॥! 


ನಾರಾಚದಿಂದ ಗಾಢವಾಗಿ ಹೊಡೆಯಲ್ಪಟ್ಟಶೂರರ ರೂಪವು ಎಲೈ ಭಾರತನೇ, 
ದೃಷ್ಟಿವಿಷವಾದ ಸರ್ಪಗಳಿಂದ ಕಚ್ಚಲ್ಪಟ್ಟಸರ್ಪಗಳ ರೂಪದಂತೆ ಕಂಗೊಳಿಸಿತು. 


ತಯೋರ್ಜ್ಯಾತಳನಿರ್ಫೋಷಃ ಶ್ರೂಯತೇ ಯುದ್ಧಮಾನಯೋಃ | 
ಅಜಸ್ರಂ ಶೈಲಶೃಂಗಾಣಾಂ ವಜ್ರೇಣಾಹನ್ಯತಾಮಿವ mw ೧೯ UH 


ಯುದ್ಧಮಾಡುವ ಅವರ ಜ್ಯಾತಳ ನಿರ್ಫೋಷವು ವಜ್ರಾಯುಧದ ಹೊಡೆತಕ್ಕೆ 
ಸಿಕ್ಕಿದ ಪರ್ವತದ ಶಿಖರದ ಶಬ್ದಗಳಂತೆ ಸತತವಾಗಿ ಕೇಳಿ ಬರುತ್ತಿದ್ದಿತು. 


ಜಯದ್ರಥವಧಪರ್ವ -255- 


ಉಭೌ ತೌ ಹಿ ರಥೌ ರಾಜನ್‌ ತೇ ಚಾಶ್ವಾಸ್ತೌ ಚ ಸಾರಥೀ । 

ರುಗ್ಧಪುಂಖೈಃ ಶರೈಶ್ಚಿನ್ಹಾಃ ಚಿತ್ರರೂಪಾ ಬಭುಸ್ತದಾ I ೨೦ ॥ 

ಎಲೈ ರಾಜನೇ, ಆ ಇಬ್ಬರು ರಥಿಕರೂ ಮತ್ತು ಅವರ ಧೈರ್ಯಶಾಲಿ ಸಾರಥಿಗಳೂ 
ಸಹ ಸುವರ್ಣಪುಂಖವುಳ್ಳ ಬಾಣಗಳಿಂದ ಗಾಯಗೊಂಡು ಚಿತ್ರರೂಪವುಳ್ಳವರಾಗಿ 
ಶೋಭಿಸಿದರು. 


ನಿರ್ಮಲಾನಾಮಜಿಹ್ಮಾನಾಂ ನಾರಾಚಾನಾಂ ವಿಶಾಂಪತೇ | 
ನಿರ್ಮುಕ್ತಾಶೀವಿಷಾಭಾನಾಂ ಸಂಪಾತೋ5 ಭೂತ್‌ ಸುದಾರುಣಃ ।1೨೧॥ 


ಎಲ್ಫೆ ರಾಜನೇ, ನಿರ್ಮಲವಾದ ಮತ್ತು ನೇರವಾಗಿ ಸಾಗುವ ನಾರಾಚಗಳ 
ಸಂಘರ್ಷವು ಪೊರೆಯನ್ನು ಕಳಚಿದ ಆಶೀವಿಷ ಸರ್ಪಗಳ ಸಂಪಾತದಂತೆ ಬಹಳ 
ದಾರುಣವಾಗಿದ್ದಿತು. 


ಉಭಯೋಃ ಪತಿತೇ ಚ್ಛತ್ರೇ ಪತಿತೌ ಚ ಮಹಾಧ್ಮಜೌ | 


ನಿಕೃಂತತೋಃ ಶರೈಸ್ತೀಕ್ಷೈರ್ದ್ರೋಣಸಾತ್ಯಕಯೋಸ್ತದಾ nu ೨೨ ॥ 


ದ್ರೋಣ-ಸಾತ್ಯಕಿಯರು ಬಾಣಗಳಿಂದ ಪರಸ್ಪರವಾಗಿ ಕತ್ತರಿಸುವಾಗ ಇಬ್ಬರ 
ಛತ್ರಗಳೂ ಮತ್ತು ಮಹಾಧ್ವಜಗಳೂ ಕೆಳಗೆ ಬಿದ್ದವು. 


ಉಭೌ ರುಧಿರಸಂಸಿಕ್ತಾವುಭೌ ಚ ವಿಜಯೈಷಿಣೌ । 
ಸ್ರವದ್ಧಿಃ ಶೋಣಿತಂ ಗಾತ್ರೆ: ಪ್ರಸ್ತುತಾವಿವ ವಾರಣೌ । 


ಅನ್ಯೋನ್ಯಮಭಿವಿದ್ಛ್ಯೇತಾಂ ಜೀವಿತಾಂತಕರೈ: ಶರೈಃ: || ೨೩ 1 


ಇಬ್ಬರೂ ರಕ್ತಸಿಕ್ತರಾಗಿ, ಇಬ್ಬರೂ ಜಯಾಕಾಂಕ್ಷಿಗಳಾಗಿ, ಇಬ್ಬರೂ ಮದಿಸಿದ 
ಆನೆಯು ಮದವನ್ನು ಸುರಿಸುವಂತೆ ಶರೀರದ ಗಾಯಗಳಿಂದ ರಕ್ತವನ್ನು ಸುರಿಸುತ್ತಾ, 
ಜೀವಿತಾಂತಕವಾದ ಬಾಣಗಳಿಂದ ಪರಸ್ಪರವಾಗಿ ಹೊಡೆದಾಡಿದರು. 


ಗರ್ಜಿತಾಕ್ರುಷ್ಠಸನ್ನಾದಾಃ ಶಂಖದುಂದುಭಿನಿಸ್ಟನಾಃ ! 


ಉಪಾರಮನ್‌ ಮಹಾರಾಜ ವ್ಯಾಜಹಾರ ನ ಕಶ್ಚನ || ೨೪ 1 


-256- ಮಹಾಭಾರತ ದ್ರೋಣಪರ್ವ 


ಎಲೈ ಮಹಾರಾಜನೇ, ಯೋಧರ ಗರ್ಜನೆಗಳು, ಆಕ್ರೋಶಗಳು ಮತ್ತು 


ಸಿಂಹನಾದಗಳು ಅಡಗಿದವು. ಶಂಖದುಂದುಭಿಸ್ಟನಗಳು ನಿಂತುಹೋದವು. ಯಾವನೂ 
ಮಾತನಾಡಲಿಲ್ಲ. 


ತೂಪ್ಲೀಂಭೂತಾನ್ಯನೀಕಾನಿ ಯೋಧಾ ಯುದ್ದಾದುಪಾರಮನ್‌ | 
ದದರ್ಶ ದ್ವೈರಥಂ ತಾಭ್ಯಾಂ ಜಾತಕೌತೂಹಲೋ ಜನಃ | ೨೫ ॥ 


ಸೈನ್ಯಗಳು ಸುಮ್ಮನೆ ನಿಂತವು. ಯೋಧರು ತಮ್ಮ ಯುದ್ಧವನ್ನುನ್ನಿಲ್ಲಿಸಿ ಅವರಿಬ್ಬರ 
ದ್ವೈರಥ ಯುದ್ಧವನ್ನು ನೋಡಿದರು. ಕುತೂಹಲಗೊಂಡ ಜನರೂ ಆ ದ್ವೈರಥ 
ಯುದ್ಧವನ್ನುನೋಡಿದರು. 


ರಥಿನೋ ಹಸ್ತಿಯಂತಾರೋ ಹಯಾರೋಹಾಃ ಪದಾತಯಃ | 
ಅವೇಕ್ಷನಚಲೈರ್ನೇತ್ರೆ: ಪರಿವಾರ್ಯ ರಥರ್ಷಭೌ || ೨೬ ॥ 
ರಥಿಕರು, ಗಜಾರೋಹಿಗಳು, ಹಯಾರೋಹಿಗಳು ಮತ್ತು ಪದಾತಿಗಳು ಆ ಇಬ್ಬರು 


ರಥಶ್ರೇಷ್ಠರನ್ನು ಸುತ್ತುವರಿದು ಅಲುಗಾಡದ ಕಣ್ಣುಗಳಿಂದ ಆ ಯುದ್ಧವನ್ನು 
ನೋಡಿದರು. 


ಹಸ್ಪನೀಕಾನಿ ತಿಷ್ಠಂತಿ ತಥಾ5ನೀಕಾನಿ ವಾಜಿನಾಮ್‌ । 

ತಿಷ್ಠಂತಿ ರಥವಾಹಿನ್ಯಃ ಪ್ರತಿವ್ಯೂಹೇ ವ್ಯವಸ್ಥಿತಾಃ wu ೨೭ ॥ 

ಪ್ರತಿವ್ಯೂಹದಲ್ಲಿಯೂ ತಮ್ಮ ತಮ್ಮ ಸ್ಥಳಗಳಲ್ಲಿಗಜಗಳ ಸಮೂಹಗಳು ನಿಂತವು. 
ಅಶ್ವಗಳ ಸಮೂಹಗಳು, ರಥಸೇನೆಯು ಹಾಗೆಯೇ ನಿಂತಿತು. 

ಮುಕ್ತಾವಿದ್ರುಮಚಿತೈೆಶ್ಚ ಮಣಿಕಾಂಚನಭೂಷಿತ್ಛೈ: । 

ಧ್ವಚೈರಾಭರಣ್ಕೈಶ್ಚಿತ್ರೆ: ಕವಚೈಶ್ಚ ಹಿರಣ್ಣಯ್ಯ: uw ೨೮ ॥ 

ವೈಜಯಂತೀಪತಾಕಾಭಿ: ಪರಿಸ್ತೋಮೈಶ್ಚ ಕಂಬಳ್ಳೆಃ 1 

ನಿರ್ಮಲೈರ್ನಿಶಿತೈ: ಶಸ್ತ್ರೈರ್ಹಯಾನಾಂ ಚ ಪ್ರಕೀಣ್ಣಣ್ಕ್‌: u ೨೯ ! 


ಜಾತರೂಪಮಯೀಭಿಶ್ಚ ರಾಜತೀಭಿಶ್ಚ ಮೂರ್ಧನಿ । 
ಗಜಾನಾಂ ಕುಂಭಮಾಲಾಭಿರ್ದಂತವೇಷ್ಟೈಶ್ಚ ಭಾರತ 11 ೩೦ ॥ 


ಜಯದ್ರಥವಧಪರ್ವ -257- 


ಸಬಲಾಕಾ ಸಖದ್ಯೋತಾ ಸೈರಾವತಶತಹ್ರದಾ । 
ಅದೃಶ್ಯತೋಷ್ಠಪರ್ಯಂತೇ ಮೇಘಾನಾಮಿವ ವಾಗುರಾ 1೩0 


ಎಲೈ ಭಾರತನೇ, ಮುತ್ತು-ಹವಳಗಳಿಂದ ವಿಚಿತ್ರವಾದ, ಮಣಿಕಾಂಚನ 
ಭೂಷಿತವಾದ ಧ್ವಜಗಳಿಂದಲೂ, ಆಭರಣಗಳಿಂದಲೂ, ವಿಚಿತ್ರವಾದ 
ಸುವರ್ಣಮಯವಾದ ಕವಚಗಳಿಂದಲೂ, ವೈಜಯಂತಿಗಳಿಂದಲೂ, 
ಪತಾಕೆಗಳಿಂದಲೂ, ಗಜದ ಮೇಲಿನ ಹಾಸುಗಳಿಂದಲೂ, ಕಂಬಳಿಗಳಿಂದಲೂ, 
ನಿರ್ಮಲವಾದ ಮತ್ತು ಹರಿತವಾದ ಶಸ್ತ್ರಗಳಿಂದಲೂ, ಅಶ್ವಗಳ ಸುವರ್ಣಮಯವಾದ 
ಮತ್ತು ರಜತಮಯವಾದ ಮೂರ್ಧಾಭರಣಗಳಿಂದಲೂ, ಗಜಗಳ 
ಕುಂಭಮಾಲೆಗಳಿಂದಲೂ, ದಂತಾಭರಣಗಳಿಂದಲೂ ಕೂಡಿದ ಸೈನ್ಯವು ಬಲಾಕ 
ಪಕ್ಚಿಗಳಿಂದಲೂ, ಖದ್ಯೋತಗಳಿಂದಲೂ, ಐರಾವತ ರೂಪವಾದ ಮಿಂಚುಗಳಿಂದಲೂ 
ಕೂಡಿದ ಬೇಸಿಗೆ ಕಾಲದ ನಂತರ ಬರುವ ಮೇಘಗಳ ಬಲೆಯಂತೆ ಕಂಡುಬಂದಿತು. 


ಅಪಶ್ಯನ್ನಸ್ನದೀಯಾಶ್ವ ತೇ ಚ ಯೌಧಿಷ್ಠಿರಾಸ್ತದಾ 
ತದ್‌ ಯುದ್ಧಂ ಯುಯುಧಾನಸ್ಯ ದ್ರೋಣಸ್ಯ ಚ ಮಹಾತ್ಮನಃ ॥। ೩೨ ॥ 


ನಮ್ಮವರು ಮತ್ತು ಯುಧಿಷ್ಠಿರನ ಸೈನ್ಯದವರು ಆಗ ಮಹಾತ್ಮರಾದ ಸಾತ್ಯಕಿ ಮತ್ತು 
ದ್ರೋಣರ ನಡುವೆ ನಡೆಯುವ ಆ ಯುದ್ಧವನ್ನು ನೋಡಿದರು. 


ವಿಮಾನಸ್ಸಾಸ್ತದಾ ದೇವಾ ಬ್ರಹ್ಮಸೋಮಪುರೋಗಮಾಃ | 


ಸಿದ್ಧತಾರಣಸಂಘಾಶ್ಚ ವಿದ್ಯಾಧರಮಹೋರಗಾಃ || ೩೩ ॥ 

ಗಂಧರ್ವಾ ದಾನವಾ ಯಕ್ಷಾ ರಾಕ್ಷಸಾಪ್ಷರಸಃ ಖಗಾಃ । 

ಗತಪ್ರತ್ಯಾಗತಾಕ್ಷೇಪೈಃ ಚಿತೈಃ ಶಸ್ತ್ರವಿಘಾತನೈ: || ೩೪ ॥ 
It ೩೫ 1 


ವಿವಿಧೈರ್ವಿಸ್ಮಯಂ ಜಗ್ಗುತ್ತಯೋ:ಃ ಪುರುಷಸಿಂಹಯೋಃ 

ವಿಮಾನದಲ್ಲಿಕುಳಿತ ಬ್ರಹ್ಮ-ರುದ್ರ ಮೊದಲಾದ ದೇವತೆಗಳು, ಸಿದ್ಧ- ಚಾರಣರ 
ಸಮೂಹಗಳು, ವಿದ್ಯಾಧರ- “ಮಹೋರಗರು, ಗಂಧರ್ವ- ದಾನವ: ಯಕ್ಷರು, 
ರಾಕ್ಸಸರು, ಅಪ್ಪರೆಯರು, ಪಕ್ಷಿಗಳು, ಪುರುಷಸಿಂಹರಾದ ಅವರಿಬ್ಬರ ವಿವಿಧವಾದ 
ಗಮನ- ಪ್ರತ್ಯಾಗಮನಗಳಿಂದಲೂ, ವಿಚಿತ್ರವಾದ ಶಸ್ತ್ರವಿಘಾತಗಳಿಂದಲೂ 
ವಿಸ್ಮಯವನ್ನು ಹೊಂದಿದರು. 


-258- ಮಹಾಭಾರತ ದ್ರೋಣಪರ್ವ 


ಹಸ್ತಲಾಘವಮಸ್ತೇಷು ದರ್ಶಯಂತೌ ಮಹಾರಥೌ । 
ಅನ್ಯೋನ್ಯಮಭಿವಿದ್ವ್ಯೇತಾಂ ತೀಕ್ಷ್ಣೈಸ್ತೌ ದ್ರೋಣಸಾತ್ಯಕೀ WAL 


ಮಹಾರಥರಾದ ಆ ದ್ರೋಣ-ಸಾತ್ಯಕಿಯರು ಪ್ರಯೋಗಿಸುವ ಅಸ್ವಗಳಲ್ಲಿತಮ್ಮ 

ಹಸದ ಕ್ಲಿಪ್ರತೆಯನ್ನು ತೋರಿಸುತಾ ತೀಕ ವಾದ ಬಾಣಗಳಿಂದ ಪರಸರವಾಗಿ ಯುದ 

pr 1 ರೆ ಇಣ ಟು ೧ 
ಮಾಡಿದರು. 


ತತೋ ದ್ರೋಣಸ್ಯ ವಾರ್ಷ್ಗೇಯೋ ಬಾಣಾಂಶ್ಲಿಚ್ಛೇದ ಸಂಯುಗೇ । 
ಪತ್ರಿಭಿಃ ಸುದ್ಧಡ್ಫೆರಾಶು ಧನುಶ್ಚೆವ ಮಹೀಪತೇ I ೩೭ ॥ 


ಅನಂತರ ಎಲ್ಫೆ ರಾಜನೇ, ಸಾತ್ಯಕಿಯು ಪತ್ರಸಹಿತವಾದ ಬಾಣಗಳಿಂದ 
ರಣರಂಗದಲ್ಲಿದ್ರೋಣರ ಬಾಣಗಳನ್ನೂಮತ್ತು ಧನುಸ್ನನ್ನೂ ಶೀಘ್ರವಾಗಿ ಕತ್ತರಿಸಿದನು. 


ನಿಮೇಪಾಂತರಮಾತ್ರೇಣ ಭಾರದ್ದಾಜೋ5ಪರಂ ಧನುಃ | 
ಸಜ್ಯಂ ಚಕಾರ ತಚ್ಚಾಶು ಚಿಚ್ಛೇದಾಸ್ಯ ಸ ಸಾತ್ಯಕಿ: ॥1 ೩೮ ॥ 


ದ್ರೋಣರು ಒಂದು ನಿಮಿಷದಲ್ಲಿ ಇನ್ನೊಂದು ಧನುಸ್ಸನ್ನು ತೆಗೆದುಕೊಂಡು 
ಹೆದೆಯನ್ನೇರಿಸಿದರು. ಸಾತ್ಯಕಿಯು ಅದನ್ನೂ ಶೀಘ್ರವಾಗಿ ಕತ್ತರಿಸಿದನು. 


ತತ ಆಶು ಪುನರ್ದ್ರೋಣೋ ಧನುರ್ಹಸ್ತೋ ವ್ಯತಿಷ್ಠತ ! 

ಸಜ್ಯಂ ಸಜ್ಯಂ ಪುನಶ್ಚಾಪಂ ಚಿಚ್ಛೇದ ನಿಶಿತೈಃ ಶರೈಃ 11 ೩೯ ॥ 

ಆಗ ಪುನಃ ದ್ರೋಣರು ಶೀಘ್ರವಾಗಿ ಕೈಯಲ್ಲಿಇನ್ನೊಂದು ಧನುಸನ್ನು ಹಿಡಿದು 
ನಿಂತರು. ಹೀಗೆ ದ್ರೋಣರು ಹೆದೆ ಏರಿಸಿದ ಧನುಸೆಲ್ಲವನ್ನೂಹರಿತವಾದ ಬಾಣಗಳಿಂದ 
ಸಾತ್ಯಕಿಯು ಕತ್ತರಿಸಿದನು. 


ತತೋತಸ್ಯ ಸಂಯುಗೇ ದ್ರೋಣೋ ದೃಷ್ಟ್ವಾ ಕರ್ಮಾತಿಮಾನುಷಮ್‌ ! 
ಯುಯುಧಾನಸ್ಯ ರಾಜೇಂದ್ರ ಮನಸೈತದಚಿಂತಯತ್‌ ॥| ೪೦ ॥ 


ಎಲೈ ರಾಜೇಂದ್ರನೇ, ಆಗ ದ್ರೋಣರು ಯುದ್ಧದಲ್ಲಿ ಸಾತ್ಯಕಿಯ 
ಅತಿಮಾನುಷವಾದ ಕರ್ಮವನ್ನು ನೋಡಿ ಮನಸಿನಲ್ಲಿ ಹೀಗೆ ಚಿಂತಿಸಿದರು. 


ಜಯದ್ರಥವಧಪರ್ವ -259- 


ಏತದಸ್ವಬಲಂ ರಾಮೇ ಕಾರ್ತವೀರ್ಯೇ ಧನಂಜಯೇ ॥ 
ಭೀಷ್ಮೇ ಚ ಪುರುಷವ್ಯಾಫ್ರೇ ಸಾತ್ಯಕೇ ಚಾಶುವಿಕ್ರಮೇ 1 ೪೧ ॥ 


ಈ ಅಸ್ಪಬಲವು ಪರಶುರಾಮನಲ್ಲಿ, ಕಾರ್ತವೀರ್ಯನಲ್ಲಿ, ಅರ್ಜುನನಲ್ಲಿ, 
ಪುರುಷವ್ಯಾಪುರಾದ ಭೀಷ್ನರಲ್ಲಿಮತ್ತು ಶೀಘ್ರಪರಾಕ್ರಮಿಯಾದ ಸಾತ್ಯಕಿಯಲ್ಲಿಮಾತ್ರ 
ಇದೆ (ಎಂದು ಚಿಂತಿಸಿದರು). 

ತಂ ಚಾಸ್ಯ ಮನಸಾ ದ್ರೋಣಃ ಪೂಜಯಾಮಾಸ ವಿಕ್ರಮಮ್‌ ।ಟ 

ಲಾಘವಂ ವೃಷ್ಠಿವೀರಸ್ಯ ವಾಸವಸ್ಯೇವ ದೃಶ್ಯ ಸಃ uw ೪೨ ॥ 

ದ್ರೋಣರು ವೃಷ್ಠಿವೀರನಾದ ಸಾತ್ಯಕಿಯ ಇಂದ್ರನಿಗೆ ಸಮವಾದ ಕ್ಲಿಪ್ರತೆಯನ್ನು 

ಮತ್ತು ಪರಾಕ್ರಮವನ್ನು ನೋಡಿ ಅದನ್ನು ಮನಸ್ಸಿನಲ್ಲಿಯೇ ಗೌರವಿಸಿದರು. 
ತುಷ್ಟುವುರ್ಲಾಘವಂ ತಸ್ಯ ದೇವಾಃ ಸಾಗ್ನಿಪುರೋಗಮಾ: | 
ಸಿದ್ಧಚಾರಣಸಂಘಾಶ್ಚ ಸಾಧು ಸಾಧ್ದಿತಿ ಚುಕ್ರುಶು: । 

ನ ತಸ್ಯ ಲಘುತಾಮನ್ಯೇಠಲಕ್ಷಯನ್‌ ಶೀಘ್ರಕಾರಿಣಃ ॥1 ೪೩ ॥ 

ಅಗ್ನಿಮೊದಲಾದ ದೇವತೆಗಳು ಸಾತ್ಯಕಿಯ ಕ್ಲಿಪ್ರತೆಯನ್ನು ಪ್ರಶಂಸಿಸಿದರು. ಸಿದ್ಧ- 
ಚಾರಣ ಸಮೂಹಗಳು ಸಾಧು-ಸಾಧು ಎಂದು ಕಿರುಚಿದವು. ಉಳಿದವರು 
ಶೀಘ್ರಕಾರಿಯಾದ ಅವನ ಕ್ಲಿಪ್ರತೆಯನ್ನು ಗಮನಿಸಲಿಲ್ಲ. 

ದೇವಾಸ್ತು ಯುಯುಧಾನಸ್ಯ ಗಂಧರ್ವಾಶ್ಚ ವಿಶಾಂಪತೇ । 

ಸಿದ್ಧಚಾರಣಸಂಘಾಶ್ಚ ವಿದುರ್ದ್ರೋಣಸ್ಯ ಕರ್ಮ ತತ್‌ 

ಎಲೈ ರಾಜನೇ, ದೇವತೆಗಳು, ಗಂಧರ್ವರು ಮತ್ತು ಸಿದ್ಧ: ಚಾರಣರು 
ಯುಯುಧಾನನ ಮತ್ತು ದ್ರೋಣರ ಆ ಕ್ಲಿಪ್ರಕರ್ಮವನ್ನು ತಿಳಿದರು. 

ತತೋತನ್ಯದ್‌ ಧನುರಾದಾಯ ದ್ರೋಣಃ ಶಸ್ತ್ರಚ್ಛತಾಂ ವರಃ ಚ 

ಯುಯುಧಾನಂ ನರವ್ಯಾಪುಂ ಯೋಧಯಾಮಾಸ ಭಾರತ 1೪೫ ॥ 

ಎಲೈ ಭಾರತನೇ, ಆಗ ಶಸ್ತ್ರಧಾರಿಗಳಲ್ಲಿ ಶ್ರೇಷ್ಠರಾದ ದ್ರೋಣರು ಇನ್ನೊಂದು 
ಧನುಸ್ಸನ್ನು ತೆಗೆದುಕೊಂಡು, ನರವ್ಯಾಘ್ರನಾದ ಯುಯುಧಾನನ ಜೊತೆಯಲ್ಲಿ 
ಯುದ್ಧವನ್ನು ಮಾಡಿದರು. 


11 ೪೪ ॥ 


-260- ಮಹಾಭಾರತ ದ್ರೋಣಪರ್ವ 


ತಸ್ಯಾಸ್ಪಾಣ್ಯಸ್ತಮಾಯಾಭಿಃ ಪ್ರಹಸನ್‌ ಶಿನಿಪುಂಗವಃ । 
ನಿಜಫ್ಲೇ ನಿಶಿತೈರ್ಬಾಣ್ಯೆಃ ತದದ್ದುತಮಿವಾಭವತ್‌ || ೪೬ 1 


ಶಿನಿಪುಂಗವನಾದ ಸಾತ್ಯಕಿಯು ನಗುತ್ತಾ, ಅವರ ಅಸ್ಪಗಳನ್ನು ತನ್ನ ಅಸ್ಪಗಳ 
ಸಾಮರ್ಥ್ಯದಿಂದ ಹರಿತವಾದ ಬಾಣಗಳನ್ನು ಪ್ರಯೋಗಿಸಿ ನಾಶಗೊಳಿಸಿದನು. ಅದು 
ಅದ್ಭುತವಾಗಿದ್ದಿತು. 


ತಸ್ಯಾತಿಮಾನುಷಂ ಕರ್ಮ ದೃಷ್ಟ್ವಾಂನ್ಯೈರಸಮಂ ರಣೇ ॥ 
ಯುಕ್ತಂ ಯೋಗೇನ ಯೋಗಜ್ಞಾಃ ಪೂಜಯಂತಿ ಸ್ಥ ತಾವಕಾಃ ॥ ೪೭ ॥ 


ಇನ್ನೊಬ್ಬರಿಗೆ ಸಮವಲ್ಲದ ಅವನ ರಣರಂಗದ ಅಮಾನುಷ ಕರ್ಮವನ್ನು ನೋಡಿ 
ಮತ್ತು ಅಂತಹ ಯೋಗದಿಂದ ಕೂಡಿರುವುದನ್ನು ನೋಡಿ ಅಂತಹ ಕೌಶಲವನ್ನು ತಿಳಿದ 
ನಿನ್ನವರು ಅದನ್ನು ಪೂಜಿಸಿದರು. 


ಯದಸ್ಪಮಸ್ಯತಿ ದ್ರೋಣಃ ತದೇವಾಸ್ಯತಿ ಸಾತ್ಯಕಿಃ 1 
ಅಸಂಭ್ರಾಂತಸ್ತದಾಚಾರ್ಯೋ ಯೋಧಯತ್ಯರಿಸೂದನಃ m ೪೮ ॥ 


ದ್ರೋಣರು ಯಾವ ಅಸ್ವವನ್ನು ಪ್ರಯೋಗಿಸುತ್ತಾರೆಯೋ ಅದೇ ಅಸ್ಥವನ್ನು 
ಗಾಬರಿಯಿಲ್ಲದೆ ಸಾತ್ಯಕಿಯೂ ಪ್ರಯೋಗಿಸುತ್ತಾನೆ. ಆಗ ಶತ್ರುಸೂದನರಾದ 
ಆಚಾರ್ಯರು ಪುನಃ ಯುದ್ಧವನ್ನುಮಾಡಿದರು. 


ತತಃ ಕ್ರುದ್ಹೋ ಮಹಾರಾಜ ಧನುರ್ವೇದಸ್ಯ ಪಾರಗಃ । 
ಆಗ್ನೇಯಂ ಯುಯುಧಾನಸ್ಯ ದಿವ್ಯಮಸ್ತಮುದೈರಯತ್‌ 1 ೪೯ ॥ 


ಎಲೈ ಮಹಾರಾಜನೇ, ಆಗ ಧನುರ್ವೇದ ಪಾರಂಗತರಾದ ದ್ರೋಣರು 
ಕ್ರುದ್ಧರಾಗಿ ಸಾತ್ಯಕಿಯ ಮೇಲೆ ದಿವ್ಯವಾದ ಆಗ್ನೇಯಾಸ್ಟವನ್ನು ಪ್ರಯೋಗಿಸಿದರು. 


೧ 


ತದಾಗ್ನೇಯಂ ಮಹಾರಾಜ ರಿಪುಘ್ಪಮುಪಲಕ್ಷ ಕ ಸಃ! 
ಅಸ್ಪಂ ದಿವ್ಯಂ ಮಹೇಷ್ವಾಸೋ ವಾರುಣಂ ಸಮುದೈರಯತ್‌ 11೫೦ !! 


ಎಲೈ ಮಹಾರಾಜನೇ, ದ್ರೋಣರು ಶತ್ರುನಾಶಕವಾದ ಆಗ್ನೇಯಾಸ್ಟವನ್ನು 
ಪ್ರಯೋಗಿಸಿರುವುದನ್ನುನೋಡಿ ಮಹಾಧನುರ್ಧಾರಿಯಾದ ಸಾತ್ಯಕಿಯು ದಿವ್ಯವಾದ 
ವಾರುಣಾಸ್ವವನ್ನುಪ್ರಯೋಗಿಸಿದನು. 


ಜಯದ್ರಥವಧಪರ್ವ -261- 
ಹಾಹಾಕಾರೋ ಮಹಾನಾಸೀದ್‌ ದೃಷ್ಟ್ವಾ ದಿವ್ಯಾಸಧಾರಿಣೌ | 
ನ ಚೇರುಶ್ಚ ತದಾರಕಾಶೇ ಭೂತಾನ್ಯಾಕಾಶಗಾನ್ಯಪಿ ।1 ೫೧ 1 


ದಿವ್ಯಾಸ್ಪಧಾರಿಗಳಾದ ಅವರಿಬ್ಬರನ್ನೂ ನೋಡಿ ಲೋಕದಲ್ಲಿದೊಡ್ಡಹಾಹಾಕಾರವು 
ಉಂಟಾಯಿತು. ಆಗ ಆಕಾಶದಲ್ಲಿಪಕ್ಷಿ ಮೊದಲಾದ ಆಕಾಶ ಸಂಚಾರಿ ಪ್ರಾಣಿಗಳೂ 
ಸಂಚರಿಸಲಿಲ್ಲ. 

ಅಸ್ಟೇ ತೇ ವಾರುಣಾಗ್ನೇಯೇ ತಾಭ್ಯಾಂ ಬಾಣೈಃ: ಸಮಾಹಿತೇ । 

ನ ತದಾ ವ್ಯಭಿಷಜ್ಯೇತೇ ವ್ಯಾವರ್ತದಥ ಭಾಸ್ಕರಃ 1 ೫೨ 1 

ಅವರು ಬಾಣಗಳಲ್ಲಿಅಭಿಮಂತ್ರಿಸಿದ ವಾರುಣಾಗ್ನೇಯ ಅಸ್ಪಗಳು ಪರಸ್ಪರವಾಗಿ 
ಸಂಧಿಸಿದವು. ಯಾವುದೂ ಹಿಂದೆ ಬರಲಿಲ್ಲ. ಆಗ ಸೂರ್ಯನು ಪಶ್ಚಿಮ ಸರಿದನು. 

ತತೋ ಯುಧಿಷ್ಠಿರೋ ರಾಜಾ ಭೀಮಸೇನಶ್ಚ ಪಾಂಡವಃ । 

ನಕುಲ; ಸಹದೇವಶ್ಚ ಪರ್ಯರಕ್ಷಂತ ಸಾತ್ಯಕಿಮ್‌ 11 ೫೩ 1 

ಆಗ ರಾಜನಾದ ಯುಧಿಷ್ಠಿರನೂ, ಪಾಂಡುಪುತ್ರನಾದ ಭೀಮಸೇನನೂ, ನಕುಲ- 
ಸಹದೇವರೂ ಸಾತ್ಯಕಿಯನ್ನು ರಕ್ಷಿಸಿದರು. 

ಧೃಷ್ಟದ್ಯುಮ್ನಮುಖ್ಯೈಃ ಸಾರ್ಧಂ ವಿರಾಟಃ ಕೇಕಯ್ಯೆ: ಸಹ । 

ಮಾತ್ಸ್ಯಸಾಲ್ವೇಯಸೇನಾಶ್ಚ ದ್ರೋಣಮಭ್ಯಯುರಂಜಸಾ 


ಧೃಷ್ಟದ್ಯುಮ್ನ ಮೊದಲಾದವರ ಜೊತೆಯಲ್ಲಿ ವಿರಾಟ ಮತ್ತು ಕೇಕಯರ 
ಜೊತೆಯಲ್ಲಿ ಮತ್ಸ್ಯ-ಸಾಲ್ವಸೇನೆಗಳು ದ್ರೋಣರ ಮೇಲೆ ಚೆನ್ನಾಗಿ ಎರಗಿದವು. 


11 ೫೪ Il 


ದುಃಶಾಸನಂ ಪುರಸ್ಕೃತ್ಯ ರಾಜಪುತ್ರಾ: ಸಹಸ್ರಶಃ | 

ದ್ರೋಣಮಭ್ಯವಪದ್ಯಂತ ಸಪತ್ನೈಃ ಪರಿವಾರಿತಮ್‌ 

ಶತ್ರುಗಳಿಂದ ಪರಿವಾರಿತರಾದ ದ್ರೋಣರನ್ನು ರಕ್ಷಿಸಲು ದುಶ್ಶಾಸನನನ್ನುಮುಂದೆ 
ಮಾಡಿಕೊಂಡು ರಾಜಪುತ್ರರು ಸಹಸ್ರಸಂಖ್ಯೆಯಲ್ಲಿಅವರ ಸಮೀಪಕ್ಕೆ ಬಂದರು. 


11 ೫೫ 1 


ತತೋ ಯುದ್ಧಮಭೂದ್‌ ರಾಜನ್‌ ತವ ತೇಷಾಂ ಚ ಧನ್ನಿನಾಮ್‌ । 
ರಜಸಾ ಸಂವೃತೇ ಲೋಕೇ ಶರಜಾಲಸಮಾವೃತೇ u ೫೬ HN 


-262- ಮಹಾಭಾರತ ದ್ರೋಣಪರ್ವ 


ಲೋಕವು ಧೂಳಿನಿಂದ ಸಂವೃತವಾಗುತ್ತಿರಲು ಮತ್ತು ಬಾಣಗಳ ಸಮೂಹದಿಂದ 
ಆವರಿಸಲ್ಪಡುತ್ತಿರಲು ಎಲ್ಫೆ ರಾಜನೇ, ನಿನ್ನಮತ್ತು ಅವರ ಧನುರ್ಧಾರಿಗಳಿಗೆ ಯುದ್ಧವು 
ನಡೆಯಿತು. 


ಸರ್ವಮಾವಿಗ್ದಮಭವನ್ನ ಪ್ರಾಜ್ಞಾಯತ ಕಿಂಚನ । 
ಸೈನ್ಯೇನ ರಜಸಾ ಧಸ್ರೇ ನಿರ್ಮರ್ಯಾದಮವರ್ತತ 11 ೫೭ 1 


ಸೈನ್ಯದಿಂದ ಎದ್ದ ಧೂಳಿನಿಂದ ಆವೃತವಾದ ಕಾರಣದಿಂದ ಎಲ್ಲವೂ 
ಮಂಕಾಯಿತು. ಯಾವುದೂ ಸರಿಯಾಗಿ ಕಾಣಿಸಲಿಲ್ಲ. ಎಲ್ಲೆಯನ್ನುಮೀರಿದ ಯುದ್ಧವು 
ಜರುಗಿತು. 


ತೇನಾಂತರೇಣ ಪಾರ್ಥಸ್ತು ರಣೇ ಜಿತ್ವಾ ಮಹಾರಥಾನ್‌ । 
ಅತಿಕ್ರಾಂತಸ್ತದಾ ಯುದ್ಧಂ ಕೃತ್ವಾ ಪರ್ಯವತಸ್ಥಿವಾನ್‌ || ೫೮ ॥ 


ಈ ಮಧ್ಯದಲ್ಲಿಅರ್ಜುನನು ಯುದ್ಧದಲ್ಲಿಮಹಾರಥರನ್ನುಗೆದ್ದು ಅವರನ್ನುದಾಟಿ 
ಮುಂದೆ ಹೋಗಿ ಯುದ್ಧವನ್ನು ಮಾಡುತ್ತಾ ನಿಂತನು. 


ವರ್ತಮಾನೇ ತದಾ ಯುದ್ಧೇ ದ್ರೋಣಸ್ಯ ಸಹ ಪಾಂಡುಭಿ: ! 


ಪರಿವರ್ತಮಾನ ಆದಿತ್ಯೇ ತತ್ರಾಸ್ತಶಿಖರಂ ಪ್ರತಿ ॥ ೫೯ ॥ 
ರಜಸಾ ಕೀರ್ಯಮಾಣಾಶ್ಚ ಮಂದೀಭೂತಾಶ್ಚ ಕೌರವಾಃ || ೬೦ ॥ 


ದ್ರೋಣರಿಗೂ ಮತ್ತು ಪಾಂಡವರಿಗೂ ಹಾಗೆ ಯುದ್ಧವು ನಡೆಯುತ್ತಿರಲು, 
ಆದಿತ್ಯನು ಅಸ್ತಪರ್ವತದ ಕಡೆಗೆ ಸಾಗುತ್ತಿರಲು, ಧೂಳಿನಿಂದ ಆವೃತವಾದ ಕೌರವರು 
ಮಂದಗತಿಯುಳ್ಳವರಾದರು. 


ತಿಷ್ಠತಾಂ ಯುದ್ಧಮಾನಾನಾಂ ಪುನರಾವರ್ತತಾಮಪಿ | 
ಜಯತಾಂ ಭಜ್ಯಮಾನಾನಾಂ ಜಗಾಮ ತದಹಃ ಶನೈಃ || ೬೧ 1! 


ಹೀಗೆ ನಿಲ್ಲುತ್ತಾ, ಯುದ್ಧವನ್ನು ಮಾಡುತ್ತಾ, ಪುನಃ ಹಿಂದಿರುಗುತ್ತಾ, 
ಜಯಗಳಿಸುತ್ತಾ, ಭಗ್ಗಗೊಳ್ಳುತ್ತಾ ಆ ದಿನವು ಸಾಗಿತು. 


ಜಯದ್ರಥವಧಪರ್ವ -263- 
ತಥಾ ತೇಷು ವಿಷಕ್ಷೇಷು ಸೈನ್ಯೇಷು ಜಯಗ್ಯದ್ಧಿಷು । 
ಅರ್ಜುನೋ ವಾಸುದೇವಶ್ಚ ಸೈಂಧವಾಯ್ಕೆವ ಜಗ್ಗತುಃ W ೬೨ 1 


ಜಯಾಕಾಂಕ್ಟಿಗಳಾದ ಸೇನೆಗಳು ಹಾಗೆ ಪರಸ್ಪರವಾಗಿ ಸಂಧಿಸುತ್ತಿರಲು ಅರ್ಜುನ 
ಮತ್ತು ಕೃಷ್ಣರು ಸೈಂಧವನ ಕಡೆಗೇ ಹೊರಟರು. 


ರಥಮಾರ್ಗಪ್ರಮಾಣಂ ತು ಕೌಂತೇಯೋ ನಿಶಿತೈಃ ಶರೈಃ । 
ಚಕಾರ ಯಂ ಚ ಪಂಥಾನಂ ಯಯೌ ತೇನ ಜನಾರ್ದನ: ॥! ೬೩ ॥ 


ಅರ್ಜುನನು ತನ್ನ ಹರಿತವಾದ ಬಾಣಗಳಿಂದ ರಥವು ಹೋಗುವಷ್ಟು 
ಮಾರ್ಗವನ್ನು ಬಿಡಿಸಿದನು. ಜನಾರ್ದನನು ಆ ಮಾರ್ಗದಲ್ಲಿಯೇ ರಥವನ್ನುಮುಂದೆ 


ಯತ್ರ ಯತ್ರ ರಥೋ ಯಾತಿ ಪಾಂಡವಸ್ಯ ಮಹಾತ್ಮನಃ | 

ತತ್ರ ತತ್ರೆವ ದೀರ್ಯಂತೇ ಸೇನಾಸ್ತವ ವಿಶಾಂಪತೇ Il ೬೪ ॥ 

ಎಲೈ ರಾಜನೇ, ಮಹಾತ್ಮನಾದ ಅರ್ಜುನನ ರಥವು ಎಲ್ಲೆಲ್ಲಿ ಹೋಗುತ್ತದೆಯೋ 
ಅಲ್ಲೆಲ್ಲಾನಿನ್ನ ಸೈನ್ಯವು ಭಗ್ಗವಾಗುತ್ತಿದೆ. 

ರಥಶಿಕ್ಷಾಂ ತು ದಾಶಾರ್ಹೋ ದರ್ಶಯಾಮಾಸ ವೀರ್ಯವಾನ್‌ ! 

ಉತ್ತಮಾಧಮಮಧ್ಯಾನಿ ಮಂಡಲಾನಿ ವಿದರ್ಶಯನ್‌ 11 ೬೫ ॥ 


ದಾಶಾರ್ಹನೂ, ಪರಾಕ್ರಮಶಾಲಿಯೂ ಆದ ಕೃಷ್ಣನು ರಥಮಾರ್ಗಗಳಲ್ಲಿ 
ಉತ್ತಮಾಧಮಮಧ್ಯಮ ಮಂಡಲಗಳನ್ನುತೋರಿಸುತ್ತಾ, ತನ್ನರಥಶಿಕ್ಷಣ ಕೌಶಲವನ್ನು 
ತೋರಿಸಿದನು. 


ತೇ ತು ನಾಮಾಂಕಿತಾ ಪೀತಾಃ ಕಾಲಜ್ವಲನಸನ್ನಿಭಾಃ । 


ಸಾಯುಬದಾಃ ಸುಪರ್ವಾಣಃ ಪೃಥವಃ ಪ್ರಿಯದರ್ಶನಾಃ || ಓಓ ॥ 
k3 [a 5) 
ವೈಣವಾಯಸ್ಮಯಶರಾಃ ಸ್ವಾಯತಾ ವಿವಿಧಾನನಾಃ । 
1 ೬೭ 


ರುಧಿರಂ ವಿಹಗೈಃ ಸಾರ್ಧಂ ಪ್ರಾಣಿನಾಂ ಪಪುರಾಹವೇ 


-264- ಮಹಾಭಾರತ ದ್ರೋಣಪರ್ವ 


ಅರ್ಜುನನ ನಾಮಾಂಕಿತವಾದ, ನೀರನ್ನು ಕುಡಿಸಿ ಹದಮಾಡಿದ, ಕಾಲಾಗ್ನಿಯ 
ಕಾಂತಿಯುಳ್ಳ, ಸ್ನಾಯುಬದ್ಧವಾದ, ಒಳ್ಳೆಯ ಅಲುಗುಳ್ಳ, ವಿಸ್ತಾರವಾದ, 
ಮನೋಹರವಾದ, ಬಿದಿರು ಮತ್ತು ಕಬ್ಬಿಣದಿಂದ ಮಾಡಿದ ದಂಡವುಳ್ಳ ಅಗಲವಾದ, 
ವಿವಿಧವಾದ ಮುಖವುಳ್ಳ ಬಾಣಗಳು ಪಕ್ಷಿಗಳ ಜೊತೆಯಲ್ಲಿರಣರಂಗದಲ್ಲಿಪ್ರಾಣಿಗಳ 
ರಕ್ತವನ್ನುಪಾನ ಮಾಡಿದವು. 


ರಥಸ್ಥಿತೋತಗ್ರತಃ ಕ್ರೋಶೇ ಯಾನಸ್ಯತ್ಯರ್ಜುನಃ ಶರಾನ್‌ । 
ರಥೇ ಕ್ರೋಶಮತಿಕ್ರಾಂತೇ ತಸ್ಯ ತೇ ಫುಂತಿ ಶಾತ್ರವಾನ್‌ WW ೬೮ ॥ 


ಅರ್ಜುನನು ರಥದಲ್ಲಿಕುಳಿತು ಪ್ರಯೋಗಿಸಿದ ಬಾಣಗಳು ಅರ್ಜುನನ ರಥವು 
ಮುಂದೆ ಹೋದಮೇಲೆ ಹಿಂದೆ ಒಂದು ಕ್ರೋಶದೂರದಲ್ಲಿ ಶತ್ರುಗಳನ್ನುಕೊಲ್ಲುತ್ತಿದ್ದವು. 
(ಅರ್ಜುನನ ಬಾಣಗಳ ವೇಗಕ್ಕಿಂತ ಕೃಷ್ಣನು ನಡೆಸುವ ರಥದ ವೇಗವು ಅತ್ಯಂತ 
ಅಧಿಕವಾದುದು ಎಂದು ಅಭಿಪ್ರಾಯ). 


ತಾರ್ಕ್ಷ್ಷ್ಟಮಾರುತರಂಹೋಭಿರ್ವಾಜಿಭಿಃ ಸಾಧುವಾಹಿಭಿಃ । 
ಯಥಾ“ ಗಚ್ಛದ್‌ ಹೃಷೀಕೇಶಃ ಕೃತ್ಸ್ನಂ ವಿಸ್ಥಾಪಯನ್‌ ಜಗತ್‌ 1೬೯ 


ನ ತಥಾ ಗಚ್ಛತಿ ರಥಃ ತಪನಸ್ಯ ವಿಶಾಂಪತೇ । 
ನ ಶಕ್ರಸ್ಯ ನ ರುದ್ರಸ್ಯ ನ ಚ ವೈಶ್ರವಣಸ್ಯ ಚ i ೭೦ ॥ 


ಗರುಡ ವೇಗ ಮತ್ತು ವಾಯುವೇಗವುಳ್ಳ ಚೆನ್ನಾಗಿ ಎಳೆಯುವ ಅಶ್ವಗಳನ್ನು. ಹೂಡಿದ 
ಕೃಷ್ಣನ ರಥವು ಜಗತ್ತನ್ನುವಿಸ್ಮಯಗೊಳಿಸುತ್ತಾ ಹೇಗೆ ಸಾಗಿತೋ ಹಾಗೆ ಎಲೈ ರಾಜನೇ, 
ಸೂರ್ಯನ ರಥವಾಗಲೀ, ಇಂದ್ರನ ರಥವಾಗಲೀ, ರುದ್ರ ರಥವಾಗಲೀ, ಕುಬೇರನ 
ರಥವಾಗಲೀ ಎಂದೂ ಹೋಗುವುದಿಲ್ಲ. 


ನಾನ್ಯಸ್ಯ ಸಮರೇ ರಾಜನ್‌ ಗತಪೂರ್ವಸ್ತಥಾ ರಥಃ | 
ಯಥಾ ಯಯಾವರ್ಜುನಸ್ಯ ಮನೋಂಭಿಪ್ರಾಯಶೀಘ್ರಗಃ ॥ ೭೧ ॥ 


ಎಲ್ಫೆ ರಾಜನೇ, ಅರ್ಜುನನ ರಥವು ಹೇಗೆ ಮನೋವೇಗಕ್ಕಿಂತಲೂ ಶೀಘ್ರವಾಗಿ 


ಸಂಚರಿಸಿತೋ ಹಾಗೆ ಯುದ್ಧದಲ್ಲಿಇನ್ನೊಬ್ಬರ ರಥವು ಇದಕ್ಕಿಂತ ಮೊದಲು ಎಂದೂ 
ಚಲಿಸಲಿಲ್ಲ. 


ಜಯದ್ರಥವಧಪರ್ವ -265- 
ಪ್ರವಿಶ್ಯ ತು ರಣೇ ರಾಜನ್‌ ಕೇಶವಃ ಪರವೀರಹಾ । 
ಸೇನಾಮಧ್ಯೇ ಹಯಾಂಸ್ತೂರ್ಣಂ ಚೋದಯಾಮಾಸ ಭಾರತ ॥ ೭೨ ॥ 


ಎಲೈ ರಾಜನೇ, ಪರವೀರಘಾತಕನಾದ ಕೇಶವನು ನಿನ್ನ ಸೈನ್ಯವನ್ನು ಪ್ರವೇಶಿಸಿ 
ಸೇನೆಯ ಮಧ್ಯದಲ್ಲಿತನ್ನ ರಥದ ಅಶ್ವಗಳನ್ನು ಶೀಘ್ರವಾಗಿ ಪ್ರಚೋದಿಸಿದನು. 


ತತಸ್ತಸ್ಯ ರಥೌಘಸ್ಯ ಮಧ್ಯಂ ಪ್ರಾಪ್ಯ ಹಯೋತ್ತಮಾಃ । 
ಕೃಚ್ಛೇಣ ರಥಮೂಹುಸ್ಟೇ ಕ್ಷುತಿಪಾಸಾಶ್ರಮಾನಿತಾಃ I ೭೩ 1 
[5 ಕೆ ಬದ] ವಿ 


ಕು 
ಆಗ ರಥ ಸಮೂಹದ ಮಧ್ಯವನ್ನು ಪ್ರವೇಶಿಸಿದ ಅವನ ಶ್ರೇಷ್ಠವಾದ ಅಶ್ವಗಳು 
ಹಸಿವು, ಬಾಯಾರಿಕೆಗಳಿಂದ ಬಳಲಿ ಕಷ್ಟದಿಂದ ರಥವನ್ನುಮುಂದೆ ಎಳೆದವು. 


ಕ್ಷತಾಶ್ಚ ಬಹುಭಿಃ ಶಸ್ತ್ರೈರ್ಯುದಶೌಂಡೈರನೇಕಶ: । 

ಮಂಡಲಾನಿ ವಿಚಿತ್ರಾಣಿ ವಿಚೇರುಸ್ತೇ ಮುಹುರ್ಮುಹುಃ 1 ೭೪ ॥ 

ಯುದ್ಧವಿಶಾರದರಾದ ಅನೇಕರಿಂದ ಅನೇಕ ರೀತಿಯಲ್ಲಿಗಾಯಗೊಂಡ ಅವು 
ವಿಚಿತ್ರವಾದ ಮಂಡಲಗಳಲ್ಲಿಮತ್ತೆ ಮತ್ತೆ ಸಂಚರಿಸಿದವು. 


ಹತಾನಾಂ ವಾಜಿನಾಗಾನಾಂ ರಥಾನಾಂ ಚ ನರೈಃ ಸಹ । 
ಉಪರಿಷ್ಟಾದತಿಕ್ರಾಂತಾಃ ಶೈಲಾಭಾನಾಂ ಸಹಸ್ರಶಃ 1 ೭೫ ॥ 
ಅವು ಸಹಸ್ರ ಸಂಖ್ಯೆಯಲ್ಲಿಮೃತವಾಗಿ ಬಿದ್ದಿದ್ದ ಅಶ್ವಗಳ, ಪರ್ವತ ಪ್ರಾಯವಾದ 
ಗಜಗಳ, ರಥಗಳ ಮತ್ತು ಪದಾತಿಗಳ ಮೇಲೆ ತಿರುಗಾಡಿದವು. 
ಶ್ರಮೇಣ ಮಹತಾ ಯುಕ್ತಾಸ್ತೇ ಹಯಾ ವಾತರಂಹಸಃ | 
ಮಂದವೇಗಗತಾ ರಾಜನ್‌ ಸಂವೃತ್ತಾಸ್ತತ್ರ ಸಂಯುಗೇ 
ಎಲೈ ರಾಜನೇ, ವಾಯುವೇಗವುಳ್ಳ ಆ ಅಶ್ವಗಳು ತುಂಬ ಶ್ರಮದಿಂದ 
ಕೂಡಿದವುಗಳಾಗಿ ರಣರಂಗದಲ್ಲಿಮಂದಗತಿಯುಳ್ಳವುಗಳಾದವು. 


Hat 


ಏತಸ್ಥಿನ್ನಂತರೇ ವೀರಾವಾವಂತ್ಯೌ ಭ್ರಾತರೌ ನೃಪ । 
ಸಹಸೈನ್ಯೌ ತಮಾರ್ಚೇತಾಂ ಪಾಂಡವಂ ಕ್ಲಾಂತವಾಹನಮ್‌ ॥ ೭೭ 1! 
ಲ 


-266- ಮಹಾಭಾರತ ದ್ರೋಣಪರ್ವ 


ಎಲೈ ರಾಜನೇ, ಈ ಮಧ್ಯದಲ್ಲಿ ಅವಂತಿದೇಶದ ವೀರರಾದ ಸಹೋದರರು 
ತಮ್ಮಸೈನ್ಯದ ಜೊತೆಯಲ್ಲಿದಣಿದ ವಾಹನವುಳ್ಳ ಅರ್ಜುನನನ್ನುಎದುರಿಸಿ ಯುದ್ಧವನ್ನು 
ಮಾಡಿದರು. 


ತಾವರ್ಜುನಂ ಚತುಃಷಷ್ಟ್ಯಾ ಸಪ್ತತ್ಯಾ ಚ ಜನಾರ್ದನಮ್‌ । 
ಶರಾಣಾಂ ಚ ಶತೇನಾಶ್ಚಾನವಿದ್ದೆ ತಾಂ ಮುದಾಪನ್ನಿತೌ 11 ೭೮ ॥ 


ಅವರು ಅರ್ಜುನನನ್ನು ಅರವತ್ನಾಲ್ಕು ಬಾಣಗಳಿಂದಲೂ, ಕೃಷ್ಣನನ್ನು ಎಪ್ಪತ್ತು 
ಬಾಣಗಳಿಂದಲೂ, ಅಶ್ಚಗಳನ್ನುನೂರು ಬಾಣಗಳಿಂದಲೂ ಸಂತೋಷಯುಕ್ತರಾಗಿ 
ಹೊಡೆದರು. 


ತಾವರ್ಜುನೋ ಮಹಾರಾಜ ನವಭಿರ್ನತಪರ್ವಭಿಃ ॥ 
ಆಜಘಾನ ರಣೇ ಕ್ರುದ್ಧೋ ಮರ್ಮಜ್ಞೋ ಮರ್ಮಭೇದಿಭಿಃ 11 ೭೯ ॥ 


ಮರ್ಮಜ್ಞನಾದ ಅರ್ಜುನನು ಎಲೈ ಮಹಾರಾಜನೇ, ಅವರಿಬ್ಬರ ಮೇಲೆಯೂ 
ಮರ್ಮಭೇದಿಗಳಾದ, ಬಾಗಿದ ತುದಿಯುಳ್ಳ ಒಂಬತ್ತು ಬಾಣಗಳನ್ನು 
ಪ್ರಯೋಗಿಸಿದನು. 


ತತಸ್ತೌ ತು ಶರೌಘೇಣ ಬೀಭತ್ತುಂ ಸಹಕೇಶವಮ್‌ । 
ಛಾದಯೇತಾಂ ಸುಸಂರಬ್ಬೌ ಸಿಂಹನಾದಂ ಚ ಚಕ್ರತುಃ 11 ೮೦ ॥ 


ಆಗ ಅವರಿಬ್ಬರೂ ಬಹಳ ಕೋಪಗೊಂಡು ಕೃಷ್ಣಾರ್ಜುನರನ್ನು ತಮ್ಮ ಶರ 


ಣ ಕ್ಮ 
ಸಮೂಹಗಳಿಂದ ಮುಚ್ಚಿ ಸಿಂಹನಾದವನ್ನುಮಾಡಿದರು. 
ತಯೋಸ್ತು ಧನುಷೀ ಚಿತ್ರೇ ಭಲ್ಲಾಭ್ಯಾಂ ಶ್ವೇತವಾಹನಃ । 
ಚಿಚ್ಛೇದ ಸಮರೇ ತೂರ್ಣಂ ಭೂಯ ಏವ ಧನಂಜಯಃ | 
ಅಥಾನ್ಯೈರ್ವಿಶಿಖೈಸ್ತೂರ್ಣಂ ಧ್ವಜೌ ಚ ಕನಕೋಜ್ಜಲೌ | ೮೧ 1 


ಶ್ವೇತವಾಹನನಾದ ಅರ್ಜುನನು ಅವರ ವಿಚಿತ್ರವಾದ ಧನುಸ್ಸುಗಳನ್ನು ಎರಡು 
ಭಲ್ಲದಿಂದ ಪುನಃ ಶೀಘ್ರವಾಗಿ ಕತ್ತರಿಸಿದನು. ಅನಂತರ ಬೇರೆ ಬಾಣಗಳಿಂದ 
ರಣರಂಗದಲ್ಲಿಅವರ ಕನಕೋಜ್ವಲವಾದ ಧ್ವಜವನ್ನು ಕತ್ತರಿಸಿದನು. 


ಜಯದ್ರಥವಧಪರ್ವ -267- 


ಅಥಾನ್ಯೇ ಧನುಷೀ ರಾಜನ್‌ ಪ್ರಗೃಹ್ಯ ಸಮರೇ ತದಾ । 

ಪಾಂಡವಂ ಭೃಶಸಂಕ್ರುದ್ಧಾವರ್ದಯಾಮಾಸತುಃ ಶರೈ: w ೮೨ ॥ 

ಎಲೈ ರಾಜನೇ, ಆಗ ಅವರಿಬ್ಬರೂ ಇನ್ನೂ ಬಹಳ ಕೋಪಗೊಂಡು, ಬೇರೆ 
ಧನುಸ್ಸುಗಳನ್ನು ಹಿಡಿದು ರಣರಂಗದಲ್ಲಿ ತಮ್ಮ ಬಾಣಗಳಿಂದ ಅರ್ಜುನನನ್ನು 
ಹಿಂಸಿಸಿದರು. 

ತೌ ತು ಶಸ್ತ್ರಚ್ಛತಾಂ ಶ್ರೇಷ್ಠಃ ಶರೈಃ ಸಂತಾಡ್ಯ ಭಾರತ । 

ಧನುಷೀ ಚಿಚ್ಚಿದೇ ತೂರ್ಣಂ ಭೂಯ ಏವ ಧನಂಜಯಃ ॥ ೮೩ ॥ 

ಎಲೈ ಭಾರತನೇ, ಶಸ್ತ್ರಧಾರಿಗಳಲ್ಲಿ ಶ್ರೇಷ್ಠನಾದ ಧನಂಜಯನು ಅವರಿಬ್ಬರನ್ನೂ 
ತನ್ನಬಾಣಗಳಿಂದ ಹೊಡೆದು ಪುನಃ ಅವರ ಧನುಸುಗಳನ್ನು ಶೀಘ್ರವಾಗಿ ಕತ್ತರಿಸಿದನು. 

ಅಥಾನೈೈರ್ದಶಭಿಸ್ತೂರ್ಣಂ ಹೇಮಪುಂಖ್ಯೆ: ಶಿಲಾಶಿತೈಃ । 

ಜಘಾನಾಶ್ಚಾಂಸ್ತಥಾ ಸೂತಂ ಪಾರ್ಷಿಂ ಚ ಸಪದಾನುಗಮ್‌ ॥ ೮೪ ॥ 

ಅನಂತರ ಹೇಮಪುಂಖವನ್ನುಹೊಂದಿದ, ಕಲ್ಪಿನಲ್ಲಿಸಾಣೆಯನ್ನುಹಿಡಿದ, ಬೇರೆ 
ಹತ್ತು ಬಾಣಗಳಿಂದ ಅವರ ಸೂತರನ್ನೂ, ಸಹಾಯಕರನ್ನೂಮತ್ತು ಹಿಂಬಾಲಕರನ್ನೂ 
ಮತ್ತು ಅಶ್ಚಗಳನ್ನೂ ಹೊಡೆದನು. 

ಜ್ಯೇಷ್ಠಸ್ಯ ತು ಕ್ಷುರಪ್ರೇಣ ಶಿರಃ ಕಾಯಾನ್ಸ್ಯಕೃಂತತ । 

ಸ ಪಪಾತ ಹತಃ ಪೃಥ್ವ್ಯಾಂ ವಾತರುಗ್ಗ ಇವ ದ್ರುಮಃ n ೮೫ ॥ 


ಅರ್ಜುನನು ಅವರಲ್ಲಿ ಅಣ್ಣನ ಶಿರಸ್ಸನ್ನು ಕ್ಷುರಪುದಿಂದ ಕತ್ತರಿಸಿದನು. ಅವನು 
ಬಿರುಗಾಳಿಗೆ ಭಗ್ಗವಾದ ವೃಕ್ಷದಂತೆ ಮೃತನಾಗಿ ಭೂಮಿಯ ಮೇಲೆ ಬಿದ್ದನು. 


ಎಂದಂ ತು ನಿಹತಂ ದೃಷ್ಟ್ವಾ ಅನುವಿಂದಃ ಪ್ರತಾಪವಾನ್‌ । 


ಃ | ೮೬ ॥ 
ಹತಾಶ್ಚಂ ರಥಮುತ್ತಜ್ಯ ಗದಾಂ ಗೃಹ್ಯ ಮಹಾಬಲ 
ಅಭ್ಯದ್ರವತ ಸಂಗ್ರಾಮೇ ಭ್ರಾತುರ್ವಧಮನುಸ್ಥರನ್‌ । 
11 ೮೭ ॥ 


ಗದಯಾ ಗದಿನಾಂ ಶ್ರೇಷ್ಠೋ ನೃತ್ಯನ್ನಿವ ಮಹಾರಥಃ 


-268- ಮಹಾಭಾರತ ದ್ರೋಣಪರ್ವ 


ಅಣ್ಣನಾದ ವಿಂದನು ಹತನಾದುದನ್ನು ನೋಡಿ, ಪ್ರತಾಪಶಾಲಿಯೂ, 
ಮಹಾಬಲನೂ, ಮಹಾರಥನೂ ಆದ ಅನುವಿಂದನು ಅಶ್ವಗಳು ಮೃತವಾದ ರಥವನ್ನು 
ಬಿಟ್ಟು ಗದಾಧರರಲ್ಲಿ ಶ್ರೇಷ್ಠನಾದ ಅವನು ಗದೆಯನ್ನುಹಿಡಿದು, ಅಣ್ಣನ ಮರಣವನ್ನು 
ಸ್ಮರಿಸುತ್ತಾ ನೃತ್ಯವನ್ನು ಮಾಡುವವನಂತೆ ರಣರಂಗದಲ್ಲಿ ಅರ್ಜುನನ ಮೇಲೆ 
ಮುನುಗಿದನು. 

ಗಿ 

ಅನುವಿಂದಃ ಸ ಗದಯಾ ಲಲಾಟೇ ಮಧುಸೂದನಮ್‌ । 

ಸ್ಪಷ್ಟ ನಾಕಂಪಯತ್‌ ಕ್ರುದ್ಧೋ ಮೈನಾಕಮಿವ ಪರ್ವತಮ್‌ ॥೮೮॥ 


ಅನುವಿಂದನು ಕ್ರುದ್ಧನಾಗಿ ಕೃಷ್ಣನನ್ನುತನ್ನ ಗದೆಯಿಂದ ಕ್ರುದ್ಧನಾಗಿ ಲಲಾಟದಲ್ಲಿ 
(ಹಣೆ) ಹೊಡೆದರೂ ಮೈನಾಕ ಪರ್ವತದಂತಿದ್ದ ಅವನನ್ನು ಅಲುಗಾಡಿಸಲು 
ಸಾಧ್ಯವಾಗಲಿಲ್ಲ. 


ತತ್ರಾರ್ಜುನಃ ಶರೈಃ ಷಡ್ಡ; ಗ್ರೀವಾಂ ಪಾದೌ ಭುಜೌ ಶಿರಃ । 
ನಿಚಕರ್ತ ಸ ತು ಚಿನ್ನು ಪಪಾತಾದ್ರಿಚಯೋ ಯಥಾ ॥೮೯॥ 


ಆಗ ಅರ್ಜುನನು ಆರು ಬಾಣಗಳಿಂದ ಅವನ ಕತ್ತನ್ನೂ ಪಾದಗಳನ್ನೂ, 
ಭುಜಗಳನ್ನೂಮತ್ತು ಶಿರಸ್ಸನ್ನೂಕತ್ತರಿಸಿದನು. ಆಗ ಅನುವಿಂದನು ಹೀಗೆ ಕತ್ತರಿಸಲ್ಪಟ್ಟು 
ಪರ್ವತ ಸಮೂಹದಂತೆ ಭೂಮಿಯ ಮೇಲೆ ಬಿದ್ದನು. 


ತತಸ್ತೌ ನಿಹತೌ ದೃಷ್ಟ್ವಾ ತಯೋ ರಾಜನ್‌ ಪದಾನುಗಾಃ । 
ಅಭ್ಯದ್ರವಂತ ಸಂಕ್ರುದ್ಧಾ ಕಿರಂತಃ ಶತಶಃ ಶರಾನ್‌ ॥॥ ೯೦ ॥ 


ಎಲೈ ರಾಜನೇ, ಅವರಿಬ್ಬರೂ ಹತರಾದುದನ್ನುನೋಡಿ ಅವರ ಅನುಯಾಯಿಗಳು 
ಕೋಪಗೊಂಡು ನೂರರ ಸಂಖ್ಯೆಯಲ್ಲಿ ಬಾಣಗಳನ್ನು ಪ್ರಯೋಗಿಸುತ್ತಾ ಓಡಿ 
ಹೋದರು. 


ತಾನರ್ಜುನಃ ಶರೈಸ್ತೂರ್ಣಂ ನಿಹತ್ಯ ಭರತರ್ಷಭ । 
ವ್ಯರೋಚತ ಯಥಾ ವಹ್ಟಿರ್ದಾವಂ ದಗ್ಹ್ವ್ವಾ ಹಿಮಾತ್ಯಯೇ ॥೯ ೧॥ 


ಎಲೈ ಭರತರ್ಷಭನೇ, ಅರ್ಜುನನು ಅವರನ್ನು ಶೀಘ್ರವಾಗಿ ತನ್ನ ಬಾಣಗಳಿಂದ 
ಕೊಂದು ಹಿಮಕಾಲವು ಕಳೆದ ಮೇಲೆ ವನವನ್ನುಸುಟ್ಟಅಗ್ನಿಯಂತೆ ಶೋಭಿಸಿದನು. 


ಜಯದ್ರಥವಧಪರ್ವ -269- 


ತಯೋಃ ಸೇನಾಮತಿಕ್ರಮ್ಯ ಕೃಚ್ಛಾನಿಘನ್‌ ಧನಂಜಯಃ | 
ವಿಬಭೌ ಜಲದಾನ್‌ ಹಿತ್ವಾ ದಿವಾಕರ ಇವೋದಿತಃ 1| ೯೨ ॥ 


ಅವರಿಬ್ಬರ ಸೈನ್ಯವನ್ನು ದಾಟಿ ಧನಂಜಯನು ಕಪ್ಪದಿಂದ ಅವರನ್ನು ಕೊಲ್ಲುತ್ತಾ 
ಮೇಘವನ್ನು ಬಿಟ್ಟು ಮೇಲಕ್ಕೆ ಎದ್ದ ಸೂರ್ಯನಂತೆ ಶೋಭಿಸಿದನು. 


ತಂ ದೃಷ್ಟ್ವಾ ಕುರವಸಸ್ತಾ: ಪ್ರಹೃಷ್ಠಾಶ್ಲಾಭವನ್‌ ಪುನಃ । 
ಬವ Re ಲ ಬಡ 
ಅಭ್ಯದ್ರವಂತ ಪಾರ್ಥಂ ಚ ಸಮಂತಾದ್‌ ಭರತರ್ಷಭ ೯೩ 


ಅವನನ್ನು ನೋಡಿ ಕುರುಗಳು ಹೆದರಿದರು ಮತ್ತು ಪುನಃ ಹರ್ಷಗೊಂಡರು 
(ಅರ್ಜುನನ ಪರಾಕ್ರಮವನ್ನು ಸ್ಮರಿಸಿ ಭಯ ಮತ್ತು ಅರ್ಜುನನ ಶ್ರಮವನ್ನುನೋಡಿ 
ಪ್ರಹರ್ಷ ಎಂದು ಅಭಿಪ್ರಾಯ). ಅವರು ಎಲ್ಲಕಡೆಗಳಿಂದಲೂ ಅರ್ಜುನನ ಮೇಲೆ 
ನುಗ್ಗಿದರು. 


ಶ್ರಾಂತಂ ಚೈನಂ ಸಮಾಲಕ್ಷ್ಯ ಜ್ಞಾತ್ವಾ ದೂರೇ ಚ ಸೈಂಧವಮ್‌ | 
ಸಿಂಹನಾದೇನ ಮಹತಾ ಸರ್ವತಃ ಪರ್ಯವಾರಯನ್‌ 11 ೯೪ ॥ 


ಅವನು ದಣಿದಿರುವುದನ್ನು ಗಮನಿಸಿ, ಸೈಂಧವನು ದೂರದಲ್ಲಿದ್ದಾನೆಂದು ತಿಳಿದು 
ಅವರು ದೊಡ್ಡ ಸಿಂಹನಾದವನ್ನು ಮಾಡಿ ಎಲ್ಲ ಕಡೆಗಳಿಂದಲೂ ಅವನನ್ನು 
ಸುತ್ತುವರಿದರು. 


ತಾಂಸ್ತು ದೃಷ್ಟ್ವಾ ಸುಸಂರಬ್ದಾನ್‌ ಉತ್ಸ್ನಯನ್‌ ಪುರುಷರ್ಷಭಃ | 

ಶನಕೈರಿವ ದಾಶಾರ್ಹಮರ್ಜುನೋ ವಾಕ್ಯಮಬ್ರವೀತ್‌ nu ೯೫ ॥ 

ಪುರುಷಶ್ರೇಷ್ಠನಾದ ಅರ್ಜುನನು ಅವರು ಸಿಟ್ಟುಗೊಂಡಿರುವುದನ್ನು ನೋಡಿ 
ನಗುತ್ತಾ, ಕೃಷ್ಣನನ್ನು ಕುರಿತು ಮೆಲ್ಲನೆ ಮಾತನಾಡಿದನು. 


ಲ 
ಶರಾರ್ದಿತಾಶ್ಚ ಕ್ಲಾಂತಾಶ್ಚ ಹಯಾ ದೂರೇ ಚ ಸೈಂಧವಃ | 


ಕಿಮಿಹಾನಂತರಂ ಕಾರ್ಯಂ ಜ್ಯಾಯಿಷ್ಠಂ ತವ ರೋಚತೇ 1 ೯೬ ॥ 


ಬ್ರೂಹಿ ಕೃಷ್ಣ ಯಥಾತತ್ತ್ವಂ ತ್ತಂ ಹಿ ಪ್ರಾಜ್ಞತಮಃ ಸದಾ ! 


$ ೯೭ 1 
ಭವನ್ನೇತ್ರಾ ರಣೇ ಶತ್ರೂನ್‌ ವಿಜೇಷ್ಯಂತಿ ಹಿ ಪಾಂಡವಾಃ ॥ 


-270- ಮಹಾಭಾರತ ದ್ರೋಣಪರ್ವ 


ಮಮ ತ್ವನಂತರಂ ಕೃತ್ಯಂ ಯದ್ವೈತತ್‌ ಸನ್ನಿಬೋಧ ಮೇ । 
ಹಯಾನ್‌ ವಿಮುಚ್ಯ ಹಿ ಸುಖಂ ವಿಶಲ್ಯಾನ್‌ ಕುರು ಮಾಧವ ॥ ೯೮ ॥ 


ನನ್ನ ಕುದುರೆಗಳು ಬಾಣಗಳಿಂದ ಗಾಯಗೊಂಡು ವ್ಯಥೆಗೊಂಡಿವೆ ಮತ್ತು 
ದಣಿದಿವೆ. ಸೈಂಧವನು ದೂರದಲ್ಲಿದ್ದಾನೆ. ನಿನಗೆ ನಾನು ಏನು ಮಾಡುವುದು 
ಒಳ್ಳೆಯದೆಂದು ತೋರುತ್ತದೆ? ಕೃಷ್ಣನೇ, ಅದನ್ನು ಸರಿಯಾಗಿ ಹೇಳು. ನೀನು 
ಯಾವಾಗಲೂ ಬಹಳ ವಿವೇಕಿಯಾದವನು. ನಿನ್ನನ್ನು ನಾಯಕನನ್ನಾಗಿ ಹೊಂದಿ 
ಪಾಂಡವರು ಶತ್ರುಗಳನ್ನುಗೆಲ್ಲುವರು. ನಾನು ಸದ್ಯದಲ್ಲಿಮಾಡಬೇಕಾದ ಕಾರ್ಯವೇನು 
ಎಂದು ನನಗೆ ಚೆನ್ನಾಗಿ ಹೇಳು. ಎಲ್ಫೆ ಮಾಧವನೇ, ಕುದುರೆಗಳನ್ನು ರಥದಿಂದ 
ಸುಖವಾಗಿ ಬಿಡಿಸಿ ಅವುಗಳಿಗೆ ಚುಚ್ಚಿರುವ ಬಾಣಗಳನ್ನು ತೆಗೆದು ಸಮಾಧಾನಗೊಳಿಸು. 


ಏವಮುಕ್ತಸ್ತು ಪಾರ್ಥೇನ ಕೇಶವಃ ಪ್ರತ್ಯುವಾಚ ತಮ್‌ । 
ಮಮಾಪ್ಯೇತನ್ಠತಂ ಪಾರ್ಥ ಯದಿದಂ ತೇ ಪ್ರಭಾಷಿತಮ್‌ ॥ ೯೯ ॥ 


ಹೀಗೆ ಅರ್ಜುನನಿಂದ ಹೇಳಲ್ಪಟ್ಟಕೇಶವನು- ಎಲೈ ಅರ್ಜುನನೇ, ನೀನು ಆಡಿದ 
ಮಾತುಗಳು ನನಗೂ ಸಮ್ಮತವಾಗಿವೆ ಎಂದು ಉತ್ತರವನ್ನು ಕೊಟ್ಟನು. 
ಅರ್ಜುನಃ 
ಅಹಂ ಹಿ ವಾರಯಿಷ್ಯಾಮಿ ಸರ್ವಸೆನ್ಯಾನಿ ಕೇಶವ । 
ತ್ವಮಪ್ಯತ್ರ ಯಥಾನ್ಯಾಯಂ ಕುರು ಕಾರ್ಯಮನಂತರಮ್‌ ॥ ೧೦೦ ॥ 


ಅರ್ಜುನ- ಎಲೈ ಕೇಶವನೇ, ನಾನು ಕೌರವರ ಎಲ್ಲಸೈನ್ಯವನ್ನೂತಡೆಯುವೆನು. 
ನೀನು ಶಾಸ್ತ್ರೋಕ್ತ ರೀತಿಯಿಂದ ಮಾಡಬೇಕಾದ ಕಾರ್ಯವನ್ನುಮಾಡು. 


ಸಂಜಯಃ 
ಸೋತವತೀರ್ಯ ರಥೋಪಸ್ಥಾದ್‌ ಅಸಂಭ್ರಾಂತೋ ಧನಂಜಯಃ | 
ಗಾಂಡೀವಂ ಧನುರಾದಾಯ ತಸ್ಥೌ ಗಿರಿರಿವಾಚಲಃ 11 ೧೦೧ ॥ 


ಸಂಜಯ- ಧನಂಜಯನು ರಥಪೀಠದಿಂದ ಇಳಿದು ಗಾಬರಿ ಇಲ್ಲದೆ ಗಾಂಡೀವ 
ಧನುಸನ್ನು ಹಿಡಿದು ಪರ್ವತದಂತೆ ನಿಂತನು. 


ಜಯದ್ರಥವಧಪರ್ವ -271- 


ತಮಭ್ಯಧಾವನ್‌ ಕ್ರೋಶಂತಃ ಕ್ಷತ್ರಿಯಾ ಜಯಕಾಂಕ್ಷಿಣಃ । 
ಇದಂ ಚಿದಮಿತಿ ಜ್ಞಾತ್ವಾ ಧರಣೀಸ್ಸಂ ಧನಂಜಯಮ್‌ 11 ೧೦೨ 1 


ಅರ್ಜುನನು ಭೂಮಿಯ ಮೇಲೆ ನಿಂತಿರುವುದನ್ನು ನೋಡಿ ಇದೇ 
ಅವಕಾಶವೆಂದು ತಿಳಿದು ಜಯಾಕಾಂಕ್ಟಿಗಳಾದ ಕೃತ್ರಿಯರು ಸಿಂಹನಾದವನ್ನು ಮಾಡುತ್ತಾ 
ಅವನ ಮೇಲೆ ನುಗ್ಗಿದರು. 


ತ ಏನಂ ರಥವಂಶೇನ ಸಮಂತಾತ್‌ ಪರ್ಯವಾರಯನ್‌ ॥ ೧೦೩ ॥ 


ವಿಕರ್ಷಂತಶ್ಚ ತೇ ಚಾಪಾನ್‌ ವಿಸೃಜಂತಶ್ಚ ಸಾಯಕಾನ್‌ । 
ವಿಚಿತ್ರಾಣಿ ಚ ಶಸಾಣಿ ಕ್ರುದ್ದಾಸ್ತತ್ರ ವ್ಯದರ್ಶಯನ್‌ Il ೧೦೪ ॥ 
ವೆ ಧ್‌ `ೆ 


ಅವರು ತಮ್ಮ ರಥಸಮೂಹಗಳಿಂದ ಅವನನ್ನು ಎಲ್ಲ ಕಡೆಗಳಿಂದಲೂ 
ಸುತ್ತುವರಿದರು. ಅವರು ತಮ್ಮ ಬಿಲ್ಲುಗಳನ್ನು ಎಳೆದು ಬಾಣಗಳನ್ನು ಪ್ರಯೋಗಿಸುತ್ತಾ 
ಕೋಪಗೊಂಡು ತಮ್ಮ ವಿಚಿತ್ರ ಶಸ್ತಗಳನ್ನು ಪ್ರದರ್ಶಿಸಿದರು. 


ಛಾದಯಂತಃ ಶರೈಃ ಪಾರ್ಥಂ ಮೇಘಾ ಇವ ದಿವಾಕರಮ್‌ । 
ಅದ್ರವಂಶ್ಚಾಪಿ ವೇಗೇನ ಕ್ಷತ್ರಿಯಾ ಕ್ಷತ್ರಿಯರ್ಷಭಮ್‌ । 
ರಥಸಿಂಹಂ ರಥೋದಾರಾಃ ಸಿಂಹಂ ಮತ್ತಾ ಇವ ದ್ದಿಪಾಃ ॥ ೧೦೫ ॥ 


ಮೋಡಗಳು ಸೂರ್ಯನನ್ನುಮುಚ್ಚುವಂತೆ ತಮ್ಮ ಬಾಣಗಳಿಂದ ಅರ್ಜುನನನ್ನು 
ಮುಚ್ಚುತ್ತಾ ರಥಶ್ರೇಷ್ಠರಾದ ಕತ್ರಿಯರಾದ ಅವರು ಕತ್ರಿಯಶ್ರೇಷ್ಠನಾದ, ರಥಸಿಂಹನಾದ 
ಅರ್ಜುನನ ಮೇಲೆ ಮದಗಜಗಳು ಸಿಂಹದ ಮೇಲೆ ಎರಗುವಂತೆ ವೇಗದಿಂದ 
ಎರಗಿದರು. 

ತತ್ರ ಪಾರ್ಥಸ್ಯ ಭುಜಯೋರ್ಮಹದ್‌ ಬಲಮದ್ಭಶ್ಯತ । 

ಯತ್‌ ಕ್ರುದ್ಧಾ ಬಹುಲಾಃ ಸೇನಾಃ ಸರ್ವತಃ ಪರ್ಯವಾರಯತ್‌ ॥ 

ಕ್ರುದ್ಧರಾದ ಅನೇಕ ಸೈನ್ಯಗಳು ಎಲ್ಲಕಡೆಗಳಿಂದಲೂ ಅರ್ಜುನನನ್ನು ಮುತ್ತಿದಾಗ 
ಅರ್ಜುನನ ಭುಜಗಳ ದೊಡ್ಡಬಲವು ಕಂಡುಬಂದಿತು. 

ಅಸ್ತ್ರೈರಸ್ವ್ರಾತೆ ಸಂವಾರ್ಯ ದ್ವಿಷತಾಂ ಸರ್ವತೋ ವಿಭುಃ ! 

ಇಷುಭಿರ್ಬಹುಭಿಸ್ತೂರ್ಣಂ ಸರ್ವಾನೇವ ಸಮಾವೃಣೋತ್‌ ॥ ೧೦೭ ॥ 


-272- ಮಹಾಭಾರತ ದ್ರೋಣಪರ್ವ 


ವಿಭುವಾದ ಅರ್ಜುನನು ಶತ್ರುಗಳ ಅಸ್ಪಗಳನ್ನು ತನ್ನ ಅಸ್ವಗಳಿಂದ ನಿವಾರಿಸಿ, 
ತಾನು ಪ್ರಯೋಗಿಸಿದ ಅನೇಕ ಬಾಣಗಳಿಂದ ಎಲ್ಲರನ್ನೂ ಮುಚ್ಚಿಹಾಕಿದನು. 


ತತ್ರಾಂತರಿಕ್ಷೇ ಬಾಣಾನಾಂ ಪ್ರಗಾಢಾನಾಂ ವಿಶಾಂಪತೇ । 
ಸಂಘರ್ಷೇಣ ಮಹಾರ್ಚಿಷ್ಠಾನ್‌ ಪಾವಕಃ ಸಮಜಾಯತ 11 ೧೦೮ ॥ 


ಎಲೈ ರಾಜನೇ, ಬಾಣಗಳಿಗೆ ಉಂಟಾದ ಸಂಘರ್ಷದಿಂದ ಅಂತರಿಕ್ಷದಲ್ಲಿ 
ಜ್ವಾಲೆಯುಳ್ಳ ದೊಡ್ಡಅಗ್ನಿಯು ಉಂಟಾಯಿತು. 


ತತ್ರ ತೈಶ್ಚ ಮಹೇಷ್ಟಾಸ್ಟೆಃ ಶ್ವಪದ್ಧಿಃ ಶೋಣಿತೋತ್ಪಿತೈಃ । 

ಹಯೈರ್ನಾಗೈಶ್ಚ ಸಂಭಿನ್ನೆ ರ್ನದದ್ದಿಶ್ಲಾರಿಕರ್ಶನ 11 ೧೦೯ Il 

ಸಂರಬೆ ಕೈಶ್ಚಾರಿಭಿರ್ವೀರೆೈ; ಪ್ರಾರ್ಥಯದ್ದಿರ್ಜಯಂ ಮೃಧೇ । 

ಏಕಸ್ಟೈರ್ಬಹುಭಿಃ ಕ್ರುದ್ಧೈರೂರ್ಮೀವ ಸಮಜಾಯತ I ೧೧೦ ॥ 

ಅಲ್ಲಿ ರಕ್ತಸಿಕ್ಷರಾಗಿ ದೊಡ್ಡಉಸಿರನ್ನು ಬಿಡುವ ಆ ಮಹಾಧನುರ್ಧಾರಿಗಳಿಂದಲೂ, 
ದೇಹವು ಕತ್ತರಿಸಲ್ಪಟ್ಟು ಗರ್ಜಿಸುವ ಅಶ್ವಗಳಿಂದ ಮತ್ತು ಗಜಗಳಿಂದಲೂ, 


ಕೋಪಗೊಂಡು ಒಂದು ಕಡೆಯಲ್ಲಿ ನಿಂತು ವಿಜಯವನ್ನು ಪ್ರಾರ್ಥಿಸುವ ಅನೇಕ 
ವೀರರಿಂದಲೂ, ಆ ಯುದ್ದಭೂಮಿಯು ಸಮುದ್ರದಂತಾಯಿತು. 


ಶರೋರ್ಮಿಣಂ ಗಜಾವರ್ತಂ ನಾಗನಕ್ರಂ ದುರತ್ಯಯಮ್‌ । 


ಪದಾತಿಮತ್ತ್ಯಕಲಿಲಂ ಶಂಖದುಂದುಭಿನಿಸ್ಪನಮ್‌ 11 ೧೧೧ ॥ 
ಅಸಂಖ್ಯೇಯಮಪಾರಂ ಚ ರಜೋನೀರಮತೀವ ಚ ॥ 
ಉಷ್ಣೀಷಕಮಠಚ್ಛನ್ನಂ ಪತಾಕಾಫೇನಮಾಲಿನಮ್‌ 11 ೧೧೨ ॥ 
ರಥಸಾಗರಮಕ್ಷೋಭ್ಯಂ ಮಾತಂಗಾಂಗಶಿಲಾಚಿತಮ್‌ । 
ವೇಲಾಭೂತಸ್ತದಾ ಪಾರ್ಥಃ ಪತ್ರಿಭಿಃ ಸಮವಾರಯತ್‌ nu ೧೧೩ ॥ 


ಬಾಣಗಳೆಂಬ ತರಂಗವುಳ್ಳ, ಗಜಗಳೆಂಬ ಸುಳಿಗಳುಳ್ಳ, ಅಶ್ವಗಳೆಂಬ 
ಮೊಸಳೆಗಳುಳ್ಳ, ದಾಟಲು ಅಸಾಧ್ಯವಾದ, ಪದಾತಿಗಳೆಂಬ ಮತ್ಸ್ಯ ಸಮೂಹಗಳುಳ್ಳ, 
ಶಂಖ-ದುಂದುಭಿಗಳ ಘೋಷವನ್ನು ಹೊಂದಿದ, ಗಣನೆಯಿಲ್ಲದ ಅಪಾರವಾದ 


ಜಯದ್ರಥವಧಪರ್ವ -273- 


ರಥಗಳೆಂಬ ನೀರನ್ನು ಹೊಂದಿದ, ಉಷ್ಣೀಷಗಳೆಂಬ ಕೂರ್ಮಗಳಿಂದ ಆವೃತವಾದ, 
ಪತಾಕೆಗಳೆಂಬ ನೊರೆಗಳ ಮಾಲೆಗಳನ್ನು ಹೊಂದಿದ, ಆನೆಗಳ ಅಂಗಗಳೆಂಬ 
ಶಿಲೆಗಳಿಂದ ತುಂಬಿದ, ಅಲುಗಾಡಿಸಲು ಅಸಾಧ್ಯವಾದ ಆ ಸೈನ್ಯಸಾಗರವನ್ನು 
ಅರ್ಜುನನು ಪತ್ರವುಳ್ಳ ತನ್ನ ಬಾಣಗಳಿಂದ ತೀರದಂತೆ ತಡೆದನು. 


ತತೋ ಜನಾರ್ದನಃ ಸಂಖೇ ಪ್ರಿಯಂ ಪುರುಷಸತ್ತಮಮ್‌ । 
ಅಸಂಭ್ರಾಂತಂ ಮಹಾಬಾಹುಮರ್ಜುನಂ ವಾಕ್ಯಮಬ್ರವೀತ್‌ ॥ ೧೧೪ ॥ 


ಉದಪಾನಮಿಹಾಶ್ವಾನಾಂ ನಾಲ್ಬಮಸ್ತಿ ರಣೇ5ರ್ಜುನ ॥ 
ಪರೀಪ್ಪಂತೇ ಜಲಂ ಚೇಮೇ ಪೇಯಂ ನ ತ್ವವಗಾಹನಮ್‌ ॥ ೧೧೫ ॥ 


ಆಗ ಜನಾರ್ದನನು ರಣರಂಗದಲ್ಲಿ ತನಗೆ ಪ್ರಿಯನೂ, ಪುರುಷಶ್ರೇಷ್ಠನೂ, 
ಗಾಬರಿಗೊಳ್ಳದವನೂ, ಮಹಾಬಾಹುವೂ ಆದ ಅರ್ಜುನನನ್ನು ಕುರಿತು- ಎಲ್ಫೆ 
ಅರ್ಜುನನೇ, ಇಲ್ಲಿಅಶ್ವಗಳಿಗೆ ಅಲ್ಲವೂ ನೀರಿಲ್ಲ. ಈ ಅಶ್ವಗಳು ಕುಡಿಯುವ ನೀರನ್ನು 
ಅಪೇಕ್ಷಿಸುತ್ತವೆ, ಸ್ನಾನವನ್ನು ಅಪೇಕ್ಷಿಸುವುದಿಲ್ಲಎಂದು ಹೇಳಿದನು. 

ಸಂಜಯಃ 

ಇದಮಸ್ತೀತ್ಯಸಂಭ್ರಾಂತೋ ಬ್ರುವನ್ನಸ್ಟೇಣ ಮೇದಿನೀಮ್‌ । 

ಅಭಿಹತ್ಯಾರ್ಜುನಶ್ಚಕ್ರೇ ವಾಜಿಪಾನಂ ಸರಃ ಶುಭಮ್‌ HW ೧೧೬ ॥ 

ಸಂಜಯ- ಅರ್ಜುನನು ಗಾಬರಿಗೊಳ್ಳದೆ ಇಲ್ಲಿನೀರಿದೆ ಎಂದು ಹೇಳುತ್ತಾ ತನ್ನ 
ಅಸ್ವದಿಂದ ಭೂಮಿಯನ್ನು ಭೇದಿಸಿ, ಕುದುರೆಗಳು ಕುಡಿಯುವುದಕ್ಕೆ ಯೋಗ್ಯವಾದ 
ನೀರಿರುವ ಒಂದು ಶುದ್ಧಸರೋವರವನ್ನುಮಾಡಿದನು. 

ಶರವಂಶಂ ಶರಸ್ಲೂಣಂ ಶರಾಚ್ಛಾದನಮದ್ದುತಮ್‌ | 

ಶರವೇಶ್ಯಾಕರೋತ್‌ ಪಾರ್ಥಃ ತ್ವಪ್ಪೇವಾದ್ದುತಕರ್ಮಕೃತ್‌ I ೧೧೭ ॥ 

ಬಾಣಗಳ ಕಂಬಗಳು, ಬಾಣಗಳ ಹೊದಿಕೆ, ಬಾಣಗಳ ತಡಿಕೆಯನ್ನು ಹೊಂದಿದ 
ಒಂದು ಅದ್ಭುತವಾದ ಬಾಣಗೃಹವನ್ನು ಅದ್ಭುತ ಕರ್ಮಕಾರಕನಾದ ತ್ವಷ್ಟೃವಿನಂತೆ 
ನಿರ್ಮಿಸಿದನು. 


-274- ಮಹಾಭಾರತ ದ್ರೋಣಪರ್ವ 


ತತಃ ಪ್ರಹಸ್ಯ ಗೋವಿಂದಃ ಸಾಧು ಸಾಧ್ದಿತ್ಯಥಾಬ್ರವೀತ್‌ | 
ಶರವೇಶ್ಮನಿ ಪಾರ್ಥೇನ ಕೃತೇ ತಸ್ಮಿನ್‌ ಮಹಾರಣೇ 11 ೧೧೮ ॥ 


ಮಹಾರಣರಂಗದಲ್ಲಿ ಅರ್ಜುನನು ಅಂತಹ ಶರಗೃಹವನ್ನು ಮಾಡುತ್ತಿರಲು 
ಗೋವಿಂದನು ನಕ್ಕು ಕ ಚೆನ್ನಾಗಿದೆ, ಚೆನ್ನಾಗಿದೆ ಎಂದು ಹೇಳಿದನು. 


॥ ಇತಿ ಶ್ರೀಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ದ್ರೋಣಪರ್ವಣಿ ಷಡಶೀತಿತಮೋ5ಧ್ಯಾಯಃ ॥ 
॥ ಜಯದ್ರಥವಧಪರ್ವಣಿ ದಶಮೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ದ್ರೋಣಪರ್ವದಲ್ಲಿ ಎಂಬತ್ತಾರನೆಯ ಅಧ್ಯಾಯ ಮುಗಿಯಿತು. 
LAS SS SS 


ಎಂಬತ್ತೇಳನೆಯ ಅಧ್ಯಾಯ 
ಅಶ್ವಗಳನ್ನು ಬಿಚ್ಚಿ, ನೀರನ್ನು ಕುಡಿಸಿ, ಸಮಾಧಾನ ಮಾಡಿ 
ಕೃಷ್ಣನಿಂದ ಸೈಂಧವನ ಕಡೆಗೆ ರಥದ ಪ್ರಯಾಣ. 
ಸಂಜಯಃ 
ಸಲಿಲೇ ಜನಿತೇ ತಸ್ಮಿನ್‌ ಕೌಂತೇಯೇನ ಮಹಾತ್ಮನಾ 1 
ನಿವಾರಿತೇ ದ್ವಿಹತ್ಸೈನ್ಯೇ ಕೃತೇ ಚ ಶರವೇಶ್ಮನಿ 11೧! 


ವಾಸುದೇವೋ ರಥಾತ್‌ ತೂರ್ಣಮವತೀರ್ಯ ಮಹಾದ್ಯುತಿಃ । 
ಮೋಚಯಾಮಾಸ ತುರಗಾನ್‌ ವಿನುನ್ನಾನ್‌ ಕಂಕಪತ್ರಿಭಿ: ॥1 ೨ 


ಸಂಜಯ- ಮಹಾತ್ಮನಾದ ಅರ್ಜುನನು ಅಲ್ಲಿನೀರನ್ನು ಸೃಷ್ಟಿಸಿ, ಶರಗೃಹವನ್ನು 
ರಚಿಸಿ, ಶತ್ರುಸೈನ್ಯವನ್ನು ತಡೆಯುತ್ತಿರಲು ಮಹಾದ್ಯುತಿಯುಳ್ಳ ವಾಸುದೇವನು 


ಶೀಘ್ರವಾಗಿ ರಥದಿಂದ ಇಳಿದು, ಬಾಣಗಳಿಂದ ವ್ಯಥೆಗೊಂಡ ಅಶ್ವಗಳನ್ನುರಥದಿಂದ 
ಬಿಚ್ಚಿದನು. 


ಸಿದ್ಧತಾರಣಸಂಘಾನಾಂ ಸೈನಿಕಾನಾಂ ಚ ಸರ್ವಶಃ ॥ 
ಅದೃಷ್ಟಪೂರ್ವಂ ತದ್‌ ದೃಷ್ಟ್ವಾ ಸಿಂಹನಾದೋ ಮಹಾನಭೂತ್‌ ॥ ೩ ॥ 


ಜಯದ್ರಥವಧಪರ್ವ -275- 


ಹಿಂದೆ ಎಂದೂ ನಡೆಯದಿದ್ದ ಅಂತಹ ಒಂದು ಘಟನೆಯನ್ನು ನೋಡಿ ಸಿದ್ಧ- 
ಚಾರಣ ಸಮೂಹಗಳು ಮತ್ತು ಸೈನಿಕರು ಎಲ್ಲಕಡೆಯಲ್ಲಿಯೂ ದೊಡ್ಡ ಸಿಂಹನಾದವನ್ನು 
ಮಾಡಿದರು. 

ಪದಾತಿನಂ ತು ಕೌಂತೇಯಂ ಯುದ್ಧ ತಮಾನಂ ನರರ್ಷಭಾಃ । 

ನಾಶಕ್ನುವನ್‌ ವಾರಯಿತುಂ ತದದ್ದುತಮಿವಾಭವತ್‌ uv 


ಪದಾತಿಯಾಗಿ ನಿಂತು ಯುದ್ಧವನ್ನುಮಾಡುವ ಅರ್ಜುನನನ್ನುತಡೆಯಲು ಯಾವ 
ರಾಜರಿಗೂ ಸಾಧ್ಯವಾಗಲಿಲ್ಲ. ಅದು ಅದ್ಭುತವಾಗಿದ್ದಿತು. 

ಆಪತತ್ತು ರಥೌಫೇಷು ಪ್ರಭೂತಗಜವಾಜಿಷು । 

ನಾಸಂಭ್ರಮತ್‌ ತದಾ ಪಾರ್ಥಸ್ತದಸ್ಯ ಪುರುಷಾನತಿ 11 ೫ ॥ 

ಬಹಳ ಗಜಾಶ್ಚಗಳಿಂದ ಕೂಡಿದ ರಥ-ಸಮೂಹಗಳು ಅವನ ಮೇಲೆ ಬೀಳುತ್ತಿರಲು 
ಅರ್ಜುನನು ಗಾಬರಿಗೊಳ್ಳೆಲಿಲ್ಲ. ಇದು ಬೇರೆ ಪುರುಷರನ್ನು ಮೀರಿದ ಅವನ 
ಶೌರ್ಯದ ಸಿತಿ. 

ky 

ವ್ಯಸ್ಪಜಂತ ಶರೌಘಾಂಸ್ತೇ ಪಾಂಡವಂ ಪ್ರತಿ ಪಾರ್ಥಿವಾಃ । 

ನ ಚಾವ್ಯಥತ ಧರ್ಮಾತ್ಮಾ ವಾಸವಿಃ ಪರವೀರಹಾ 

ಆ ರಾಜರು ಅರ್ಜುನನ ಮೇಲೆ ಬಾಣಗಳ ಸಮೂಹಗಳನ್ನು ಪ್ರಯೋಗಿಸಿದರು. 
ಧರ್ಮಿಷ್ಠನೂ ಶತ್ರುವೀರಘಾತಕನೂ ಆದ ಅರ್ಜುನನು ವ್ಯಥೆಪಡಲಿಲ್ಲ. 


|| ೬ ॥॥ 


ಸ ತಾನಿ ಶರಜಾಲಾನಿ ಗದಾಃ ಪ್ರಾಸಾಂಶ್ಚ ವೀರ್ಯವಾನ್‌ । 
ಸಮಂತಾದ್‌ ಗ್ರಸತೇ ಪಾರ್ಥಃ ಸರಿತಃ ಸಾಗರೋ ಯಥಾ 


ಪರಾಕ್ರಮಶಾಲಿಯಾದ ಅರ್ಜುನನು ಸಾಗರವು ನದಿಗಳನ್ನುನುಂಗುವಂತೆ ಎಲ್ಲ 
ಕಡೆಗಳಿಂದ ಬರುವ ಆ ಬಾಣಸಮೂಹಗಳನ್ನು ಗದೆಗಳನ್ನೂ, ಪ್ರಾಸಗಳನ್ನೂ 
ನುಂಗಿದನು. 


11 ೭ ॥| 


ಅಸ್ತವೇಗೇನ ಮಹತಾ ಪಾರ್ಥೋ ಬಾಹುಬಲೇನ ಚ! 
ಸರ್ವೇಷಾಂ ಪಾರ್ಥಿವೇಂದ್ರಾಣಾಮಗ್ರಸತ್‌ ತಾನ್‌ ಶರೋತ್ತಮಾನ್‌ ॥ 


-276- ಮಹಾಭಾರತ ದ್ರೋಣಪರ್ವ 


ಅರ್ಜುನನು ತನ್ನ ಅಸ್ಪಗಳ ದೊಡ್ಡವೇಗದಿಂದಲೂ ಮತ್ತು ಬಾಹುಬಲದಿಂದಲೂ 
ಎಲ್ಲ ರಾಜರುಗಳು ಪ್ರಯೋಗಿಸಿದ ಶ್ರೇಷ್ಠವಾದ ಬಾಣಗಳನ್ನು ನುಂಗಿದನು 
(ವಿನಾಶಗೊಳಿಸಿದನು). 


ತತ್‌ ತು ಪಾರ್ಥಸ್ಯ ವಿಕ್ರಾಂತಂ ವಾಸುದೇವಸ್ಯ ಚೋಭಯೋಃ । 
ಅಪೂಜಯನ್‌ ಮಹಾರಾಜ ಕೌರವಾಃ ಪರಮಾದ್ದುತಮ್‌ WEN 


ಎಲ್ಫೆ ಮಹಾರಾಜನೇ, ಅರ್ಜುನ ಮತ್ತು ಕೃಷ್ಣರ ಆ ಅದ್ಭುತವಾದ ಪರಾಕ್ರಮವನ್ನು 
ಕೌರವರೂ ಸಹ ಸ್ತುತಿಸಿದರು. 
ಕೌರವಾಃ 
ಕಿಂಚಾದ್ದುತತರಂ ಲೋಕೇ ಭವಿತಾ ಚಾಥವಾಪ್ಯಭೂತ್‌ ಟ 
ಯದಶ್ವ್ಚಾನ್‌ ಪಾರ್ಥಗೋವಿಂದೌ ಪಾಯಯಾಮಾಸತೂ ರಣೇ ॥೧೦॥ 


ಕೌರವರು- ಕೃಷ್ಣಾರ್ಜುನರು ಸೇರಿ ರಣರಂಗದಲ್ಲಿ ಅಶ್ನಗಳಿಗೆ ನೀರು 
ಕುಡಿಸುವುದಕ್ಕಿಂತ ಅದ್ಭುತವಾದ ಘಟನೆಯು ಲೋಕದಲ್ಲಿ ಮುಂದೆ 
ಯಾವುದಾದೀತು? ಅಥವಾ ಹಿಂದೆ ಯಾವುದು ನಡೆದಿದೆ? 


ಭಯಂ ವಿಪುಲಮಸ್ಕಾಸು ಧತ್ತಾಮತಿಮಹಾರಥೌ । 
ತೇಜೋ ಎದಧತುಶ್ಲೋಗ್ರಂ ವಿಸ್ರಂಭಾದ್‌ ರಣಮೂರ್ಧನಿ | 
ದಧಾರೈಕೋ ರಣೇ ಪಾರ್ಥೋ ವೇಲೋದ್ಧತಮಿವಾರ್ಣವಮ್‌ ele 


ಮಹಾರಥರಾದ ಕೃಷ್ಣ-ಪಾಂಡವರು ನಮಗೆ ಅಪಾರವಾದ ಭಯವನ್ನು ಉಂಟು 
ಮಾಡಿದ್ದಾರೆ. ಶ್ರೇಷ್ಠವಾದ ರಣಮಧ್ಯದಲ್ಲಿ ತಮ್ಮ ಆತ್ಮವಿಶ್ವಾಸದಿಂದ ಉಗ್ರವಾದ 
ತೇಜಸ್ಸನ್ನು ತೋರಿಸಿದ್ದಾರೆ. ಸಂಕ್ಷುಬ್ಬವಾದ ಸಾಗರವನ್ನು ತೀರವು ತಡೆದಂತೆ 
ಅರ್ಜುನನೊಬ್ಬನೇ ರಣರಂಗದಲ್ಲಿನಮ್ಮನ್ನುತಡೆಹಿಡಿದಿದ್ದಾನೆ. 


ಸಂಜಯ; 
ಪಾರ್ಥಸ್ಯ ಶರಸಂಛನ್ನೇ ತಸ್ಮಿನ್‌ ವೇಶ್ಠನಿ ಭಾರತ | 
ಆಕಾಶಮಿವ ಸಂಪ್ರಾಪ್ಯ ವಿಚೇರುಸ್ತತ್ರ ಪಕ್ಷಿಣಃ ॥ ೧೨ ॥ 


ಜಯದ್ರಥವಧಪರ್ವ -277- 


ಸಂಜಯ- ಎಲೈ ಭಾರತನೇ, ಅರ್ಜುನನ ಬಾಣಗಳಿಂದ ಚೆನ್ನಾಗಿ ಮುಚ್ಚಲ್ಪಟ್ಟ 


ಚ 


ಆ ಬಾಣಗೃಹದಲ್ಲಿ ಆಕಾಶವನ್ನು ಸೇರುವಂತೆ ಪಕ್ಷಿಗಳು ಸೇರಿ ಹಾರಾಡಿದವು. 
ನ ಚೈನಂ ಯುಧಿ ತಿಷ್ಠಂತಂ ತವ ಸೈನ್ಯೇಷು ಭಾರತ । 
ಅಭ್ಯದ್ರವತ ಸಂಕ್ರುದ್ಧಃ ಪುಮಾನ್‌ ಕಶ್ಚಿತ್‌ ತು ತಾವಕಃ I ೧೩ 1 
ಸರ್ವೇ ವಿಮನಸೋ ಭೂತ್ವಾ ತವ ಯೋಧಾ ವಿಶಾಂಪತೇ । 
ಸಂಪ್ರೇಕ್ಷ್ಯ ತತ್ರ ಗೋವಿಂದಂ ಪಾಂಡವಂ ಚ ಧನಂಜಯಮ್‌ ॥ ೧೪ ॥ 


ಅರ್ಜುನನನ್ನು ಮತ್ತು ಕೃಷ್ಣನನ್ನು ನೋಡಿ ಎಲೈ ರಾಜನೇ, ನಿನ್ನ ಸೈನ್ಯದ 
ಯೋಧರೆಲ್ಲರೂ ಉತ್ಸಾಹಹೀನರಾಗಿ, ಅರ್ಜುನನು ರಣರಂಗದಲ್ಲಿಪದಾತಿಯಾಗಿ 
ನಿಂತಿದ್ದರೂ ನಿನ್ನ ಸೈನ್ಯದಲ್ಲಿನ ಯಾವ ಯೋಧನೂ ಕ್ರೋಧದಿಂದ ಅವನ ಕಡೆಗೆ 
ಮುನ್ನುಗ್ಗಲಿಲ್ಲ. 


ಅಥೋತ್ಸ್ನ್ನ ಯನ್‌ ಹೃಷೀಕೇಶಃ ಸ್ವ್ರೀಮಧ್ಯ ಇವ ಭಾರತ । 


ಅರ್ಜುನೇನ ಕೃತೇ ಸಂಖೇ ಶರಗರ್ಭಗೃಹೇ ವಿಭೋ 11 ೧೫ 1 
ಉಪಾವರ್ತಯದವ್ಯಗ್ರಃ ತಾನಶ್ಚಾನ್‌ ಪುಷ್ಕರೇಕ್ಷಣಃ । 
ಮಿಷತಾಂ ಸರ್ವಸೈನ್ಯಾನಾಂ ತ್ವದೀಯಾನಾಂ ವಿಶಾಂಪತೇ ॥ ೧೬ ॥ 


ಅರ್ಜುನನು ರಣರಂಗದಲ್ಲಿಬಾಣಗಳಿಂದ ಗೃಹವನ್ನುನಿರ್ಮಿಸಿದ ಮೇಲೆ, ಎಲ್ಫೆ 
ಭಾರತನೇ, ವಿಭುವೇ, ಕೃಷ್ಣನು ಸ್ತೀಯರ ಮಧ್ಯದಲ್ಲಿಯೋ ಎಂಬಂತೆ ನಗುತ್ತಾ ನಿನ್ನ 
ಈ 
ಸೈನ್ಯವೆಲ್ಲವೂ ನೋಡುತ್ತಿರುವಂತೆಯೇ ಯಾವ ಗಾಬರಿಯೂ ಇಲ್ಲದಂತೆ, ಯಾವ 
ಗಡಿಬಿಡಿಯೂ ಇಲ್ಲದೆ ಅವನು ಅಶ್ವಗಳನ್ನು ಅಲ್ಲಿಗೆ ಕರೆತಂದನು. 
ಉಪಾವೃತ್ಯೋತ್ಠಿತಾನಶ್ಚಾನ್‌ ಪಾಣಿಭ್ಯಾಂ ಪುಷ್ಕರೇಕ್ಷಣ: | 
ಸಮ್ಮಾರ್ಜಯದ್‌ ರಣೇ ರಾಜನ್‌ ಪಶ್ಯತಾಂ ಸರ್ವಯೋಧಿನಾಮ್‌ ॥॥ 
ಎಲೈ ರಾಜನೇ, ರಥದಿಂದ ಬಿಚ್ಚಿತನ್ನ ಬಳಿಯಲ್ಲಿನಿಂತ ಅಶ್ವಗಳನ್ನು ಪುಷ್ಕರಾಕ್ಷನಾದ 
ಕೃಷ್ಣನು ಎಲ್ಲಯೋಧರೂ ನೋಡುತ್ತಿರುವಂತೆಯೇ ತನ್ನಕ್ಕೆಗಳಿಂದ ಸವರಿದನು. 


ತೇಷಾಂ ಶ್ರಮಂ ಚ ಗ್ಲಾನಿಂ ಚ ವಮಥುಂ ವೇಪಥುಂ ವ್ರಣಾನ್‌ ! 
ಸರ್ವಾಣ್ಯಪಾನುದತ್‌ ಕೃಷ್ಣ ಕುಶಲೋ ಹ್ಯಶ್ಷಕರ್ಮಣಿ u ೧೮ ॥ 


-278- ಮಹಾಭಾರತ ದ್ರೋಣಪರ್ವ 


ಅಶ್ಚಕರ್ಮಗಳಲ್ಲಿಕುಶಲನಾದ ಕೃಷ್ಣನು ಅವುಗಳ ಶ್ರಮವನ್ನೂ, ನೋವನ್ನೂ, 
ನಡುಕವನ್ನೂ ಮತ್ತು ವಮಥುಗಳನ್ನೂ (ಒಂದೊಂದು ಸ್ಥಳದಲ್ಲಿ ಚರ್ಮಗಳನ್ನು 
ಅಲ್ಲಾಡಿಸುವುದು), ಗಾಯಗಳೆಲ್ಲವನ್ನೂನಿವಾರಿಸಿದನು. 


ಶಲ್ಯಾನುದ್ದ ಕ್ಸೃತ್ಯ ಪಾಣಿಭ್ಯಾಂ ಪರಿಮೃಜ್ಯ ಚ ತಾನ್‌ ಹಯಾನ್‌ । 
ಉಪಾವೃತ್ತಾನ್‌ ಯಥಾಕಾಮಂ ಪಾಯಯಾಮಾಸ ವಾರಿ ಚ ॥ ೧೯ ॥ 


ಶರೀರದಲ್ಲಿ ನೆಟ್ಟ ಬಾಣಗಳನ್ನು ತೆಗೆದು, ಅವುಗಳನ್ನು ನೇವರಿಸಿ, ರಥದಿಂದ 
ಬಿಚ್ಚಿಮುಂದೆ ಬಂದ ಅವುಗಳಿಗೆ ಇಷ್ಟವಾದಷ್ಟುನೀರನ್ನುಕುಡಿಸಿದನು. 


ತತೋ ಲಬ್ಲೋದಕಾನ್‌ ಸ್ನಾತಾನ್‌ ಜಗ್ದಾನ್ನಾನ್‌ ವಿಗತಕ್ಸಮಾನ್‌ । 
ಯೋಜಯಾಮಾಸ ಸಂಹೃಷ್ಠ ಪುನರೇವ ರಥೋತ್ತಮೇ I ೨೦ ॥ 


ಅನಂತರ ನೀರನ್ನುಕುಡಿದು, ಸ್ನಾನವನ್ನು ಮಾಡಿ, ತಮ್ಮ ಆಹಾರವನ್ನು ್ಟೀಕರಿಸಿ, 
ಶ್ರಮವನ್ನು ಕಳೆದುಕೊಂಡ ಅಶ್ವಗಳನ್ನು ಪುನಃ ಶ್ರೇಷ್ಠವಾದ ರಥದಲ್ಲಿಹೂಡಿದನು. 

ಸತಂ ರಥವರಂ ಶೌರಿಃ ಸರ್ವಶಸ್ಪಭ್ಯತಾಂ ವರಃ | 

ಸಮಾಸ್ಥಾಯ ಮಹಾತೇಜಾಃ ಸಾರ್ಜುನಃ ಪ್ರಯಯೌ ದ್ರುತಮ್‌ ॥೨೧॥ 


ಸರ್ವಶಸ್ತ್ರಧಾರಿಗಳಲ್ಲಿ ಶ್ರೇಷ್ಠನಾದ, ಮಹಾತೇಜಸ್ವಿಯಾದ ಶೌರಿಯಾದ ಕೃಷ್ಣನು 
ಆ ಶ್ರೇಷ್ಠ ರಥದಲ್ಲಿಸಾರಥಿಯಾಗಿ ಕುಳಿತು ಅರ್ಜುನನ ಜೊತೆಯಲ್ಲಿ ಶೀಘ್ರವಾಗಿ 
ಹೊರಟನು. 


೧ 


ರಣೇ ಚಚಾರ ಗೋವಿಂದಃ ತೃಣೀಕೃತ್ಯ ಮಹಾರಥಾನ್‌ || ೨೨ ॥ 


ಯೋಜಯಿತ್ತಾ ಹಯಾಂಸ್ತತ್ರ ವಿಧಿದೃಷ್ಟೇನ ಕರ್ಮಣಾ । 
ಎ ಡೆ ಲಟ 


ಶಾಸ್ತ್ರೋಕ್ತ ರೀತಿಯಲ್ಲಿ ಅಶ್ವಗಳನ್ನು ರಥಕ್ಕೆ ಹೂಡಿ, ಗೋವಿಂದನು ಎಲ್ಲ 
ಮಹಾರಥರನ್ನುತೃಣಪ್ರಾಯರನ್ನಾಗಿ ಮಾಡಿ ರಣರಂಗದಲ್ಲಿ ಸಂಚರಿಸಿದನು. 

ರಥಂ ರಥವರಸ್ಯಾಜೌ ಯುಕ್ತಂ ಲಬ್ಬೋದಕೈರ್ಹಯೈೆ: I 

ದೃಷ್ಟ್ವಾ ಕುರುಬಲಶ್ರೇಷ್ಠಃ ಪುನರ್ವಿಮನಸೋರಭವನ್‌ nu ೨೩ ॥ 


ಜಯದ್ರಥವಧಪರ್ವ -279- 


ನೀರನ್ನು ಕುಡಿದು ಸ್ನಾನ ಮಾಡಿದ ಅಶ್ಪಗಳು ಪುನಃ ರಥದಲ್ಲಿ ್ಲ್ಲಿಹೂಡಲ್ಪಟ್ಟುದನ್ನು 
ನೋಡಿ ಕುರುಸ್ಥೆ ಸೈನ್ಯದ ಶ್ರೇಷ್ಠರಾದ ಬಂ ಪುನಃ ಉತ್ಸಾಹಹೀನರಾದರು. 


ವಿನಿೀಶ್ತಸಂತಸ್ತೇ ರಾಜನ್‌ ಭಗ್ನದಂಷ್ಟ್ರಾ ಜತೆ 


ಧಿಗಹೋತಧಿಗತಃ ಪಾರ್ಥ: ಕೃಷ್ಣಶ್ಟೇತ್ಯಬ್ರುವನ್‌ ಪೃ || ೨೪ 1 
ತತ್‌ ಸೈನ್ಯಂ ಸರ್ವತೋ ದೃಷ್ಟ್ವಾ ರರ I 
ತ್ತರದ್ದಮಿತಿ ಚಾಕ್ರಂದನ್‌ ನೈತದಸ್ತೀತಿ ಚಾಬ್ರುವನ್‌ ॥। ೨೫ ॥ 


ಎಲೈ ರಾಜನೇ, ಹಲ್ಲುಮುರಿದ ಸರ್ಪಗಳಂತೆ ಅವರು ನಿಟ್ಟುಸಿರನ್ನು ಬಿಡುತ್ತಾ, 
ನಮಗೆ ಧಿಕ್ಕಾರವಿರಲಿ. ಕೃಷ್ಣಾರ್ಜುನರು ಪುನಃ ಮುಂದೆ ಬರುತ್ತಿದ್ದಾರೆ ಎಂದು 
ಒಬ್ಬೊಬ್ಬರೂ ಬೇರೆ ಬೇರೆ ಆಯುಧ ಹಿಡಿದರು. ಆ ಸೈನ್ಯವು ರೋಮಾಂಚಕಾರಿಯೂ, 
ಅದ್ಭುತವೂ ಆದ ಆ ದೃಶ್ಯವನ್ನುನೋಡಿ ಕೃಷ್ಣಾರ್ಜುನರ ಮೇಲೆ ಶೀಘ್ರವಾಗಿ ಎರಗಿ. 
ಇದು ಸಾಧ್ಯವಿಲ್ಲ(ನಡೆಯಬಾರದ ಘಟನೆ) ಎಂದು ಹೇಳಿತು. 

ಸೈನಿಕಾಃ 
ಸರ್ವಕ್ಷತ್ರಸ್ಯ ಮಿಷತೋ ರಥೇನೈಕೇನ ದಂಸಿತೌ । 
ಬಾಲಃ ಕ್ರೀಡನಕೇನೇವ ಕದರ್ಥೀಕೃತ್ಯ ನೋ ಬಲಮ್‌ 1 ೨೬ ॥ 


ಕ್ರೋಶತಾಂ ಯತಮಾನಾನಾಮಸಂಸಕ್ತೌ ಪರಂತಪೌ । 
ದರ್ಶಯಿತ್ವಾಂತ್ಮನೋ ವೀರ್ಯಂ ಪ್ರಯಾತೌ ಸರ್ವರಾಜಸು ॥ ೨೭ ॥ 


ಯಥಾ ದೈವಾಸುರೇ ಯುದ್ಧೇ ತೃಣೀಕೃತ್ಯ ಚ ದಾನವಾನ್‌ । 
ಇಂದ್ರಾವಿಷ್ಣೂ ಪುರಾ ರಾಜನ್‌ ಜಂಭಸ್ಯ ವಧಕಾಂಕ್ಷಿಣೌ u ೨೮ ॥ 


ಸೈನಿಕರು- ಎಲೈ ರಾಜನೇ, ಯುದ್ಧಸನ್ನದ್ದರಾದ ಅವರಿಬ್ಬರೂ ಎಲ್ಲಕ್ಟತ್ರಿಯರು 
ನೋಡುತ್ತಿರುವಂತೆಯೇ ಬಾಲಕನು ಆಟದ ಸಾಮಾನುಗಳ ಜೊತೆಯಲ್ಲಿ ಜ್‌ 
ನಮ್ಮ ಸೈನ್ಯವನ್ನುತ್ಫಣೀಕರಿಸಿ, ನಾವು ಕಿರುಚಿ ಪ್ರಯತ್ನ ಪಡುತ್ತಿದ್ದರೂ ಪರಂತಪರಾ 
ಅವರು ಪರಸ್ಪರವಾಗಿ ದೂರದಲ್ಲಿಯೇ ನಂತು, 'ತಮ್ಮ ಪರಾಕ್ರಮವನ್ನು ಎಲ್ಲ 
ರಾಜರುಗಳಿಗೂ ತೋರಿಸಿ ಹೊರಟಿದ್ದಾರೆ. ಹಿಂದೆ ದೇವಾಸುರ ಯುದ್ಧದಲ್ಲಿ. ಇಂದ್ರ - 
ವಿಷ್ಣುಇವರಿಬ್ದರೂ ದಾನವರನ್ನು ತೃಣೀಕರಿಸಿ ಜಂಭಾಸುರನ ವಧೆಗಾಗಿ ಹೊರಟಂತೆ 


(ಹೊರಟಿದ್ದಾರೆ). 


-280- ಮಹಾಭಾರತ ದ್ರೋಣಪರ್ವ 


ತೌ ಪ್ರಯಾತೌ ಪುನರ್ದೃಷ್ಟ್ವಾ ತವಾರನ್ಯೇ ಸೈನಿಕಾಬ್ರುವನ್‌ । 
ತ್ತರದ್ದಂ ಕುರವಃ ಸರ್ವೇ ವಧೇ ಕೃಷ್ಣಕಿರೀಟಿನೋಃ 11 ೨೯ ॥ 


ಅವರಿಬ್ಬರೂ ಅಲ್ಲಿಂದ ಹೊರಟುದನ್ನುನೋಡಿ ಉಳಿದ ಸೈನಿಕರು ಕೃಷ್ಣಾರ್ಜುನರ 
ವಧೆಯನ್ನು ಮಾಡಲು ಎಲ್ಲಕೌರವರೂ ತ್ವರೆ ಮಾಡಿ ಎಂದು ಮಾತನಾಡಿದರು. 


ರಥಂ ಯುಂಕ್ವ್ವಾ ತು ದಾಶಾರ್ಹೋ ಮಿಷತಾಂ ಸರ್ವಧನ್ನಿನಾಮ್‌ । 
ಜಯದ್ರಥಾಯ ಯಾತ್ಯೇಷ ಕದರ್ಥೀಕೃತ್ಯ ನೋ ರಣೇ 11 ೩೦ ॥ 


ದಾಶಾರ್ಹನಾದ ಕೃಷ್ಣನು ಸರ್ವಧನುರ್ಧಾರಿಗಳೂ ನೋಡುತ್ತಿರುವಂತೆಯೇ 
ರಥವನ್ನು ಹೂಡಿ, ರಣರಂಗದಲ್ಲಿ ನಮ್ಮನ್ನು ತೃಣೀಕರಿಸಿ ಜಯದ್ರಥನ ಕಡೆಗೆ 
ಸಾಗುತ್ತಿದ್ದಾನೆ ಎಂದು ಮಾತನಾಡಿಕೊಂಡರು. 


ಸಂಜಯಃ 
ತತ್ರ ಕೇಚಿನ್ಶೃಹಾರಾಜ ಸಮಭಾಷಂತ ಭೂಮಿಪಾಃ । 
ಅದೃಷ್ಟಪೂರ್ವಂ ಸಂಗ್ರಾಮೇ ತದ್‌ ದೃಷ್ಟ್ವಾ ಮಹದದ್ದುತಮ್‌ ॥ ೩೦ ॥ 


ಸರ್ವಸೈೆನ್ಯಾನಿ ರಾಜಾ ಚ ಧೃತರಾಷ್ಟೋತತ್ಯಯಂ ಗತಃ । 
ದುರ್ಯೋಧನಾಪರಾಧೇನ ಕ್ಷತ್ರಂ ಕೃತ್ಸ್ನಂ ಚ ಮೇದಿನೀ 11 ೩೨ ॥ 


ವಿಲಯಂ ಸಮನುಪ್ರಾಪ್ತಾ ತಚ್ಚ ರಾಜಾ ನ ಬುದ್ಧೃತೇ । 
ಇತ್ಯೇವಂ ಕ್ಷತ್ರಿಯಾಸ್ತತ್ರ ಬ್ರುವಂತ್ಯನ್ಯೇ ಚ ಭಾರತ I ೩೩ 1 


ಈ 


ಸಂಜಯ- ಎಲೈ ಮಹಾರಾಜನೇ, ಎಂದೂ ನೋಡದ ಆ ಅದ್ಭುತವಾದ 
ಘಟನೆಯನ್ನುನೋಡಿ ರಣರಂಗದಲ್ಲಿರಾಜರು ಪರಸ್ಫರವಾಗಿ ಮಾತನಾಡುತ್ತಿದ್ದರು. 
ಸರ್ವಸೈನ್ಯಗಳೂ ರಾಜನಾದ ದುರ್ಯೋಧನನೂ, ಧೃತರಾಷ್ಟನೂ ಸಹ ವಿನಾಶವನ್ನು 
ಹೊಂದಿದ್ದಾರೆ. ದುರ್ಯೋಧನನ ಅಪರಾಧದಿಂದ ಎಲ್ಲ ಕೃತ್ರಿಯರು ಮತ್ತು 
ಭೂಮಿಯು ವಿನಾಶವನ್ನು ಹೊಂದಿವೆ. ಅದನ್ನು ರಾಜನು (ಧೃತರಾಷ್ಟನು) 
ತಿಳಿಯುತ್ತಿಲ್ಲ. ಎಲ್ಫೆ ಭಾರತನೇ, ಹೀಗೆ ಅಲ್ಲಿಬೇರೆ ಕ್ರತ್ರಿಯರು ಮಾತನಾಡಿಕೊಂಡರು. 


ಜಯದ್ರಥವಧಪರ್ವ -281- 


ಸಿಂಧುರಾಜಸ್ಯ ಯತ್‌ ಕೃತ್ಯಂ ಗತಸ್ಯ ಯಮಸಾದನಮ್‌ । 
ತತ್‌ ಕರೋತು ವೃಥಾದೃಷ್ಟಿರ್ಧಾರ್ತರಾಷ್ಟ್ರೋ5ನುಪಾಯವಿತ್‌ 11 ೩೪ ॥ 


ಬೇರೆ ಉಪಾಯವನ್ನುಕಾಣದ ಧೃತರಾಷ್ಟ್ರನು ಸಿಂಧುರಾಜನು ಮೃತನಾದ ಮೇಲೆ 
ಮಾಡಬೇಕಾದ ಕಾರ್ಯವನ್ನು ಮಾಡಲು ಸಿದ್ಧನಾಗಲಿ (ಎಂದೂ 
ಮಾತನಾಡಿಕೊಂಡರು). 

ಸಂಜಯಃ 

ತತಃ ಶೀಘ್ರತರಂ ಪ್ರಾಯಾತ್‌ ಸೈಂಧವಂ ಪ್ರತಿ ಪಾಂಡವಃ । 

ವಿವರ್ತಮಾನೇ ತಿಗ್ಮಾಂಶೌ ಹೃಪ್ಠೆ ಕಃ ಪೀತೋದಕೈರ್ಹಯೈಃ: ॥ ೩೫ ॥ 

ಸಂಜಯ- ಆಗ ಸೂರ್ಯನು ಪಶ್ಚಿಮದ ಕಡೆಗೆ ಸಾಗುತ್ತಿರಲು ನೀರನ್ನು ಕುಡಿದು 
ಸಂತೋಷಗೊಂಡ ಅಶ್ವಗಳನ್ನು ಹೂಡಿದ ರಥದಲ್ಲಿ ಅರ್ಜುನನು ಸೈಂಧವನ ಕಡೆಗೆ 
ಶೀಘ್ರವಾಗಿ ಹೋದನು. 

ತಂ ಪ್ರಯಾಂತಂ ಮಹಾಬಾಹುಂ ಸರ್ವಶಸ್ತಭ್ಛತಾಂ ವರಮ್‌ । 

ನಾಶಕ್ನುವನ್‌ ಧಾರಯಿತುಂ ಯೋಧಾಃ ಕ್ರುದ್ಧಮಿವಾಂತಕಮ್‌ ॥ ೩೬ ॥ 

ಕೋಪಗೊಂಡ ಯಮುನಂತೆ ಹೋಗುತ್ತಿದ್ದ ಮಹಾಬಾಹುವೂ, 
ಸರ್ವಶಸ್ತ್ರಧಾರಿಗಳಲ್ಲಿ ಶ್ರೇಷ್ಠನೂ ಆದ ಅವನನ್ನು ಹಿಡಿಯಲು ಯಾವ ಯೋಧರಿಗೂ 
ಸಾಧ್ಯವಾಗಲಿಲ್ಲ A 

ವಿದ್ರಾವ್ಯ ತು ತತಃ ಸೈನ್ಯಂ ಪಾಂಡವಃ ಶ್ಲೇತವಾಹನಃ । 

ಯಥಾ ಮೃಗಗಣಾನ್‌ ಸಿಂಹಃ ಸೈಂಧವಾರ್ಥೇ ವ್ಯಲೋಲಯತ್‌ 11೩೭॥! 

ಸಿಂಹವು ಜಿಂಕೆಗಳ ಸಮೂಹವನ್ನು ಓಡಿಸುವಂತೆ ಶ್ವೇತವಾಹನನಾದ ಅರ್ಜುನನು 
ಸೃಂಧವನನ್ನು ತಲುಪುವ ಸಲುವಾಗಿ ಆ ಸೈನ್ಯವನ್ನುಕಲಕಾಡಿ ಓಡಿಸಿದನು. 

ಗಾಹಮಾನೋ ಹ್ಯನೀಕಾನಿ ತೂರ್ಣಮಶ್ಚಾನಚೋದಯತ್‌ I 


ಬಲಾಕವರ್ಣಂ ದಾಶಾರ್ಹಃ ಪಾಂಚಜನ್ಯಂ ವ್ಯನಾದಯತ್‌ 11 ೩೮ 1 


-282- ಮಹಾಭಾರತ ದ್ರೋಣಪರ್ವ 


ಕೌರವರ ಸೈನ್ಯಗಳನ್ನು ಪ್ರವೇಶಿಸಿ ದಾಟುತ್ತಾ ಕೃಷ್ಣನು ಶೀಘ್ರವಾಗಿ ಅಶಗಳನ್ನು 
ನಡೆಸಿದನು. ಮತ್ತು ಬಲಾಕ ಪಕ್ಚಿಯಂತಿದ್ದ ಶ್ವೇತವರ್ಣದ ಪಾಂಚಜನ್ಯ ಶಂಖವನ್ನು 
ಊದಿದನು. 


ಕೌಂತೇಯೇನಾಗ್ರತ: ಸೃಷ್ಟಾ ನ್ಯಪತನ್‌ ಪೃಷ್ಠತಃ ಶರಾಃ । 
ತೂರ್ಣಾತ್‌ ತೂರ್ಣತರಂ ಹ್ಯಶ್ವಾ ತೇರವಹನ್‌ ವಾತರಂಹಸ: ॥೩೯॥ 
ಅರ್ಜುನನು ಮೊದಲು ಪ್ರಯೋಗಿಸಿದ ಬಾಣಗಳು ಅವನ ರಥದ ಹಿಂದೆ 


ಬಿದ್ದವು. ವಾಯುವೇಗವುಳ್ಳ ಆ ಅಶ್ವಗಳು ಅತ್ಯಂತ ಶೀಘ್ರವಾಗಿ ರಥವನ್ನು 
ತೆಗೆದುಕೊಂಡು ಹೋದವು. 


ವಾತೋದೂತಪತಾಕಾಂತಂ ರಥಂ ಜಲದನಿಸ್ಟನಮ್‌ | 
ಘೋರಂ ಕಪಿಧ್ಧಜಂ ದೃಷ್ಟ್ವಾ ವಿಷಣ್ಗಾ ಬಹವೋ5 ಭವನ್‌ 1 ೪೦ ॥ 


ಗಾಳಿಗೆ ಅಲುಗಾಡುವ ಪತಾಕೆಗಳನ್ನು ಹೊಂದಿದ, ಮೇಘ ಘೋಷವುಳ್ಳ. 


ಕವಿಧ್ವಜದಿಂದ ಕೂಡಿದ, ಘೋರವಾದ ರಥವನ್ನು ನೋಡಿ ಅನೇಕರು ವಿಷಾದವನ್ನು 
ಹೊಂದಿದರು. 


ದಿವಾಕರೇ5ಥ ರಜಸಾ ಸರ್ವತಃ ಸಂವೃತೇ ಭೃಶಮ್‌ । 

ಶರಾರ್ತಾಶ್ಚ ರಣೇ ಯೋಧಾ ನ ಕೃಪ್ಲೌ ಶೇಕುರೀಕ್ಷಿತುಮ್‌ ॥1 ೪೧ ॥ 

ಎಲ್ಲ ಕಡೆಗಳಲ್ಲಿಯೂ ಎದ್ದ ಧೂಳಿನಿಂದ ಸೂರ್ಯನು ಮುಚ್ಚಲ್ಲಡುತ್ತಿರಲು 
ಅರ್ಜುನನ ಬಾಣಗಳ ಪ್ರಹಾರಕ್ಕೆ ಒಲಗಾದ ಯೋಧರು ರಣರಂಗದಲ್ಲಿ 
ಕೃಷ್ಣಾರ್ಜುನರನ್ನುನೋಡಲೂ ಸಾಧ್ಯವಾಗಲಿಲ್ಲ. 

ತತೋ ನೃಪತಯ: ಕ್ರುದ್ಧಾ: ಪರಿವವುರ್ಧನಂಜಯಮ್‌ । 

ಕ್ಷತ್ರಿಯಾ ಬಹವಶ್ಚಾನ್ಯೇ ಜಯದ್ರಥವಧೈಷಿಣಮ್‌ ॥1 ೪೨ |! 


ಆಗ ಕೌರವಸೈನ್ಯದ ರಾಜರು ಕೋಪಗೊಂಡು, ಜಯದ್ರಥನ ವಧೆಯನ್ನು 
ಬಯಸುತ್ತಿದ್ದ ಪುರುಷಶ್ರೇಷ್ಠನಾದ ಅರ್ಜುನನನ್ನು ಸುತ್ತುವರಿದರು. 


ಜಯದ್ರಥವಧಪರ್ವ -283- 


ಬಲೇಷು ಮ್ರಿಯಮಾಣೇಷು ವೀಕ್ಷ್ಯ ತಂ ಪುರುಷರ್ಷಭಮ್‌ । 
ದುರ್ಯೋಧನೋತಭ್ಯಯಾತ್‌ ಪಾರ್ಥಂ ತ್ವರಮಾಣೋ ಸಹಾನುಗಃ ॥ 
ತನ್ನ ಸೈನ್ಯಗಳು ಮೃತವಾಗುತ್ತಿರಲು ಅದನ್ನು ನೋಡಿದ ದುರ್ಯೋಧನನು ತನ್ನ 
ತಮ್ಮನಾದ ದುಶ್ಶಾಸನನ ಜೊತೆಯಲ್ಲಿ ತ್ತದೆ ಮಾಡುತ್ತಾ, ಪುರುಷಶ್ರೇಷ್ಠನಾದ ಅರ್ಜುನನ 
ಕಡೆಗೆ ಧಾವಿಸಿದನು. 
॥ ಇತಿ ಶ್ರೀಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ದ್ರೋಣಪರ್ವಣಿ ಸಪ್ತಾಶೀತಿತಮೋ5ಧ್ಯಾಯಃ ॥ 
॥ ಜಯದ್ರಥವಧಪರ್ವಣಿ ಏಕಾದಶೋ:ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ದ್ಯೋಣಪರ್ವದಲ್ಲಿ ಎಂಬತ್ತೇಳನೆಯ ಅಧ್ಯಾಯ ಮುಗಿಯಿತು. 
Xk 
ಎಂಬತ್ತೆಂಟನೆಯ ಅಧ್ಯಾಯ 
ಜಯದ್ರಥನ ಕಡೆಗೆ ಸಾಗುವ ಅರ್ಜುನನಿಗೆ ದುರ್ಯೋಧನನಿಂದ ತಡೆ. 
ಸಂಜಯಃ 
ಸ್ರಂಸಂತ ಇವ ರಾಜಾನಃ ತಾವಕಾನಾಂ ಭಯಾನ್ನೃಪ । 
ತೌ ದೃಷ್ಟಾ ಸಮತಿಕ್ರಾಂತೌ ವಾಸುದೇವಧನಂಜಯೌ 11 ೧ ॥ 
ಸಂಜಯ- ಕೃಷ್ಣಾರ್ಜುನರು ತಮ್ಮನ್ನುದಾಟ ಹೋದುದನ್ನು ನೋಡಿ ಎಲ್ಫೆ ರಾಜನೇ, 
ನಿನ್ನಸೈನ್ಯದ ರಾಜರು ಭಯದಿಂದ ಕುಸಿದು ಹೋದರು. 
ಸರ್ವೇ ತು ಪ್ರತಿಸಂರಬ್ದಾ ಹ್ರೀಮಂತ: ಸತ್ತ ಚೋದಿತಾಃ । 
ಸ್ಟಿರೀಭೂತಾ ಮಹಾತ್ಮಾನ: ಪ್ರತ್ಯಗಚ್ಛನ್‌ ಧನಂಜಯಮ್‌ 
ನಾಚಿಕೆಯುಳ್ಳವರೂ, ಹಿಂದೆ ಧೈರ್ಯಶಾಲಿಗಳಾಗಿದ್ದವರರೂ ಆದ ಮಹಾತ್ಮರಾದ 
ಅವರು ಪುನ: ಧೈರ್ಯವನ್ನು ತಂದುಕೊಂಡು ಅರ್ಜುನನ ಕಡೆಗೆ ಸಾಗಿದರು. 
ಯೇ ಗತಾ: ಪಾಂಡವಂ ಯುದ್ದೇ ಕ್ರೋಧಾಮರ್ಷಸಮನ್ಮಿತಾಃ ! 
ತೇರದ್ಯಾಪಿ ನ ನಿವರ್ತಂತೇ ಸಿಂಧವಃ ಸಾಗರಾದಿವ 


11 ೨ | 


11 ೩ ॥ 


-284- ಮಹಾಭಾರತ ದ್ರೋಣಪರ್ವ 


ಯಾರು ಕ್ರೋಧಾಮರ್ಷ ಸಹಿತರಾಗಿ ಅರ್ಜುನನ ಮೇಲೆ ಯುದ್ಧವನ್ನು ಮಾಡಲು 
ಹೋದರೋ ಅವರು ಸಾಗರವನ್ನುಸೇರಿದ ನದಿಗಳಂತೆ ಇನ್ನೂ ಹಿಂದಕ್ಕೆ ಬರಲಿಲ್ಲ. 


ಅಸಂತಸ್ತು ನಿವರ್ತಂತೇ ವೇದೇಭ್ಯ ಇವ ನಾಸ್ತಿಕಾಃ । 
ನರಕಂ ಭಜಮಾನಾಸ್ತೇ ಪ್ರತ್ಯಪದ್ಯಂತ ಕಿಲ್ಲಿಷಮ್‌ 1 ೪॥ 


ಅಸಜ್ಜನರಾದ ಕೃತ್ರಿಯರು ಮಾತ್ರ ವೇದಗಳಿಂದ ನಾಸ್ತಿಕರು ಹಿಂದೆ ಬಂದಂತೆ 
ಅರ್ಜುನನಿಂದ ಹಿಂದೆ ಬಂದು ಪಾಪವನ್ನುಸಂಪಾದಿಸಿ ನರಕಭಾಜನರಾದರು. 


ತಾವತೀತ್ಯ ರಥಾನೀಕಂ ವಿಮುಕ್ತೌ ಪುರುಷರ್ಷಭೌ । 
ದದ್ಭಶಾತೇ ಯಥಾ ರಾಹೋರಾಸ್ಕಾನ್ನುಕ್ಷೌ ಪ್ರಭಾಕರೌ 1 ೫ ॥ 


ರಥಸಮೂಹಗಳನ್ನು ದಾಟಿ ಅವುಗಳಿಂದ ಬಿಡುಗಡೆ ಹೊಂದಿದ 
ಪುರುಷಶ್ರೇಷ್ಠರಾದ ಆ ಕೃಷ್ಣಾರ್ಜುನರು ರಾಹುವಿನ ವದನದಿಂದ ಮುಕ್ತರಾದ ಇಬ್ಬರು 
ಸೂರ್ಯರಂತೆ ಕಂಡುಬಂದರು. 


ಮತ್ತ್ಯಾ ಇವ ಮಹಾಜಾಲಂ ವಿದಾರ್ಯ ವಿಗತಜ್ಜರೌ I 
ತಥಾ ಕೃಷ್ಣಾವದೃಶ್ಯೇತಾಂ ಸೇನಾಜಾಲಂ ವಿದಾರ್ಯ ತತ್‌ || ೬ | 


ದೊಡ್ಡ ಬಲೆಯನ್ನು ಹರಿದು ಹೊರಗೆ ಬಂದು ನಿರಾತಂಕಗೊಂಡ ಮತ್ತ ಗಳಂತೆ 
ಕೃಷ್ಣಾರ್ಜುನರು ಆ ಸೇನಾಜಾಲವನ್ನುಹರಿದು ಹೊರಗೆ ಬಂದುದು ಕಂಡುಬಂದಿತು. 


ವಿಮುಕ್ತೌ ಶಸ್ತಸಂಬಾಧಾತ್‌ ದ್ರೋಣಾನೀಕಾತ್ತು ದುರ್ಭಿದಾತ್‌ 1 
ಅದೃಶ್ಯೇತಾಂ ಮಹಾತ್ಮಾನೌ ಕಾಲಸೂರ್ಯಾವಿವೋದಿತೌ 11 ೭ || 
ರಥಸಮೂಹಗಳಿಂದಲೂ, ದುರ್ಭೇದ್ಯವಾದ ದ್ರೋಣರ ಸೇನೆಯಿಂದಲೂ 


ವಿಮುಕ್ತರಾದ ಆ ಇಬ್ಬರು ಮಹಾತ್ಮರು ಉದಯಿಸಿದ ಕಾಲಸೂರ್ಯರಂತೆ ಕಂಡು 
ಬಂದರು. 


ಅಸ್ಪಸಂಬಾಧನಿರ್ಮುಕ್ತೌ ವಿಮುಕ್ತೌ ಶಸ್ತಸಂಕಟಾತ್‌ । 
ಅದೃಶ್ಯೇತಾಂ ಮಹಾತ್ಮಾನೌ ಶಸ್ತಸಂಬಾಧಕಾರಿಣೌ ns 


ಜಯದ್ರಥವಧಪರ್ವ -285- 


ಅಸ್ಪದ ಬಾಧೆಗಳಿಂದ ನಿರ್ಮುಕ್ತರಾಗಿ, ಶಸ್ತ್ರಸಂಕಟದಿಂದಲೂ ನಿರ್ಮುಕ್ಕರಾದ 
ಆ ಮಹಾತ್ಮರು ಶತ್ರುಗಳ ಮೇಲೆ ಶಸ್ತ್ರಗಳಿಂದ ಬಾಧೆಯನ್ನುಂಟು ಮಾಡುವುದು 
ಕಂಡುಬಂದಿತು. 


ವಿಮುಕ್ತೌ ಜ್ವಲನಸ್ಪರ್ಶಾತ್‌ ರುಪಾಸ್ಯಾನ್ಯಕರಾವಿವ । 


ವ್ಯಕ್ಷೋಭಯೇತಾಂ ಸೇನಾಂ ತೌ ಸಮುದ್ರಂ ಮಕರಾವಿವ ue 

ಮೊಸಳೆಯ ಬಾಯಿಂದ ತಪ್ಪಿಸಿಕೊಂಡ ಮೀನುಗಳಂತೆ ಅಗ್ಗಿಸರ್ಶರೂಪವಾದ 
ಶಸ್ತ್ರಗಳಿಂದ ವಿಮುಕ್ತರಾದ ಅವರು ಮಕರಗಳು ಸಮುದ್ರವನ್ನು ಕ್ಲೋಭೆಗೊಳಿಸುವಂತೆ 
ನಿನ್ನಸೈನ್ಯವನ್ನು ಕ್ಟೋಭೆಗೊಳಿಸಿದರು. 

ತಾವಕಾಸ್ತವ ಪುತ್ರಾಶ್ಚ ದ್ರೋಣಾನೀಕಸ್ಮಯೋರ್ದ್ವಯೋಃ । 

ನೇಮೌ ತರಿಷ್ಯತೋ ದ್ರೋಣಮಿತಿ ಚಕ್ರುಸ್ತದಾ ಮತಿಮ್‌  ॥ ೧೦ ॥ 

ಅವರು ದ್ರೋಣರ ಸೈನ್ಯದಲ್ಲಿರುವವರೆಗೆ ನಿನ್ನ ಪುತ್ರರು ಮತ್ತು ರಾಜರು ಇವರು 
ದ್ರೋಣರ ಸೈನ್ಯವನ್ನು ದಾಟುವುದಿಲ್ಲಎಂದು ತಿಳಿದಿದ್ದರು. 

ತೇ ತು ದೃಷ್ಟ್ವಾ ವ್ಯತಿಕ್ರಾಂತೌ ದ್ರೋಣಾನೀಕಂ ಮಹಾದ್ಯುತಿಮ್‌ । 

ನಾಶಶಂಸುರ್ಮಹಾರಾಜ ಸಿಂಧುರಾಜಸ್ಯ ಜೀವಿತಮ್‌ Hu ೧೧ ॥ 


ಆದರೆ ಮಹಾಪ್ರತಾಪಶಾಲಿಯಾದ ದ್ರೋಣಸೈನ್ಯವನ್ನು ದಾಟಿದುದನ್ನು ನೋಡಿ 
ಎಲೈ ಮಹಾರಾಜನೇ, ಸಿಂಧುರಾಜನ ಜೀವಿತದಲ್ಲಿಅವರು ಆಸೆಯನ್ನು ತೊರೆದರು. 


ಆಶಾ ಬಲವತೀ ರಾಜನ್‌ ಪುತ್ರಾಣಾಮಭವತ್‌ ತವ ॥ 

ದ್ರೋಣಹಾರ್ದಿಕ್ಯಯೋ: ಕೃಷ್ಣಾ ನ ಮೋಕ್ಷೆ ತೇ ಇತಿ ಪ್ರಭೋ | 

ತಾಮಾಶಾಂ ವಿಫಲಾಂ ಕೃತ್ವಾ ನಿಸ್ತೀರ್ಣೌ ತೌ ಪರಂತಪೌ 1 ೧೨॥ 

ಎಲೈ ರಾಜನೇ, ಅವರು ದ್ರೋಣರ ಸೈನ್ಯದ ಮಧ್ಯದಲ್ಲಿದ್ದಾಗ ನಿನ್ನ ಪುತ್ರರಿಗೆ 
ಕೃಷ್ಣಾರ್ಜುನರು ದ್ರೋಣ ಮತ್ತು ಕೃತವರ್ಮರ ಸೈನ್ಯದಿಂದ ಬಿಡುಗಡೆ ಹೊಂದುವುದಿಲ್ಲ 
ಎಂಬ ಆಸೆಯು ಪ್ರಬಲವಾಗಿದ್ದಿತು. ಎಲ್ಪೆ ಪ್ರಭುವೇ, ಪರಂತಪರಾದ ಅವರು ಆ 
ಆಸೆಯನ್ನು ವ್ಯರ್ಥಗೊಳಿಸಿ ಆ ಸೈನ್ಯವನ್ನು ದಾಟಿದರು. 


-286- ಮಹಾಭಾರತ ದ್ರೋಣಪರ್ವ 


ದ್ರೋಣಾನೀಕಂ ಸುದುರ್ಧರ್ಷಂ ಭೋಜಾನೀಕಂ ಚ ದುಸ್ತರಮ್‌ । 
ಅಥ ದೃಷ್ಟ್ವಾ ವ್ಯತಿಕ್ರಾಂತೌ ಜ್ವಲಿತಾವಿವ ಪಾವಕೌ ॥1 ೧೩ ॥ 


ನಿರಾಶಾಃ ಸಿಂಧುರಾಜಸ್ಯ ಜೀವಿತಂ ನಾಶಶಂಸಿರೇ || ೧೪ ॥ 


ಸೋಲಿಸಲು ಅಸಾಧ್ಯವಾದ ದ್ರೋಣರ ಸೈನ್ಯವನ್ನು ಮತ್ತು ದಾಟಲು ಅಸಾಧ್ಯವಾದ 
ಕೃತವರ್ಮನ ಸೈನ್ಯವನ್ನು ದಾಟ ಜ್ವಲಿಸುವ ಅಗ್ನಿಗಳಂತಿರುವ ಅವರನ್ನು ನೋಡಿ 
ನಿರಾಶೆಗೊಂಡ ಅವರು ಸೈಂಧವನ ಜೀವಿತದಲ್ಲಿಆಸೆಯನ್ನುತೊರೆದರು. 


ಮಿಥಶ್ಚ ಸಮಭಾಷೇತಾಮತೀತೌ ಭಯವರ್ಥನೌ । 
ಜಯದ್ರಥವಧೇ ವಾಚಸ್ತಾಸ್ತಾಃ ಕೃಷ್ಣಧನಂಜಯೌ Il ೧೫ ॥ 


ಆ ಸೈನ್ಯಗಳನ್ನು ದಾಟಿ ಶತ್ರುಗಳಿಗೆ ಭಯವನ್ನುಂಟು ಮಾಡಿದ ಕೃಷ್ಣಾರ್ಜುನರು 
ಜಯದ್ರಥನ ವಧೆಯನ್ನು ಕುರಿತು ಆ ಕಾಲಕ್ಕೆ ಯೋಗ್ಯವಾದ ಮಾತುಗಳನ್ನು 
ಪರಸ್ಪರವಾಗಿ ಆಡಿದರು. 


ಅಸೌ ಮಧ್ಯೇ ಕೃತಃ ಷಡಿರ್ಧಾರ್ತರಾಷ್ಟೆ ಕ್ರೈರ್ಮಹಾರಥೈಃ | 
ಚಕ್ಷುರ್ವಿಷಯಸಂಪ್ರಾಪ್ರೋ ನ ನೋ ಮೋಕ್ಷೃತಿ ಸೈಂಧವ: 1 ೧೬ ॥ 


ಧೃತರಾಷ್ಟ್ರ ಪುತ್ರರಾದ ಆರು ಮಹಾರಥರಿಂದ ಮಧ್ಯದಲ್ಲಿ ಸೇರಿಸಿಕೊಳ್ಳೆಲ್ಲಟ್ಟಈ 
ಸೈಂಧವನು ನಮ್ಮ ಕಣ್ಣಿಗೆ ಕಾಣಿಸುತ್ತಿದ್ದಾನೆ. ಅವನು ನಮ್ಮಿಂದ ಬಿಡುಗಡೆಯನ್ನು 
ಲ ಣ ಇ ೦ ಲ್ರ 
ಹೊಂದುವುದಿಲ್ಲ. 


ಯದ್ಯಸ್ಯ ಸಮರೇ ಗೋಪ್ತಾ ಶಕ್ರೋ ದೇವೈಃ ಸಮಾಗತಃ । 

ತಥಾ5ಪ್ಯೇನಂ ಹನಿಷ್ಯಾವ ಇತಿ ಕೃಷ್ಣಾವಭಾಷತಾಮ್‌ mw ೧೭ ॥ 

ಸಾಕ್ಟಾತ್‌ ಇಂದ್ರನೇ ದೇವತೆಗಳ ಜೊತೆಯಲ್ಲಿರಣರಂಗದಲ್ಲಿಅವನಿಗೆ ರಕ್ಷಕನಾಗಿ 
ಬಂದರೂ ನಾವಿಬರೂ ಅವನನು ಕೊಲ್ಲುವೆವು ಎಂದು ಕೃಷ್ಣಾರ್ಜುನರು 

ಬ pF [eo ಣ 

ಮಾತನಾಡಿಕೊಂಡರು. 

ಇತಿ ಕೃಷ್ಣಾ ಮಹಾಬಾಹೂ ಮಿಥಃ ಕಥಯತಸ್ತದಾ | 

ಸಿಂಧುರಾಜಮವೇಕ್ಷಂತೌ ತತ್‌ ಪುತ್ರಾಸ್ತವ ಶುಶ್ರುವುಃ | ೧೮ ॥ 


ಜಯದ್ರಥವಧಪರ್ವ -287- 


ಹೀಗೆ ಸೈಂಧವನನ್ನು ನೋಡುತ್ತಾ ಮಹಾಬಾಹುಗಳಾದ ಕೃಷ್ಣಾರ್ಜುನರು 
ಪರಸ್ಪರವಾಗಿ ಮಾತನಾಡಿಕೊಳ್ಳುವುದನ್ನು ನಿನ್ನ ಪುತ್ರರು ಕೇಳಿಸಿಕೊಂಡರು. 


ಅತೀತ್ಯ ಮರುಧನ್ಹೇಷು ತಪಾಂತೇ ತೃಷಿತೌ ಗಜೌ । 
ಪೀತ್ವಾ ವಾರಿ ಸಮಾಶಸ್ತೌ ತಥೈವಾಸ್ತಾಮರಿಂದಮೌ IW ೧೯ ॥ 


ಶತ್ರುತಾಪಕರಾದ ಕೃಷ್ಣಾರ್ಜುನರಾದರೋ ಬೇಸಿಗೆಯ ಕೊನೆಯಲ್ಲಿಬಾಯಾರಿ 
ಮರುಭೂಮಿಯನ್ನು ದಾಟಿ ಅನಂತರ ಜಲಪಾನವನ್ನುಮಾಡಿದ ಗಜಗಳಂತೆ ಇದ್ದರು. 


ವ್ಯಾಪ್ರಸಿಂಹಸಮಾಕೀರ್ಣಮತಿಕ್ರಮ್ಯೇವ ಪರ್ವತಮ್‌ । 
ವಣಿಜಾವಿವ ದೃಶ್ಯೇತಾಂ ಹೀನಮೃತ್ಯೂ ಜರಾತಿಗೌ I ೨೦ ॥ 


ಜರಾಮೃತ್ಯುರಹಿತರಾದ ಅವರು ಹುಲಿ-ಸಿಂಹಗಳಿಂದ ತುಂಬಿದ ಪರ್ವತವನ್ನು 
ದಾಟಿದ ವಣಿಜ(ವ್ಯಾಪಾರಿ)ರಂತೆ ಕಂಡುಬಂದರು. 


ತಥಾ ಹಿ ಮುಖವರ್ಣೋತಯಮನಯೋರಿತಿ ಮೇನಿರೇ ॥ 
ತಾವಕಾ ದೃಶ್ಯ ಮುಕ್ತೌ ತೌ ವಿಕ್ರೋಶಂತಿ ಸ್ಮ ಸರ್ವತಃ 11೨೧॥ 


ನಿನ್ನ ಸೈನ್ಯದವರು ನಿನ್ನ ಸೈನ್ಯದಿಂದ ಮುಕ್ತರಾದ ಅವರನ್ನು ನೋಡಿ ಅವರ 
ಮುಖವರ್ಣವು ಆ ರೀತಿಯಿದೆ ಎಂದು ತಿಳಿದು ಗಟ್ಟಿಯಾಗಿ ಮಾತನಾಡಿದರು 
(ಕಿರುಚಿದರು). 


ದ್ರೋಣಾದಾಶೀವಿಷಾಕಾರಾತ್‌ ಜ್ವಲಿತಾದಿವ ಪಾವಕಾತ್‌ | 


ನಿರಾಶಾಃ ಸಿಂಧುರಾಜಸ್ಯ ಜೀವಿತಂ ನಾಶಶಂಸಿರೇ || ೨೨ ॥ 


ದೃಷ್ಟಿವಿಷವುಳ್ಳ ಸರ್ಪದಂತಿರುವ, ಉರಿಯುವ ಅಗ್ನಿಯಂತಿರುವ ದ್ರೋಣರನ್ನು 
ದಾಟಿ ಬಂದುದನ್ನು ನೋಡಿ, ಸಿಂಧುರಾಜನ ಜೀವಿತವನ್ನು ಬಯಸುವುದನ್ನು 
ತ್ಯಜಿಸಿದರು. 

ಅನ್ಯೇಭ್ಯ: ಪಾರ್ಥಿವೇಭ್ಯಶ್ವ ಭಾಸ್ತಂತಾವಿವ ಭಾಸ್ಕರೌ । 

ತೌ ಮುಕ್ತ್‌ ಸಾಗರಪ್ರಖ್ಯಾದ್‌ ದ್ರೋಣಾನೀಕಾದರಿಂದಮೌ । 

ಅದೃಶ್ಯೇತಾಂ ಮುದಾ ಯುಕ್ತೌ ಸಮುತ್ತೀರ್ಯಾರ್ಣವಂ ಯಥಾ ॥1೨೩॥1 


-288- ಮಹಾಭಾರತ ದ್ರೋಣಪರ್ವ 


ಪ್ರಕಾಶಿಸುವ ಎರಡು ಸೂರ್ಯರಂತೆ ಬೇರೆ ರಾಜರ ಸೈನ್ಯಗಳಿಂದಲೂ, 
ಸಾಗರವನ್ನು ಹೋಲುವ ದ್ರೋಣಸೈನ್ಯದಿಂದಲೂ ಹೊರಬಂದ, ಅರಿಂದಮರಾದ 
ಅವರು ಸಂತೋಷದಿಂದ ಕೂಡಿ ಸಮುದ್ರವನ್ನು ದಾಟಿದವರಂತೆ ಕಂಡುಬಂದರು. 


ಶಸ್ತೌಫಾನ್ನಹತೋ ಮುಕ್ತೌ ದ್ರೋಣಹಾರ್ದಿಕ್ಯರಕ್ಷಿತಾತ್‌ । 
ರೋಚಮಾನಾವದೃಶ್ಯೇತಾಮ್‌ ಇಂದ್ರಾಗ್ಲ್ಯೋಃ ಸದ್ಭಶೌ ಗುಣೈಃ ॥೨೪॥ 
ER 


ದ್ರೋಣ ಮತ್ತು ಕೃತವರ್ಮರಿಂದ ರಕ್ಷಿತವಾದ ಸೈನ್ಯದ ದೊಡ್ಡ ಶಸ್ತ್ರ 
ಸಮೂಹಗಳಿಂದ ಮುಕ್ತರಾಗಿ ಅವರು ತಮ್ಮ ಗುಣಗಳಿಂದ ಇಂದ್ರಾಗ್ತಿಗಳಿಗೆ ಸದೃಶರಾಗಿ 
ಪ್ರಕಾಶಿಸುತ್ತಿರುವುದು ಕಂಡುಬಂದಿತು. 


ಉದ್ದಿನ್ನರುಧಿರೌ ಕೃಷ್ಣಾ ಭಾರದ್ವಾಜಸ್ಯ ಸಾಯಕ್ಕೆ: । 
ಶಿತೈಃ ಶರೈರ್ವ್ಯರೋಚೇತಾಂ ಕರ್ಣಿಕಾರೈರಿವಾಚಲೌ u ೨೫ ॥ 


ದ್ರೋಣರ ಹರಿತವಾದ ಬಾಣಗಳಿಂದ ರಕ್ತವನ್ನು ಸ್ರವಿಸುತ್ತಿದ್ದ ಕೃಷ್ಣಾರ್ಜುನರು 
ಕರ್ಣಿಕಾರ ವೃಕ್ತದಿಂದ ಕೂಡಿದ ಪರ್ವತದಂತೆ ಶೋಭಿಸಿದರು. 


ದ್ರೋಣಗ್ರಾಹಹ್ರದಾನ್ನುಕ್ತೌ ಶಕ್ಕಪ್ಪಿ ವಿಷಕಂಟಕಾತ್‌ । 
ಅಯೋಮುಸಲಸಂಬಾಧಾತ್‌ ಕ್ಷತ್ರಿಯಪ್ರವರಾಂಭಸ: WW ೨೬ ॥ 
ಜ್ಯಾಘೋಷತಳನಿರ್ಹ್ರಾದಾದ್‌ ಗದಾನಿಸ್ಟಿಂಶವಿದ್ಯುತ: । 
ದ್ರೋಣಾಸ್ತಮೇಫಾನ್ನಿರ್ಮಕ್ತೌ ಸೂರ್ಯೇಂದೂ ತಿಮಿರಾದಿವ॥ ೨೭ ॥ 


ದ್ರೋಣರೆಂಬ ಮೊಸಳೆಯಿಂದ ಕೂಡಿದ ಮಡುವಿನಿಂದಲೂ, ಶಕ್ಕಿ- ಯಷ್ಟಿಗಳೆಂಬ 
ಕಂಟಕ ಸಹಿತ ವಿಷವೃಕ್ಷಗಳಿಂದಲೂ, ಕಬ್ಬಿಣದ ಒನಕೆಗಳ ಸಮೂಹದಿಂದಲೂ, ಕ್ರಿಯ 
ಶ್ರೇಷ್ಠರೆಂಬ ಪ್ರವಾಹದಿಂದಲೂ, ಹೆದೆಗಳ ಘೋಷವೆಂಬ ಸಿಡಿಲುಗಳಿಂದಲೂ. 
ಗದೆಗಳು-ಖಡ್ಗಗಳೆಂಬ ಮಿಂಚುಗಳಿಂದಲೂ, ದ್ರೋಣರ ಅಸ್ಪಗಳೆಂಬ 
ಮೇಘದಿಂದಲೂ ನಿರ್ಮುಕ್ಕರಾದ ಅವರು ಅಂಧಕಾರದಿಂದ ನಿರ್ಮುಕ್ತರಾದ 
ಸೂರ್ಯಚಂದ್ರರಂತೆ ಕಂಡುಬಂದರು. 


ಬಾಹುಭ್ಯಾಮಿವ ಸಂತೀರ್ಣೊ ಸಿಂಧುಷಷ್ಕಾ: ಸಮುದ್ರಗಾ: | 
ತಪಾಂತೇ ಸರಿತ: ಪೂರ್ಣಾ ಮಹಾಗ್ರಾಹಸಮಾಕುಲಾ: w ೨೮ ॥ 


ಜಯದ್ರಥವಧಪರ್ವ -289- 


ಬೇಸಿಗೆಯ ಅನಂತರದಲ್ಲಿಮಳೆಗಾಲದಲ್ಲಿದೊಡ್ಡಮೊಸಳೆಗಳಿಂದ ನಿಬಿಡವಾದ, 
ಪೂರ್ಣಪ್ರವಾಹದಿಂದ ಹರಿಯುವ ಸಿಂಧು ಮೊದಲಾದ ಸಮುದ್ರಗಾಮಿಗಳಾದ 
ಆರು ನದಿಗಳನ್ನು ಬಾಹುಗಳಿಂದಲೇ ದಾಟಿದವರಂತೆ ಕಂಡುಬಂದರು. 


ಮಹಾಶೈಲೋಚ್ಚಯಾಂ ಘೋರಾಂ ಲಂಘಯಿತ್ವಾ ಮಹಾನದೀಮ್‌ । 
ನಿಸ್ತೀರ್ಣಾವಧ್ಹಗೌ ಯದ್ವತ್‌ ತದ್ವತ್‌ ತೌ ತಾರಿತೌ ರಣೇ u ೨೯ ॥ 


ಮಹಾಶ್ಚಲ ಸಮೂಹಗಳಿಂದ ಕೂಡಿದ ಘೋರವಾದ ಮಹಾನದಿಯನ್ನುದಾಟಿದ 
ದಾರಿಹೋಕರಂತೆ ಅವರು ಕೌರವ ಸೈನ್ಯವನ್ನು ದಾಟಿದರು. 


ಇತಿ ಕೃಷ್ಣಾ ಮಹಾಭಾಗೌ ಯಶಸಾ ಲೋಕವಿಶ್ರತೌ । 
ಸರ್ವಭೂತಾನ್ಯಮನ್ಯಂತ ದ್ರೋಣಾಸ್ರಏಲವಿಸ್ಮಯಾತ್‌ W ೩೦॥ 


ದ್ರೋಣರ ಅಸ್ಪಬಲವನ್ನು ತಿಳಿದ ಯೋಧರು ವಿಸ್ಮಯದಿಂದ, ಮಹಾಭಾಗರೂ, 
ತಮ್ಮ ಕೀರ್ತಿಯಿಂದ ಲೋಕವಿಶ್ರುತರೂ ಆದ ಕೃಷ್ಣಾರ್ಜುನರನ್ನು ನೋಡಿ ಹೀಗೆ 
ತಿಳಿದರು. 


ಜಯದ್ರಥಂ ಸಮೀಪಸ್ಟಂ ಸಮೀಕ್ಷಂತೌ ಜಿಘಾಂಸಯಾ । 
ರುರುಂ ನಿಪಾನೇ ಲಪ್ಪಂತೌ ವ್ಯಾಫ್ರವತ್‌ ತಾವತಿಷ್ಠತಾಮ್‌ ॥ ೩೧ ॥ 


ಜಯದ್ರಥನನ್ನು ಸಮೀಪದಿಂದ ನೋಡಿ, ಅವನನ್ನುಕೊಲ್ಲಲು ಬಯಸಿ ರುರು 
(ಜಿಂಕೆ) ಮೃಗವನ್ನು ಜಲಪಾನದಲ್ಲಿ ಕೊಲ್ಲಲು ಬಯಸಿದ ಎರಡು ವ್ಯಾಘ್ರಗಳಂತೆ 
ಅವರು ನಿಂತರು. 

ಯಥಾ ಓ ಮುಖವರ್ಣೋಂ೨ಯಮನಯೋರಿತಿ ಮೇನಿರೇ । 

ತವ ಯೋಧಾ ಮಹಾರಾಜ ಹತಮಾಹುರ್ಜಯದ್ರಥಮ್‌ ॥ ೩೨ ॥ 

ಅವರ ಮುಖದ ಕಾಂತಿಯನ್ನುನೋಡಿದರೆ ಹಾಗೆ ತೋರುತ್ತದೆ ಎಂದು ತಿಳಿದರು. 
ಎಲ್ಫೆ ಮಹಾರಾಜನೇ, ನಿನ್ನಯೋಧರು ಜಯದ್ರಥನು ನಾಶವನ್ನು ಹೊಂದಿದನು 
ಎಂದೇ ಹೇಳಿದರು. 


-288- ಮಹಾಭಾರತ ದ್ರೋಣಪರ್ವ 


ಪ್ರಕಾಶಿಸುವ ಎರಡು ಸೂರ್ಯರಂತೆ ಬೇರೆ ರಾಜರ ಸೈನ್ಯಗಳಿಂದಲೂ, 
ಸಾಗರವನ್ನು ಹೋಲುವ ದೊ ್ರೀಣಸೈನ್ಯ ದಿಂದಲೂ ಹೊರಬಂದ, ಅರಿಂದಮರಾದ 
ಅವರು ಸಂತೋಷದಿಂದ ಕೂಡಿ ಸಮುದ್ರವನ್ನು ದಾಟಿದವರಂತೆ ಕಂಡುಬಂದರು. 


ಶಸ್ವೌಘಾನ್ನಹತೋ ಮುಕ್ತೌ ದ್ರೋಣಹಾರ್ದಿಕ್ಯರಕ್ಷಿತಾತ್‌ । 
ರೋಚಮಾನಾವದೃಶ್ಯೇತಾಮ್‌ ಇಂದ್ರಾಗ್ನ್ಯೋಃ ಸದ್ಭಶೌ ಗುಣೈಃ ॥೨೪॥ 


ದ್ರೋಣ ಮತ್ತು ಕೃತವರ್ಮರಿಂದ ರಕ್ಷಿತವಾದ ಸೈನ್ಯದ ದೊಡ್ಡ ಶಸ್ತ್ರ 
ಸಮೂಹಗಳಿಂದ ಮುಕ್ತರಾಗಿ ಅವರು ತಮ್ಮ ಗುಣಗಳಿಂದ ಇಂದ್ರಾಗ್ತಿಗಳಿಗೆ ಸದೃಶರಾಗಿ 
ಪ್ರಕಾಶಿಸುತ್ತಿರುವುದು ಕಂಡುಬಂದಿತು. 


ಉದ್ದಿನ್ನರುಧಿರೌ ಕೃಷ್ಣೌ ಭಾರದ್ದಾಜಸ್ಯ ಸಾಯಕೈಃ । 
ಶಿತೈಃ ಶರೈರ್ವ್ಯರೋಚೇತಾಂ ಕರ್ಣಿಕಾರೈರಿವಾಚಲೌ (| ೨೫ ॥ 


ದ್ರೋಣರ ಹರಿತವಾದ ಬಾಣಗಳಿಂದ ರಕ್ತವನ್ನು ಸ್ರವಿಸುತ್ತಿದ್ದ ಕೃಷ್ಣಾರ್ಜುನರು 
ಕರ್ಣಿಕಾರ ವೃಕ್ಷದಿಂದ ಕೂಡಿದ ಪರ್ವತದಂತೆ ಶೋಭಿಸಿದರು. 


ದ್ರೋಣಗ್ರಾಹಪ್ರದಾನ್ಶುಕ್ತೌ ಶಕ್ಟಷ್ಟಿ ವಿಷಕಂಟಕಾತ್‌ । 
ಅಯೋಮುಸಲಸಂಬಾಧಾತ್‌ ಕ್ಷತ್ರಿಯಪ್ರವರಾಂಭಸಃ || ೨೬ ॥ 
ಜ್ಯಾಘೋಷತಳನಿರ್ಪ್ರಾದಾದ್‌ ಗದಾನಿಸಿಂಶವಿದ್ಯುತಃ । 
ದ್ರೋಣಾಸ್ತಮೇಫಾನ್ನಿರ್ಮುಕ್ತೌ ಸೂರ್ಯೇಂದೂ ತಿಮಿರಾದಿವ॥ ೨೭ ॥ 


ದ್ರೋಣರೆಂಬ ಮೊಸಳೆಯಿಂದ ಕೂಡಿದ ಮಡುವಿನಿಂದಲೂ, ಶಕ್ತಿ-ಯಷ್ಟಿಗಳೆಂಬ 
ಕಂಟಕ ಸಹಿತ ವಿಷವೃಕ್ಷಗಳಿಂದಲೂ, ಕಬ್ಬಿಣದ ಒನಕೆಗಳ ಸಮೂಹದಿಂದಲೂ, ಕೃತ್ರಿಯ 
ಶ್ರೇಷ್ಠರೆಂಬ ಪ್ರವಾಹದಿಂದಲೂ, ಹೆದೆಗಳ ಘೋಷವೆಂಬ ಸಿಡಿಲುಗಳಿಂದಲೂ, 
ಗದೆಗಳು-ಖಡ್ಡಗಳೆಂಬ ಮಿಂಚುಗಳಿಂದಲೂ, ದ್ರೋಣರ ಅಸ್ವಗಳೆಂಬ 
ಮೇಘದಿಂದಲೂ ನಿರ್ಮುಕ್ತರಾದ ಅವರು ಅಂಧಕಾರದಿಂದ ನಿರ್ಮುಕ್ತರಾದ 
ಸೂರ್ಯಚಂದ್ರರಂತೆ ಕಂಡುಬಂದರು. 


ಬಾಹುಭ್ಯಾಮಿವ ಸಂತೀರ್ಣೌ ಸಿಂಧುಷಷ್ಯಾ ಸಮುದ್ರಗಾಃ । 
ತಪಾಂತೇ ಸರಿತ: ಪೂರ್ಣಾ ಮಹಾಗ್ರಾಹಸಮಾಕುಲಾಃ u ೨೮ ॥ 


ಜಯದ್ರಥವಧಪರ್ವ -289- 


ಬೇಸಿಗೆಯ ಅನಂತರದಲ್ಲಿಮಳೆಗಾಲದಲ್ಲಿದೊಡ್ಡಮೊಸಳೆಗಳಿಂದ ನಿಬಿಡವಾದ, 
ಪೂರ್ಣಪ್ರವಾಹದಿಂದ ಹರಿಯುವ ಸಿಂಧು ಮೊದಲಾದ ಸಮುದ್ರಗಾಮಿಗಳಾದ 
ಆರು ನದಿಗಳನ್ನು ಬಾಹುಗಳಿಂದಲೇ ದಾಟಿದವರಂತೆ ಕಂಡುಬಂದರು. 


ಮಹಾಶೈಲೋಚ್ಚಯಾಂ ಘೋರಾಂ ಲಂಘಯಿತ್ವಾ ಮಹಾನದೀಮ್‌ । 
ನಿಸ್ತೀರ್ಣಾವದ್ದಗೌ ಯದ್ವತ್‌ ತದ್ವತ್‌ ತೌ ತಾರಿತೌ ರಣೇ | ೨೯ ॥ 


ಮಹಾಶೈಲ ಸಮೂಹಗಳಿಂದ ಕೂಡಿದ ಘೋರವಾದ ಮಹಾನದಿಯನ್ನು ದಾಟಿದ 
ದಾರಿಹೋಕರಂತೆ ಅವರು ಕೌರವ ಸೈನ್ಯವನ್ನು ದಾಟಿದರು. 


ಇತಿ ಕೃಷ್ಣಾ ಮಹಾಭಾಗೌ ಯಶಸಾ ಲೋಕವಿಶ್ರುತೌ । 
ಸರ್ವಭೂತಾನ್ಯಮನ್ಯಂತ ದ್ರೋಣಾಸ್ಟಬಲವಿಸ್ಮಯಾತ್‌ 11 ೩೦ ॥ 


ದ್ರೋಣರ ಅಸ್ಪಬಲವನ್ನು ತಿಳಿದ ಯೋಧರು ವಿಸ್ಮಯದಿಂದ, ಮಹಾಭಾಗರೂ, 
ತಮ್ಮ ಕೀರ್ತಿಯಿಂದ ಲೋಕವಿಶ್ರುತರೂ ಆದ ಕೃಷ್ಣಾರ್ಜುನರನ್ನು ನೋಡಿ ಹೀಗೆ 
ತಿಳಿದರು. 


ಜಯದ್ರಥಂ ಸಮೀಪಸ್ಥಂ ಸಮೀಕ್ಷಂತೌ ಜಿಘಾಂಸಯಾ ಟ 

ರುರುಂ ನಿಪಾನೇ ಲಪ್ಪಂತೌ ವ್ಯಾಘ್ರವತ್‌ ತಾವತಿಷ್ಠತಾಮ್‌  ॥| ೩೧ ॥ 

ಜಯದ್ರಥನನ್ನುಸಮೀಪದಿಂದ ನೋಡಿ, ಅವನನ್ನು ಕೊಲ್ಲಲು ಬಯಸಿ ರುರು 
(ಜಿಂಕೆ) ಮೃಗವನ್ನು ಜಲಪಾನದಲ್ಲಿ ಕೊಲ್ಲಲು ಬಯಸಿದ ಎರಡು ವ್ಯಾಘ್ರಗಳಂತೆ 
ಅವರು ನಿಂತರು. 


ಯಥಾ ಹಿ ಮುಖವರ್ಣೋತಯಮನಯೋರಿತಿ ಮೇನಿರೇ । 


ತವ ಯೋಧಾ ಮಹಾರಾಜ ಹತಮಾಹುರ್ಜಯದ್ರಥಮ್‌ ॥ ೩೨॥ 


ಅವರ ಮುಖದ ಕಾಂತಿಯನ್ನುನೋಡಿದರೆ ಹಾಗೆ ತೋರುತ್ತದೆ ಎಂದು ತಿಳಿದರು. 
ಎಲೈ ಮಹಾರಾಜನೇ, ನಿನ್ನಯೋಧರು ಜಯದ್ರಥನು ವಿನಾಶವನ್ನು ಹೊಂದಿದನು 
ಎಂದೇ ಹೇಳಿದರು. 


-290- ಮಹಾಭಾರತ ದ್ರೋಣಪರ್ವ 


ಲೋಹಿತಾಕ್ಷ್‌ ಮಹಾಬಾಹೂ ಸಂಯತ್ತೌ ಕೃಷ್ಣಪಾಂಡವೌ । 
ಸಿಂಧುರಾಜಮಭಿಪ್ರೇಕ್ಷ್ಯ ಹೃಷ್ಟ್‌ ನಿನದತುರ್ಮುಹುಃ 11 ೩೩ ॥ 


ಲ 


ಲೋಹಿತಾಕ್ಷರೂ, ಮಹಾಬಾಹುಗಳೂ, ಪ್ರಯತ್ನಶೀಲರೂ ಆದ ಕೃಷ್ಣಪಾಂಡವರು 
ಸೈಂಧವನನ್ನು ನೋಡಿ ಸಂತೋಷಗೊಂಡವರಾಗಿ ಪುನಃ ಪುನಃ ಸಿಂಹನಾದವನ್ನು 
ಮಾಡಿದರು. 


ಶೌರೇರಭೀಶುಹಸ್ತಸ್ಯ ಪಾರ್ಥಸ್ಯ ಚ ಧನುಷ್ಯತಃ 1 
ತಯೋರಾಸೀತ್‌ ಪ್ರಭಾ ರಾಜನ್‌ ಸೂರ್ಯಪಾವಕಯೋರಿವ ॥ ೩೪ ॥ 


ಚಾವಟಿಯನ್ನುಹಿಡಿದ ಕೃಷ್ಣನ ಮತ್ತು ಧನುಸ್ಸನ್ನು ಹಿಡಿದ ಅರ್ಜುನನ ಕಾಂತಿಯು 
ಎಲೈ ರಾಜನೇ, ಸೂರ್ಯಾಗ್ದಿಗಳ ಕಾಂತಿಯಂತೆ ಇದ್ದಿತು. 


ಹರ್ಷ ಏವಂ ತಯೋರಾಸೀದ್‌ ದ್ರೋಣಾನೀಕಾತ್‌ ಪ್ರಮುಕ್ತಯೋಃ | 
ಸಮೀಪೇ ಸೈಂಧವಂ ದೃಷ್ಟ್ವಾ ಶ್ಯೇನಯೋರಾಮಿಷಂ ಯಥಾ ॥ ೩೫ ॥ 


ದ್ರೋಣರ ಸೈನ್ಯವನ್ನು ದಾಟಿ ಮುಂದೆ ಬಂದ ಅವರಿಗೆ ಸೈಂಧವನನ್ನು ನೋಡಿ 
ಮಾಂಸವನ್ನು ನೋಡಿದ ಗಿಡುಗಗಳಿಗೆ ಉಂಟಾಗುವಂತೆ ಹರ್ಷ ಉಂಟಾಯಿತು. 


ತೌ ತು ಸೈಂಧವಮಾಲೋಕ್ಯ ವರ್ತಮಾನಮಿವಾಂತಿಕೇ । 
ಸಹಸಾ ಪೇತತುಃ ಕ್ರುದ್ಧೌ ಕ್ಷಿಪ್ರಂ ಶ್ಯೇನಾವಿವಾಮಿಷೇ ॥1 ೩೬ | 


ಅವರು ಸಮೀಪದಲ್ಲಿಯೇ ಇರುವಂತೆ ತೋರುತ್ತಿದ್ದಸೈಂಧವನನ್ನುನೋಡಿ ತಕ್ಷಣ 
ಕೋಪಗೊಂಡು ಗಿಡಗಗಳು ಮಾಂಸದ ತುಂಡಿನ ಮೇಲೆ ಎರಗಿದಂತೆ ಅವನ ಮೇಲೆ 
ಎರಗಿದರು. 


ತೌ ತು ದೃಷ್ಟ್ವಾ ವೃತಿಕ್ರಾಂತೌ ಹೃಷೀಕೇಶಧನಂಜಯೌ । 

ಸಿಂಧುರಾಜಸ್ಯ ರಕ್ಷಾರ್ಥಂ ಪರಾಕ್ರಾಂತಃ ಸುತಸ್ತವ nad 

ಕೃಷ್ಣಾರ್ಜುನರು ದ್ರೋಣರ ಸೈನ್ಯವನ್ನು ದಾಟಿದುದನ್ನು ನೋಡಿ ನಿನ್ನಪುತ್ರನಾದ 
ದುರ್ಯೋಧನನು ಪರಾಕ್ರಮಶಾಲಿಯಾದ ಸಿಂಧುರಾಜನ ರಕ್ಷಣೆಗಾಗಿ ಬಂದನು. 


ಜಯದ್ರಥವಧಪರ್ವ -291- 


ದ್ರೋಣೇನ ಬದ್ಧಕವಚೋ ರಾಜಾ ದುರ್ಯೋಧನಸ್ತದಾ । 
ಯಯಾವೇಕರಥೇನಾಜೌ ಹಯಸಂಸ್ಥಾರವಿತ್‌ ಪ್ರಭೋ I ೩೮ ॥ 


ದ್ರೋಣರಿಂದ ಕವಚಧಾರಣೆಯನ್ನು ಮಾಡಿಸಿಕೊಂಡ ರಾಜನಾದ, 
ಅಶ್ವಸಂಸ್ಕಾರಗಳನ್ನು ತಿಳಿದ ದುರ್ಯೋಧನನು ಎಲೈ ಪ್ರಭುವೇ, ಒಂದು ರಥದಿಂದ 
ಕೃಷ್ಣಾರ್ಜುನರ ಕಡೆಗೆ ಬಂದನು. 

ಕೃಷ್ಣಪಾರ್ಥೌ ಮಹೇಷಾಸೌ ವ್ಯತಿಕ್ರಮ್ಯ ತು ತೇ ಸುತಃ । 

ಅಗ್ರತಃ ಪುಂಡರೀಕಾಕ್ಷಂ ಪ್ರತೀಯಾಯ ನರಾಧಿಪಃ 11೩೯ ॥ 

ರಾಜನಾದ ನಿನ್ನಪುತ್ರನು ಮಹಾಧನುರ್ಧಾರಿಗಳಾದ ಕೃಷ್ಣಾರ್ಜುನರನ್ನು ದಾಟಿ 
ಕೃಷ್ಣನಿಗೆ ಎದುರಾಗಿ ಮುಂದೆ ನಿಂತನು. 

ತತಃ ಸೈನ್ಯಾನಿ ಸರ್ವಾಣಿ ವಾದಿತ್ರಾಣಿ ಪ್ರಹೃಷ್ಠವತ್‌ | 

ಅವಾದಯನ್ನತಿಕ್ರಾಂತೇ ಪುತ್ರೇ ತವ ಧನಂಜಯಮ್‌ 1 ೪೦ ॥ 

ಆಗ ನಿನ್ನ ಪುತ್ರನು ಧನಂಜಯನನ್ನು ದಾಟಿ ಹೋದಾಗ ನಿನ್ನ ಸೈನ್ಯವೆಲ್ಲವೂ 
ಸಂತೋಷದಿಂದ ಕೂಡಿದವರಂತೆ ವಾದ್ಯಗಳನ್ನು ಬಾರಿಸಿದವು. 

ಸಿಂಹನಾದರವಾಶ್ಚಾಸನ್‌ ಶಂಖಶಬ್ಬವಿಮಿಶ್ರಿತಾ: | 

ದೃಷ್ಟ್ವಾ ದುರ್ಯೋಧನಂ ತತ್ರ ಕೃಷ್ಣಯೋ: ಪ್ರಮುಖೇ ಸ್ಥಿತಮ್‌ ॥೪೧॥ 

ದುರ್ಯೋಧನನು ಕೃಷ್ಣಾರ್ಜುನರ ಎದುರಿಗೆ ನಿಂತಿರುವುದನ್ನು ನೋಡಿ ಆಗ 
ಶಂಖಘೋಷಗಳಿಂದ ಮಿಶ್ರಿತವಾದ ಸಿಂಹನಾದವು ಉಂಟಾದವು. 

ಯೇ ಚ ತೇ ಸಿಂಧುರಾಜಸ್ಯ ಗೋಪ್ತಾರಃ ಪಾವಕೋಪಮಾಃ । 

ತೇ5ಪ್ಯಹೃಷ್ಯಂತ ಸಮರೇ ದೃಷ್ಟ್ವಾ ಪುತ್ರಂ ತವಾಭಿಭೋ 


ಎಲೈ ಶತ್ರುಪರಾಭಾವಕನೇ, ಸಿಂಧುರಾಜನ ರಕ್ಷಕರಾದ ಅಗ್ನಿಸದೃಶರಾದ ರಾಜರೂ 
ಸಹ ರಣರಂಗದಲ್ಲಿಸಮೀಪದಲ್ಲಿದುರ್ಯೋಧನನನ್ನುನೋಡಿ ಹರ್ಷಗೊಂಡರು. 


|| ೪೨ 1 


H ಸಹಾನುಗಮ್‌ । 
ದೃಷ್ಟ್ವಾ ದುರ್ಯೋಧನಂ ಕೃಷ್ಣಃ ತೃತಿಕ್ರಾಂತಂ ಸಹಾನುಗ 


ಅಬ್ರವೀದರ್ಜುನಂ ರಾಜನ್‌ ಪ್ರಾಪ್ತಕಾಲಮಿದಂ ವಚಃ || ೪೩ ॥ 


-292- ಮಹಾಭಾರತ ದ್ರೋಣಪರ್ವ 


ಕೃಷ್ಣನು ತನ್ನ ಅನುಯಾಯಿಗಳ ಜೊತೆಯಲ್ಲಿ ದುರ್ಯೋಧನನು ತಮ್ಮನ್ನು 
ದಾಟಿದುದನ್ನು ನೋಡಿ ಎಲೈ ರಾಜನೇ, ಆ ಕಾಲದಲ್ಲಿ ಅರ್ಜುನನನ್ನು ಕುರಿತು 
ಯೋಗ್ಯವಾದ ಈ ಮಾತುಗಳನ್ನು ಆಡಿದನು. 


॥1 ಇತಿ ಶ್ರೀಮಹಾಭಾರತೇ ಶತಸಹಸಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ದ್ರೋಣಪರ್ವಣಿ ಅಪ್ಪಾಶೀತಿತಮೋ:ಧ್ಯಾಯಃ ॥ 
॥ ಜಯದ್ರಥವಧಪರ್ವಣಿ ದ್ವಾದಶೋ*ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ದ್ರೋಣಪರ್ವದಲ್ಲಿ ಎಂಬತ್ತೆಂಟನೆಯ ಅಧ್ಯಾಯ ಮುಗಿಯಿತು. 
LN SS 
ಎಂಬತ್ತೊಂಬತ್ತನೆಯ ಅಧ್ಯಾಯ 


ದುರ್ಯೋಧನನು ತಡೆಯುತ್ತಿರಲು ಕೃಷ್ಣನಿಂದ ಅರ್ಜುನನಿಗೆ 
ಅವನ ದುಷ್ಕೃತ್ಯಗಳ ಜ್ಞಾಪನೆ. AS ಕುರಿತು 
ದುರ್ಯೋಧನನ ವಿಯೋಚನ. 


ಶೀಭಗವಾನ್‌ 


ಸುಯೋಧನಮತಿಕ್ರಾಂತಮೇನಂ ಪಶ್ಯ ಧನಂಜಯ । 
ಆಪದ್ಧತಮಿಮಂ ಮನ್ಯೇ ನಾಸ್ತಸ್ಯ ಸದೃ್ಧಶೋ ರಥಃ uO 


ಶ್ರೀಭಗವಾನ್‌- ಎಲೈ ಧನಂಜಯನೇ, ಸುಯೋಧನನು ನಮ್ಮನ್ನು ದಾಟಿ 
ಹೋದುದನ್ನುನೋಡು. ಅವನು ಆಪತ್ತಿನಲ್ಲಿದ್ದಾನೆಂದು ನಾನು ಭಾವಿಸುತ್ತೇನೆ. ಇಲ್ಲಿ 
ಅವಿಗಸಹಾಯ ಮಾಡುವೆ ಸದೃಶವಾದ ರಥವು ಯಾವುದೂ ಇಲ್ಲ. 


ದೂರಪಾತೀ ಮಹೇಷ್ವಾಸಃ ಕೃತಾಸ್ಟೋ ಯುದ್ಧದುರ್ಮದ: | 
ದೃಢಹಸ್ತಶ್ಚಿತ್ರಯೋಧೀ ಧಾರ್ತರಾಷ್ಟೋ ಮಹಾರಥಃ 1೨1 


ದುರ್ಯೋಧನನು ದೂರದವರೆಗೂ ಬಾಣಗಳನ್ನು ಪ್ರಯೋಗಿಸುವವನೂ, 
ನಾರಿ ಅಸ್ಪಜ್ಞಾನವುಳವನೂ, ಯುದ್ಧದುರ್ಮದನೂ, ದೃಢವಾದ 

ಸ್ತವುಳ್ಳವನೂ, ವಿಚಿತ್ರವಾಗಿ ಯುದ್ಧವನ್ನು "ಮಾಡುವವನೂ ಆದೆ 
Hee 


ಜಯದ್ರಥವಧಪರ್ವ -293- 


ಅತ್ಯಂತಸುಖಸಂವೃದ್ಧೋ ಮಾನಿತಶ್ಚ ಮಹಾರಥಃ । 

ಕೃತೀ ಚ ಸತತಂ ಪಾರ್ಥ ನಿತ್ಯಂ ದ್ವೇಷ್ಟಿ ಚ ಪಾಂಡವಾನ್‌ 11 ೩ ॥ 

ಅವನು ಬಹಳ ಸುಖವಾಗಿ ಬೆಳೆದವನು. ಮಹಾರಥರಿಂದ ಸಮ್ಮಾನಿತನಾದವನು. 
ಎಲ್ಫೆ ಅರ್ಜುನನೇ, ಸತತವಾಗಿ ಪ್ರಯತ್ನಶೀಲನಾದವನು ಮತ್ತು ಯಾವಾಗಲೂ 
ಪಾಂಡವರಾದ ನಿಮ್ಮನ್ನು ದ್ವೇಷಿಸುವವನು. 


ತೇನ ಯುದ್ಧಮಹಂ ಮನ್ಯೇ ಪ್ರಾಪ್ತಕಾಲಮರಿಂದವು । 
ಅತ್ರ ವೋ ದ್ಯೂತಮಾಯತ್ತಂ ವಿಜಯಸ್ಯೇತರಸ್ಯ ವಾ 1೪ 


ಎಲೈ ಅರಿಂದಮನೇ, ಅವನ ಜೊತೆಯಲ್ಲಿ ಯುದ್ಧಮು ಈಗ 
ಯೋಗ್ಯವಾದುದೆಂದು ನಾನು ಭಾವಿಸುತ್ತೇನೆ. ಜಯವನ್ನು ಅಥವಾ ಪರಾಜಯವನ್ನು 
ಪಣವಾಗಿಟ್ಟುನಡೆಯುವ ಈ ನಿಮ್ಮ ದ್ಯೂತವು ಇವನನ್ನು ಅವಲಂಬಿಸಿದೆ. 


ಅತ್ರ ಕೋಪವಿಷಂ ಪಾರ್ಥ ವಿಮುಂಚ ಚಿರಸಂಭೃತಮ್‌ । 
ಏಷ ಮೂಲಂ ಹ್ಯನರ್ಥಾನಾಂ ಪಾಂಡವಾನಾಂ ಮಹಾತ್ಮನಾಮ್‌ 11೫11 


ಎಲೈ ಅರ್ಜುನನೇ, ಬಹಳ ಕಾಲದಿಂದ ತಡೆಹಿಡಿದಿಟ್ಟುಕೊಂಡಿರುವ ನಿನ್ನ ಕೋಪದ 
ವಿಷವನ್ನು ಇವನ ಮೇಲೆ ಚೆಲ್ಲುವವನಾಗು. ಮಹಾತ್ಮರಾದ ಪಾಂಡವರಿಗೆ ಉಂಟಾದ 
ಎಲ್ಲಅನರ್ಥಗಳಿಗೂ ಇವನೇ ಮೂಲ ಕಾರಣನಾದವನು. 

ಸೋತಯಂ ಪ್ರಾಪ್ರಸ್ತವಾಕ್ಷೇಪೇ ಪಶ್ಯ ಸಾಫಲ್ಯಮಾತ್ಮನಃ । 

ಕಥಂ ಹಿ ರಾಜಾ ರಾಜ್ಯಾರ್ಥೀ ತ್ವಯಾ ಗಚ್ಛೇತ ಸಂಯುಗಮ್‌ ॥ ೬ ॥ 

ಅಂತಹ ಇವನು ನಿನ್ನ ಬಾಣದ ವ್ಯಾಪ್ತಿಯಲ್ಲಿ ಸಿಲುಕಿದ್ದಾನೆ. ನಿನ್ನ ವಿದ್ಯೆಯು 
ಸಫಲವಾಗುವುದು, ನೋಡು. ಇಲ್ಲದಿದ್ದರೆ ರಾಜ್ಯಾರ್ಥಿಯಾದ ರಾಜನಾದ ಅವನು 
ನಿನ್ನ ಜೊತೆಯಲ್ಲಿಹೇಗೆ ಯುದ್ಧಕ್ಕೆ ಸಿದ್ದನಾಗುವನು? 

ದಿಷ್ಟ್ಯಾ ತ್ವಿದಾನೀಂ ಸಂಪ್ರಾಪ್ತ ಏಷ ತೇ ಬಾಣಗೋಚರಮ್‌ । 


ಯಥೈಷ ಜೀವಿತಂ ಜಹ್ಯಾತ್‌ ತಥಾ ಕುರು ಧನಂಜಯ ud 


-294- ಮಹಾಭಾರತ ದ್ರೋಣಪರ್ವ 


ದೇವರ ದಯದಿಂದ ಈ ದಿನ ನಿನ್ನಬಾಣದ ವ್ಯಾಪ್ತಿಯಲ್ಲಿಸಿಲುಕಿದ್ದಾನೆ. ಎಲೈ 
ಧನಂಜಯನೇ, ಅವನು ಪ್ರಾಣವನ್ನುತೊರೆಯುವಂತೆ ಮಾಡು. 


ಐಶ್ವರ್ಯಮದಸಮ್ಮೂಢೋ ನೈಷ ದುಃಖಮುಪೇಯಿವಾನ್‌ । 
ನ ಚ ತೇ ಸಂಯುಗೇ ವೀರ್ಯಂ ಜಾನಾತಿ ಪುರುಷರ್ಷಭ ॥ಲ॥ 


ಐಶ್ವ್ಚರ್ಯಮದದಿಂದ ಮತ್ತನಾದ ಅವನು ಇದುವರೆಗೆ ದುಃಖವನ್ನು 
ಹೊಂದಲಿಲ್ಲ. ಎಲೈ ಪುರುಷಶ್ರೇಷ್ಠನೇ, ಅವನು ಯುದ್ಧದಲ್ಲಿ ನಿನ್ನ ಪರಾಕ್ರಮವನ್ನು 
ತಿಳಿದಿಲ್ಲ. 


ತ್ಹಾಂ ಹಿ ಲೋಕಾಸ್ತ್ರಯಃ ಪಾರ್ಥ ಸಸುರಾಸುರಮಾನವಾಃ | 
ನೋತ್ತಹಂತೇ ರಣೇ ಜೇತುಂ ಕಿಮುತೈಕಃ ಸುಯೋಧನಃ uF 


ಎಲೈ ಅರ್ಜುನನೇ, ಸುರಾಸುರ-ಗಂಧರ್ವ ಸಹಿತರಾದ ಮೂರುಲೋಕಗಳೂ 
ನಿನ್ನನ್ನುಯುದ್ಧದಲ್ಲಿಗೆಲ್ಲಲಾರವು. ಇನ್ನು ಒಬ್ಬಸುಯೋಧನನು ಹೇಗೆ ಗೆದ್ದಾನು? 


ದಿಷ್ಟ್ಯಾ ಸ ಸಮರೇ ಪ್ರಾಪ್ತಃ ತವ ಪಾರ್ಥ ರಥಾಂತಿಕಮ್‌ । 
ಜಹ್ಯೇನಂ ವೈ ಮಹಾಬಾಹೋ ಯಥಾ ವೃತ್ರಂ ಪುರಂದರಃ 1 ೧೦ ॥ 


ಎಲೈ ಅರ್ಜುನನೇ, ದೇವರ ದಯೆಯಿಂದ ಅವನು ಈ ದಿನ ರಣರಂಗದಲ್ಲಿ 
ನಿನ್ನರಥದ ಸಮೀಪಕ್ಕೆ ಬಂದಿದ್ದಾನೆ. ಎಲೈ ಮಹಾಬಾಹುವೇ, ಇಂದ್ರನು ವೃತ್ರನನ್ನು 
ಕೊಂದಂತೆ ಅವನನ್ನುಕೊಲ್ಲುವವನಾಗು. 


ಏಷ ಹ್ಯನರ್ಥೇ ಸತತಂ ಪರಾಕ್ರಾಂತಸ್ತವಾನಘ । 
ನಿಕೃತ್ಯಾ ಧರ್ಮರಾಜಂ ಚ ದ್ಯೂತೇ ವಂಚಿತವಾನಯಮ್‌ ॥ ೧೦ ॥ 
ಎಲೈ ಅನಘನೇ, ಇವನು ಸತತವಾಗಿ ನಿಮಗೆ ಅನರ್ಥವನ್ನುಂಟು 


ಮಾಡುವುದರಲ್ಲಿ ಪ್ರಯತ್ನಶೀಲನಾಗಿದ್ದಾನೆ. ದ್ಯೂತದಲ್ಲಿ ಧರ್ಮರಾಜನನ್ನು 
ಮೋಸದಿಂದ ವಂಚನೆ ಮಾಡಿದ್ದಾನೆ. 


ಬಹೂನಿ ಸುನ್ಭಶಂಸಾನಿ ಕೃತಾನ್ಯೇತೇನ ಮಾನದ ಟ 
ಯುಷ್ಠಾಸು ಪಾಪಮತಿನಾ ಅಪಾಪೇಷ್ಟಪಿ ನಿತ್ಯದಾ u ೧೨ 1! 


ಜಯದ್ರಥವಧಪರ್ವ -295- 


ಎಲೈ ಮಾನದನೇ, ನೀವು ನಿರಪರಾಧಿಗಳಾದರೂ ನಿಮ್ಮಲ್ಲಿ ದುಷ್ಕಬುದ್ಧಿಯಿಂದ 
ನಿಮಗೆ ಅನೇಕ ಕ್ರೂರಕರ್ಮಗಳನ್ನು ಮಾಡಿದ್ದಾನೆ. 


ತಮನಾರ್ಯಂ ಸದಾ ಕ್ಷುದ್ರಂ ಪರುಷಂ ಕಾಮಚಾರಿಣಮ್‌ । 
ಆರ್ಯಾಂ ಯುದ್ಧೇ ಮತಿಂ ಕೃತ್ವಾ ಜಹಿ ಪಾರ್ಥಾವಿಚಾರಯನ್‌ ॥1೧೩॥ 


ನಿಕೃತ್ಯಾ ರಾಜ್ಯಹರಣಂ ವನವಾಸಂ ಚ ಪಾಂಡವ ॥ 
ಪರಿಕೇಶಂ ಚ ಕೃಷ್ಣಾಯಾ ಹದಿ ಕತಾ ಪರಾಕಮಮ್‌ 11 ೧೪ 1 
Ro ಣ ಲ್‌ ಕ್‌ ೨ 


ಎಲೈ ಪಾಂಡವನೇ, ಮೋಸದಿಂದ ರಾಜ್ಯಾಪಹಾರ, ವನವಾಸ, ದ್ರೌಪದಿಯ 
ಕ್ಲೇಶಗಳು ಎಲ್ಲವನ್ನೂ ಸ್ಥರಿಸಿ, ಪರಾಕ್ರಮವನ್ನು ಸ್ಥರಿಸಿ, ಯುದ್ಧದಲ್ಲಿ ಶ್ರೇಷ್ಠವಾದ 
ನಿರ್ಧಾರವನ್ನು ಹೊಂದಿದವನಾಗಿ, ಯಾವ ವಿಕಾರವನ್ನೂ ಹೊಂದದೆ, ಎಲ್ಫೆ 
ಪಾರ್ಥನೇ, ಸದಾ ಅನಾಗರಿಕನೂ, ಕ್ರುದ್ಧನೂ, ಕ್ರೂರನೂ, ಕಾಮಚಾರಿಯೂ ಆದ 
ಅವನನ್ನು ಕೊಲ್ಲುವವನಾಗು. 

ದಿಷ್ಟೈಷ ತವ ಬಾಣಾನಾಂ ಗೋಚರೇ ಪರಿವರ್ತತೇ 1 

ವಿಘಾತೇ ತವ ಕಾರ್ಯಸ್ಯ ದಿಷ್ಟ್ಯಾ ಚ ಚರತೇರಗ್ರತಃ WW ೧೫ ॥ 


ನಿನ್ನಎಲ್ಲಉದ್ದೇಶವನ್ನುವಿಘಟನೆ ಮಾಡಲು ಉದ್ದೇಶಿಸಿರುವ ಅವನು ದೇವರ 
ದಯದಿಂದ ನಿನ್ನಬಾಣದ ವ್ಯಾಪ್ತಿಗೆ ಸಿಲುಕಿ ನಿನ್ನಮುಂಭಾಗದಲ್ಲಿಸಂಚರಿಸುತ್ತಿದ್ದಾನೆ. 

ದಿಷ್ಲಾ ಜಾನಾತಿ ಸಂಗ್ರಾಮೇ ಯೋದವ್ಯಂ ಹಿ ತ್ವಯಾ ಸಹ ।ಟ 

ಆಲೆ ಎ ದೆ ವ 

ದಿಷ್ಟ್ಯಾ ಹಿ ಸಫಲಾಃ ಪಾರ್ಥ ಸರ್ವೇ ಕಾಮಾಶ್ಚಕಾಮದ ॥ ೧೬ ॥ 

ದೇವರ ದಯದಿಂದಲೇ ನಿನ್ನ ಜೊತೆಯಲ್ಲಿ ಯುದ್ಧವನ್ನು ಮಾಡಲು ಈಗ 
ಯೋಗ್ಯವೆಂದು ತಿಳಿದಿದ್ದಾನೆ. ಎಲೈ ಕಾಮದನೇ, ಪಾರ್ಥನೇ, ದೇವರ ದಯದಿಂದ 
ನಮ್ಮ ಆಸೆಯೆಲ್ಲವೂ ಈಗ ಸಫಲವಾಗಿವೆ. 

ತಸ್ಥಾಜ್ಯಹಿ ರಣೇ ಪಾರ್ಥ ಧಾರ್ತರಾಷ್ಟ್ರಂ ಕುಲಾಧಮಮ್‌ । 

ಯಥೇಂದ್ರೇಣ ಹತಃ ಪೂರ್ವಂ ಜಂಭೋ ದೈವಾಸುರೇ ಮೃಧೇ ॥೧೭॥॥ 


-296- ಮಹಾಭಾರತ ದ್ರೋಣಪರ್ವ 


ಎಲೈ ಪಾರ್ಥನೇ, ಆದ್ದರಿಂದ ಹಿಂದೆ ದೇವಾಸುರರ ಯುದ್ಧದಲ್ಲಿ ಇಂದ್ರನು 
ಜಂಭಾಸುರನನ್ನು ಕೊಂದಂತೆ ಕುಲಾಧಮನಾದ, ಧೃತರಾಷ್ಟ್ರಪುತ್ರನಾದ ಇವನನ್ನು 
ಕೊಲ್ಲುವವನಾಗು. 


ಅಸ್ಮಿನ್‌ ಹತೇ ತ್ವಯಾ ಸೈನ್ಯಮನಾಥಂ ಭಿದ್ಯತಾಮಿದಮ್‌ । 

ವೈರಸ್ಯ ದಿಷ್ಟ್ಯಾ ಸಹಜಂ ಮೂಲಂ ಛಿಂಧಿ ದುರಾತ್ಮನಃ 11 ೧೮ ॥ 

ಇವನು ನಿನ್ನಿಂದ ಹತನಾದರೆ ಅನಾಥವಾದ ಈ ಸೈನ್ಯವು ಭಗ್ಗವಾಗುತ್ತದೆ. ವೈರಕ್ಕೆ 
ಮೂಲಕಾರಣನಾದ ಈ ದುರಾತ್ಮನನ್ನುಕೊಲ್ಲುವವನಾಗು. 

ಸಂಜಯ: 

ತಂ ತಥೇತ್ಯಬ್ರವೀತ್‌ ಪಾರ್ಥಃ ಕೃತ್ಯರೂಪಮಿದಂ ಮಮ । 

ಸರ್ವಸೈನ್ಯಮನಾದೃತ್ಯ ಗಚ್ಛ ಯತ್ರ ಸುಯೋಧನಃ I ೧೯॥ 

ಸಂಜಯ- ಅವನನ್ನು ಕುರಿತು ಪಾರ್ಥನು, ಇದು ನಾನು ಮಾಡಬೇಕಾದ 
ಶ್ರೇಷ್ಠವಾದ ಕಾರ್ಯ. ಎಲ್ಲಸೈನ್ಯವನ್ನೂಉಪೇಕ್ಟಿಸಿ ಸುಯೋಧನನು ಇದ್ದಲ್ಲಿಗೆ ರಥವನ್ನು 
ನಡೆಸು ಎಂದು ಹೇಳಿದನು. 


ಯೇನೈತದ್‌ ದೀರ್ಥಕಾಲಂ ನೋ ಭುಕ್ತಂ ರಾಜ್ಯಮಕಂಟಕಮ್‌ | 
ತತೋತಪ್ಯಸ್ಯ ವ್ಯತಿಕ್ರಮ್ಯ ಚ್ಲಿಂದ್ಯಾಂ ಮೂರ್ಧಾನಮಾಹವೇ ॥ ೨೦ ॥ 


ಯಾವ ಕಾರಣದಿಂದ ಇವನು ದೀರ್ಫಕಾಲದವರೆಗೆ ನಮ್ಮ ರಾಜ್ಯವನ್ನು 
ನಿಷ್ಠಂಟಕವಾಗಿ ಭೋಗಿಸಿದ್ದಾನೆಯೋ ಆ ಕಾರಣದಿಂದಲೇ ಅವನನ್ನು ಆಕ್ರಮಿಸಿ ಅವನ 
ಶಿರಸ್ಸನ್ನು ಕತ್ತರಿಸುವನು. 


ಅಪಿ ತಸ್ಯಾ ಅನರ್ಹಾಯಾಃ ಪರಿಕ್ಷೇಶಸ್ಯ ಮಾಧವ ।ಟ 
ಕೃಷ್ಣಾಯಾಃ ಶಕ್ನುಯಾಂ ಹಂತುಂ ಪದವೀಂ ಕಲಹಸ್ಯ ಚ wu ೨೧ ॥ 


ಎಲೈ ಮಾಧವನೇ, ದುಃಖಕ್ಕೆ ಅನರ್ಹಳಾದ ಆ ದ್ರೌಪದಿಯ ದುಃಖಗಳಿಗೂ 
ಮತ್ತು ಕಲಹಕ್ಕೂ ಕಾರಣನಾದ ಇವನನ್ನು ಈ ದಿನ ಕೊಲ್ಲಲು ಸಮರ್ಥನಾದೇನು. 

ಅಪ್ಯಹಂ ತಾನಿ ದುಃಖಾನಿ ಪೂರ್ವವೃತ್ತಾನಿ ಮಾಧವ ಟ 

ದುರ್ಯೋಧನಂ ರಣೇ ಹತ್ವಾ ಪ್ರತಿಮೋಕ್ಷ್ಯೇ ಕಥಂಚನ | ೨೨ !! 


ಜಯದ್ರಥವಧಪರ್ವ -297- 


ಎಲೈ ಮಾಧವನೇ, ನಾನು ಈ ದಿನ ದುರ್ಯೋಧನನನ್ನು ಕೊಂದು ಹಿಂದೆ 
ಅನುಭವಿಸಿದ ಆ ದುಃಖಗಳಿಂದ ಹೇಗಾದರೂ ಬಿಡುಗಡೆಯನ್ನು ಹೊಂದುವನು. 


ಇತ್ಯೇವಂವಾದಿನೌ ಹೃಷ್ಟೌ ಕೃಷ್ಣೌ ಶ್ಲೇತಾನ್‌ ಹಯೋತ್ತಮಾನ್‌ । 

ಪ್ರೇಷಯಾಮಾಸತುಃ ಸಂಖೇ ಪ್ರೇಪ್ತಂತೌ ತಂ ನರಾಧಿಪಮ್‌ ॥ ೨೩ ॥ 

ಹೀಗೆ ಮಾತನಾಡುತ್ತಾ ಸಂತೋಷಗೊಂಡ ಕೃಷ್ಣಾರ್ಜುನರು ಶ್ರೇಷ್ಠವಾದ 
ಶ್ವೇತಾಶ್ವಗಳನ್ನುರಣರಂಗದಲ್ಲಿರಾಜನಾದ ದುರ್ಯೋಧನನ ಕಡೆಗೆ ಪ್ರಚೋದಿಸಿದರು. 

ತಯೋಃ ಸಮೀಪಂ ಸಂಪ್ರಾಪ್ಯ ಪುತ್ರಸ್ತೇ ಭರತರ್ಷಭ । 

ನ ಚಕಾರ ಭಯಂ ಪ್ರಾಪ್ರೇ ಭಯೇ ಮಹತಿ ಮಾರಿಷ nu ೨೪ ॥ 

ಎಲ್ಪೆ ಭರತಶ್ರೇಷ್ಠನೇ, ಪೂಜ್ಯನೇ, ಅವರ ಸಮೀಪಕ್ಕೆ ಬಂದ ನಿನ್ನಪುತ್ರನು ದೊಡ್ಡ 
ಭಯವು ಪ್ರಾಪ್ತವಾಗಿದ್ದರೂ ಭಯಪಡಲಿಲ್ಲ. 

ತದಸ್ಯ ಕ್ಷತ್ರಿಯಾಃ ಕರ್ಮ ಸರ್ವ ಏವಾಭ್ಯಪೂಜಯನ್‌ । 

ಯದರ್ಜುನಹೃಷೀಕೇಶೌ ಪ್ರತ್ಯುದ್ಯಾತೋತವಿಚಾರಯನ್‌ ॥ ೨೫ ॥ 

ಯಾವ ವಿಚಾರವನ್ನೂಮಾಡದೆ ಕೃಷ್ಣಾರ್ಜುನರ ವಿರುದ್ಧವಾಗಿ ನಿಂತ ಅವನ ಆ 
ಕರ್ಮವನ್ನು ಎಲ್ಲಕೃತ್ರಿಯರೂ ಪೂಜಿಸಿದರು. 

ತತಃ ಸರ್ವಸ್ಯ ಸೈನ್ಯಸ್ಯ ತಾವಕಸ್ಯ ವಿಶಾಂಪತೇ । 

ಮಹಾನ್‌ ನಾದೋ ಹ್ಯಭೂತ್‌ ತತ್ರ ದೃಷ್ಟ್ವಾ ರಾಜಾನಮಾಹವೇ॥॥೨೬॥॥ 

ಎಲೈ ರಾಜನೇ, ಆಗ ರಾಜನಾದ ದುರ್ಯೋಧನನು ರಣರಂಗದಲ್ಲಿ ಅವರ 
ಎದುರಿನಲ್ಲಿ ನಿಂತುದನ್ನು ನೋಡಿ, ನಿನ್ನ ಸೈನ್ಯದಲ್ಲಿ ಸಂತೋಷದ ದೊಡ್ಡ ನಾದ 
ಉಂಟಾಯಿತು. 

ತಸ್ಮಿನ್‌ ಜನಸಮುನ್ನಾದೇ ಪ್ರವ್ಧತ್ತೇ ಭೈರವೇ ಸತಿ । 

ಕ ೭॥ಟ 

ಕದರ್ಥೀಕೃತ್ಯ ತೇ ಪುತ್ರಃ ಪ್ರತ್ಯಮಿತ್ರಮವಾರಯತ್‌ ॥ ೨ 

ಅಂತಹ ಭಯಂಕರವಾದ ಸೈನ್ಯಘೋಷವು ಉಂಟಾಗುತ್ತಿರಲು ನಿನ್ನ ಪುತ್ರನು 
(ಶತ್ರುಗಳನ್ನು) ತೃಣೀಕರಿಸಿ ಶತ್ರುವಾದ ಅರ್ಜುನನನ್ನುತಡೆದನು. 


-298- ಮಹಾಭಾರತ ದ್ರೋಣಪರ್ವ 


ಆವಾರಿತಸ್ತು ಕೌಂತೇಯಃ ತವ ಪುತ್ರೇಣ ಸಂಯುಗೇ ॥ 
ಸಂರಂಭಮಗಮದ್‌ ಭೂಯಃ ಸ ಚ ತಸ್ಮಿನ್‌ ಪರಂತಪಃ ॥ ೨೮ ॥ 


ನಿನ್ನ ಪುತ್ರನಿಂದ ತಡೆಯಲ್ಪಟ್ಟ ಅರ್ಜುನನು ಅವನ ಮೇಲೆ ಬಹಳ ಕೋಪವನ್ನು 
ಹೊಂದಿದನು. ಪರಂತಪನಾದ ದುರ್ಯೋಧನನೂ ಸಹ ಅರ್ಜುನನ ಮೇಲೆ 
ಕೋಪವನ್ನುಹೊಂದಿದನು. 


ತೌ ದೃಷ್ಟ್ವಾ ಪ್ರತಿಸಂರಬ್ಭೌ ದುರ್ಯೋಧನಧನಂಜಯೌ । 
ಅಭ್ಯವೈಕ್ಷಂತ ರಾಜಾನೋ ಭೀಮವೇಗಾಃ ಸಮಂತತಃ || ೨೯ ॥ 


ದುರ್ಯೋಧನ ಮತ್ತು ಅರ್ಜುನರು ಪರಸ್ಪರವಾಗಿ ಕೋಪಗೊಂಡುದನ್ನುನೋಡಿ 
ಭಯಂಕರ ವೇಗವುಳ್ಳ ರಾಜರೆಲ್ಲರೂ ಎಲ್ಲಕಡೆಗಳಿಂದಲೂ ಅವರನ್ನುನೋಡಿದರು. 


ದೃಷ್ಟ್ವಾ ತು ಪಾರ್ಥಂ ಸಂರಬ್ಧಂ ವಾಸುದೇವಂ ಚ ಮಾರಿಷ | 
ಪ್ರಹಸನ್ನೇವ ಪುತ್ರಸ್ತೇ ಯೋದ್ದುಕಾಮಃ ಸಮಾಹ್ನಯತ್‌ 1 ೩೦ ॥ 
ಎ ತೆ ಎ ವ 

ಎಲೈ ಪೂಜ್ಯನೇ, ನಿನ್ನ ಪುತ್ರನು ಕೋಪಗೊಂಡ ಕೃಷ್ಣಾರ್ಜುನರನ್ನು ನೋಡಿ 
ನಗುತ್ತಲೇ ಅವರನ್ನು ಯುದ್ಧಕ್ಕೆ ಆಹ್ವಾದಿಸಿದನು. 

ತತಃ ಪ್ರಹೃಷ್ಟೋ ದಾಶಾರ್ಹಃ ಪಾಂಡವಶ್ಚ ಧನಂಜಯಃ । 

ವ್ಯಾಕ್ರೋಶೇತಾಂ ಮಹಾತ್ಗಾನೌ ದಧ್ದತುಶ್ಠಾಂಬುಜೋತ್ತಮೌ ॥ ೩೧ ॥ 

ಆಗ ಸಂತೋಷಗೊಂಡ, ಮಹಾತ್ಮರಾದ ಕೃಷ್ಣ ಮತ್ತು ಧನಂಜಯರು 
ಸಿಂಹನಾದವನ್ನುಮಾಡಿ, ತಮ್ಮ ಶ್ರೇಷ್ಠವಾದ ಶಂಖಗಳನ್ನು ಊದಿದರು. 

a ಆ Kt 
ತೌ ಹೃಷ್ಟರೂಪೌ ಸಂಪ್ರೇಕ್ಷ್ಯ ಕುರವಸ್ತತ್ರ ಸರ್ವಶಃ | 
ನಿರಾಶಾಃ ಸಮಪದ್ಯಂತ ಪುತ್ರಸ್ಯ ತವ ಜೀವಿತೇ | ೩೨ ॥॥ 


ರಣರಂಗದಲ್ಲಿಸಂತೋಷಗೊಂಡ ಅವರಿಬ್ಬರನ್ನೂನೋಡಿ ಕೌರವರೆಲ್ಲರೂ ನಿನ್ನ 
ಮಗನ ಜೀವಿತದ ವಿಷಯದಲ್ಲಿಆಸೆಯನ್ನುತೊರೆದರು. 


ಶೋಕಮೀಯು: ಪರಂ ಚೈವ ಕುರವಃ ಸರ್ವ ಏವ ಹಿ । 
ಅಮನ್ಯಂತ ಚ ಪುತ್ರಂ ತೇ ವೈಶ್ವಾನರಮುಖೇ ಹುತಮ್‌ || ೩೩ 1! 


ಜಯದ್ರಥವಧಪರ್ವ -299- 


ಎಲ್ಲ ಕುರುಗಳೂ ಬಹಳ ಶೋಕವನ್ನು ಹೊಂದಿದರು. ನಿನ್ನ ಪು 
ಮುಖದಲ್ಲಿಹೋಮ ಮಾಡಲ್ಪಟ್ಟಿದ್ದಾನೆ ಎಂದು ತಿಳಿದರು. 


(6 
1 
G 

A ಎ 


ತಥಾ ಚ ದೃಷ್ಟ್ವಾ ಯೋಧಾಸ್ತೇ ಪ್ರಹೃಷ್ಫೌ ಕೃಷ್ಣಪಾಂಡವೌ । 
ಬದ ಹ್‌ ಲ ಒಲ 
ಹತೋ ರಾಜಾ ಹತೋ ರಾಜೇತ್ಯೂಚುರೇವಂ ಭಯಾರ್ದಿತಾಃ । 
ಜನಸ್ಯ ಸನಿನಾದಂ ತಂ ಶ್ರುತ್ಹಾ ದುರ್ಯೋಧನೋತಬ್ರವೀತ್‌ ॥ ೩೪ ॥ 
ಲ್ಕ ಎ 


ವ್ಯೇತು ವೋ ಭೀ ರಣೇ ಕೃಷ್ಣೌ ಪ್ರೇಷಯಿಷ್ಯಾಮಿ ಮೃತ್ಯವೇ ॥ ೩೫ ॥ 


ಹಾಗೆ ಸಂತೋಷಗೊಂಡ ಕೃಷ್ಣಾರ್ಜುನರನ್ನು ನೋಡಿ, ನಿನ್ನ ಯೋಧರೆಲ್ಲರೂ 
ಭಯಗೊಂಡವರಾಗಿ ರಾಜನು ಹತನಾದನು, ರಾಜನು ಹತನಾದನು ಎಂದು 
ಕಿರುಚಿದರು. ಯೋಧರ ಆ ದೊಡ್ಡ ಶಬ್ದವನ್ನು ಕೇಳಿ ದುರ್ಯೋಧನನು- "ನಿಮ್ಮ 
ಭಯವನ್ನು ಬಿಡಿ, ಯುದ್ಧದಲ್ಲಿ ನಾನು ಕೃಷ್ಣಾರ್ಜುನರನ್ನು ಮೃತ್ಯುಲೋಕಕ್ಕೆ 
ಕಳುಹಿಸುವನು' ಎಂದು ಹೇಳಿದನು. 


ಇತ್ಯುಕ್ತ್ವಾ ಸೈನಿಕಾನ್‌ ಸರ್ವಾನ್‌ ಜಯಾಪೇಕ್ಷೀ ನರಾಧಿಪ: । 
ಪಾರ್ಥಮಾಭಾಷ್ಯ ಸಂರಂಭಾದಿದಂ ವಚನಮಬ್ರವೀತ್‌ ॥1 ೩೬ ॥ 


ಎಲ್ಲರನ್ನೂಕುರಿತು ಹೀಗೆ ಹೇಳಿ, ಜಯಾಕಾಂಕ್ಟಿಯಾದ ರಾಜನು ಕೋಪದಿಂದ 
ಪಾರ್ಥನನ್ನು ಸಂಬೋಧಿಸಿ ಈ ಮಾತನ್ನು ಆಡಿದನು. 


ಪಾರ್ಥ ಯಚ್ಛಿಕ್ಕಿತಂ ತೇಠಸ್ಟಂ ದಿವ್ಯಂ ಮಾನುಷಮೇವ ಚ ಟ 

ತದ್‌ ದರ್ಶಯ ಮಯಿ ಕ್ಷಿಪ್ರಂ ಯದಿ ಜಾತೋತಸಿ ಪಾಂಡುನಾ॥೩೭॥1 

ಎಲೈ ಅರ್ಜುನನೇ, ನೀನು ಪಾಂಡುವಿನ ಪುತ್ರನೇ ಆದರೆ ನೀನು ಅಭ್ಯಾಸ 
ಮಾಡಿದ ದಿವ್ಯ ಮತ್ತು ಮಾನುಷವಾದ ಅಸ್ಪಗಳನ್ನು ಶೀಘ್ರವಾಗಿ ನನಗೆ 
ತೋರಿಸುವವನಾಗು (ನನ್ನಮೇಲೆ ಪ್ರಯೋಗಿಸುವವನಾಗು). 

ಯದ್‌ ಬಲಂ ತವ ವೀರ್ಯಂ ಚ ಕೇಶವಸ್ಯ ತಥೈವ ಚ | 


ತತ್‌ ಕುರುಪಷ್ಪ ಮಯಿ ಕ್ಷಿಪ್ರಂ ಪಶ್ಯಾಮಸ್ತವ ಪೌರುಷಮ್‌ ॥ ೩೮ ॥ 


-300- ಮಹಾಭಾರತ ದ್ರೋಣಪರ್ವ 


ನಿನ್ನಮತ್ತು ಕೃಷ್ಣನ ಬಲ ಮತ್ತು ಪರಾಕ್ರಮಗಳು ಏನಿವೆಯೋ ಅದನ್ನು ಶೀಘ್ರವಾಗಿ 
ನನಗೆ ತೋರಿಸುವವನಾಗು. ನಿನ್ನಪರಾಕ್ರಮವನ್ನುನೋಡೋಣ. 

ಅಸ್ಪತ್ಧರೋಕ್ಷಂ ಕರ್ಮಾಣಿ ಪ್ರವದಂತ್ಯದುತಾನಿ ತೇ । 

ಅಲ Cet) 

ಸ್ವಾಮಿಸತ್ಕಾರಯುಕ್ತಾನಿ ಯಾನಿ ತಾನೀಹ ದರ್ಶಯ 11 ೩೯॥ 

ನಿನ್ನ ಸ್ವಾಮಿಯಾದ ಕೃಷ್ಣನಿಂದ ಪ್ರಶಂಸಿಸಲ್ಪಟ್ಟ ನನ್ನ ಪರೋಕ್ಷದಲ್ಲಿ ಮಾಡಿದ 
ನಿನ್ನ ಅದ್ಭುತವಾದ ಕರ್ಮಗಳನ್ನುಕುರಿತು ಎಲ್ಲರೂ ಮಾತನಾಡುತ್ತಾರೆ. ಅವೇನಿವೆಯೋ 
ಅವುಗಳನ್ನುಇಲ್ಲಿನನಗೆ ತೋರಿಸುವವನಾಗು. 

ಇತಿ ಶ್ರೀಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 

ದ್ರೋಣಪರ್ವಣಿ ಏಕೋನನವತಿತಮೋತಧ್ಯಾಯಃ ॥ 
i ಜಯದ್ರಥವಧಪರ್ವಣಿ ತ್ರಯೋದಶೋತಧ್ಯಾಯಃ || 
ಇಲ್ಲಿಗೆ ಮಹಾಭಾರತದ ದ್ರೋಣಪರ್ವದಲ್ಲಿ ಎಂಬತ್ತೊಂಬತ್ತನೆಯ 
ಅಧ್ಯಾಯ ಮುಗಿಯಿತು. 
KK 
ತೊಂಬತ್ತನೆಯ ಅಧ್ಯಾಯ 
ಅರ್ಜುನನಿಂದ ದುರ್ಯೋಧನನ ಪರಾಜಯ ಮತ್ತು 
ಸೈಂಧವನ ಕಡೆಗೆ ಅರ್ಜುನನ ಗಮನ. 
ಸಂಜಯಃ 

ಏವಮುಕ್ತಾ $ರ್ಜುನಂ ರಾಜಾ ತ್ರಿಭಿರ್ಮರ್ಮಾತಿಗೈ: ಶರೈಃ । 

ಪ್ರತ್ಯವಿದ್ಭನ್ಮಹಾವೇಗೈಃ ಚತುರ್ಭಿಶ್ಚತುರೋ ಹಯಾನ್‌ uO 

ಸಂಜಯ- ರಾಜನಾದ ದುರ್ಯೋಧನನು ಅರ್ಜುನನಿಗೆ ಹೀಗೆ ಹೇಳಿ ಅವನನ್ನು 
ಮಹಾವೇಗವುಳ್ಳ ಮರ್ಮಭೇದಿಗಳಾದ ಮೂರು ಬಾಣಗಳಿಂದ ಹೊಡೆದು, ನಾಲ್ಕು 
ಬಾಣಗಳಿಂದ ರಥದ ನಾಲ್ಕು ಅಶ್ಪಗಳನ್ನೂ ಹೊಡೆದನು. 

ವಾಸುದೇವಂ ಚ ದಶಭಿಃ ಪ್ರತ್ಯವಿದ್ಧ್ಯತ್‌ ಸ್ತನಾಂತರೇ । 

ಪ್ರತೋದಂ ಚಾಸ್ಯ ಭಲ್ಲೇನ ಛಿತ್ತ್ವಾ ಭೂಮಾವಪಾತಯತ್‌ ॥! ೨1 


ಜಯದ್ರಥವಧಪರ್ವ -301- 


ಕೃಷ್ಣನನ್ನೂ ಸಹ ಹತ್ತು ಬಾಣಗಳಿಂದ ಅವನ ಸ್ತನಗಳ ಮಧ್ಯದಲ್ಲಿ ಹೊಡೆದನು. 
ಅವನ ಹಸ್ತದಲ್ಲಿದ್ದ ಚಾವಟಿಯನ್ನೂ ಸಹ ಭಲ್ಲದಿಂದ ಹೊಡೆದು ಭೂಮಿಯ ಮೇಲೆ 
ಕೆಡವಿದನು. 

ತಂ ಚತುರ್ದಶಭಿಃ ಪಾರ್ಥಃ ಚಿತ್ರಪುಂಖೈ: ಶಿಲಾಶಿತೈಃ । 

ಅವಿದ್ಯ್ಯತ್‌ ತೂರ್ಣಮವ್ಯಗ್ರೋ ತೇ ಚಾಭ್ರಶ್ಯಂತ ವರ್ಮಣಿ ॥ ೩ ॥ 


ಅರ್ಜುನನು ಯಾವ ಗಾಬರಿಯೂ ಇಲ್ಲದೆ, ವಿಚಿತ್ರವಾದ ಪುಂಖಗಳನ್ನು 
ಹೊಂದಿದ್ದ, ಕಲ್ಲಿನಿಂದ ಸಾಣೆಯನ್ನು ಹಿಡಿದ ಹದಿನಾಲ್ಕುಬಾಣಗಳನ್ನು ಅವನ ಮೇಲೆ 
ಪ್ರಯೋಗಿಸಿದನು. ಆ ಬಾಣಗಳು ದುರ್ಯೋಧನನ ಕವಚವನ್ನು ತಲುಪಿ 
ಭ್ರಷ್ಟವಾದವು. 

ತೇಪಾಂ ವೈಫಲ್ಯಮಾಲೋಕ್ಯ ಪುನರ್ನವ ಚ ಪಂಚ ಚ । 

ಪ್ರಾಹಿಣೋನ್ನಿಶಿತಾನ್‌ ಬಾಣಾನ್‌ ತೇ ಹ್ಯಭ್ರಶ್ಯಂತ ವರ್ಮಣಃ ॥ ೪ ॥ 


ಅರ್ಜುನನು ಅವುಗಳು ವಿಫಲವಾದುದನ್ನು ನೋಡಿ, ಪುನಃ ಅವನ ಮೇಲೆ 
ಹದಿನಾಲ್ಕು ಬಾಣಗಳನ್ನು ಪ್ರಯೋಗಿಸಿದನು. ಅವುಗಳೂ ಸಹ ಅವನ ಕವಚವನ್ನು 
ತಲುಪಿ ವ್ಯರ್ಥವಾದವು. 

ಅಷ್ಟಾವಿಂಶಚ್ಛಿತಾನ್‌ ಬಾಣಾನ್‌ ತಾನ್‌ ವೈ ಪ್ರೇಕ್ಷ್ಯ ಸ ನಿಷ್ಠಲಾನ್‌ । 

ಅಬ್ರವೀತ್‌ ಪರವೀರಘಪ್ಪಃ ಕೃಷ್ಣೋ5ರ್ಜುನಮಿದಂ ವಚಃ 11 ೫ ॥ 

ಇಪ್ಪತ್ತೆಂಟು ಬಾಣಗಳು ವ್ಯರ್ಥವಾದುದನ್ನು ನೋಡಿ, ಪರವೀರಪಾತಕನಾದ 
ಕೃಷ್ಣಮು ಅರ್ಜುನನನ್ನು ಕುರಿತು ಈ ಮಾತನ್ನು ಆಡಿದನು. 


ಅದೃಷ್ಟಪೂರ್ವಂ ಪಶ್ಯಾಮಿ ಶಿಲಾನಾಮಿವ ಸರ್ಪಣಮ್‌ । 


ತ್ವಯಾ ಸಂಪ್ರೇಷಿತಾಃ ಪಾರ್ಥ ನಾರ್ಥಂ ಕುರ್ವಂತಿ ಪತ್ರಿಣಃ ॥ ೬ 1 
ಹಿಂದೆಂದೂ ನೋಡದಿದ್ದ ಬಂಡೆಗಳ ಚಲನೆಯಂತಿರುವ ದೃಶ್ಯವನ್ನು 
ನೋಡುತ್ತಿದ್ದೇನೆ. ಎಲೈ ಅರ್ಜುನನೇ, ನೀನು ಪ್ರಯೋಗಿಸಿದ ಪತ್ರಸಹಿತವಾದ 


ಬಾಣಗಳು ವ್ಯರ್ಥವಾಗುತ್ತಿವೆ. 


-302- ಮಹಾಭಾರತ ದ್ರೋಣಪರ್ವ 


ಕಚ್ಚಿದ್‌ ಗಾಂಡೀವಜಃ ಪ್ರಾಣಃ ತಥೈವ ಭರತರ್ಷಭ । 
ಮುಷ್ಠಿಶ್ಚ ತೇ ಯಥಾಪೂರ್ವಂ ಭುಜಯೋಶ್ಚ ಬಲಂ ತವ 11 ೭॥ 


ಎಲೈ ಭರತಶ್ರೇಷ್ಠನೇ, ಗಾಂಡೀವದ ಪ್ರಾಣವಾಗಲೀ, ನಿನ್ನ ಮುಷ್ಟಿಯಾಗಲೀ, 
ನಿನ್ನಭುಜಗಳ ಬಲವಾಗಲೀ ಹಿಂದಿನಂತೆಯೇ ಇವೆಯಷ್ಟೆ? 


ವಿಧೇರ್ಬಲಾದಯಂ ಕಾಲಃ ಪ್ರಾಪ್ತಃ ಸ್ಯಾದದ್ಯ ಪಶ್ಚಿಮ: | 
ತವ ಚೈವಾಸ್ಯ ಶತ್ರೋಶ್ಚ ತನ್ಮಮಾಚಕ್ಷ್ವ ಪೃಚ್ಛತಃ mS 
ಅಥವಾ ವಿಧಿಯ ಇಚ್ಛೆಯಂತೆ ಇಂತಹ ನಿನ್ನ ಪಶ್ಚಿಮ ಕಾಲವು ಮತ್ತು ನಿನ್ನ 


ಶತ್ರುವಿನ ಉದಯ ಕಾಲವು ಉಂಟಾಗಿರಬಹುದು. ನಿನ್ನನ್ನು ಕೇಳುತ್ತಿರುವ ನನಗೆ 
ಅದನ್ನು ಹೇಳು. 


ವಿಸ್ನಯೋ ಮೇ ಮಹಾನ್‌ ಪಾರ್ಥ ತವ ದೃಷ್ಟ್ವಾ ಶರಾನಿಮಾನ್‌ । 
ವ್ಯರ್ಥಾನ್ನಿಪತಿತಾನ್‌ ಸಂಖೇ ದುರ್ಯೋಧನರಥಂ ಪ್ರತಿ we I 


ಎಲೈ ಪಾರ್ಥನೇ, ನಿನ್ನ ಈ ಬಾಣಗಳು ದುರ್ಯೋಧನನ ರಥದ ಬಳಿಯಲ್ಲಿ 
ವ್ಯರ್ಥವಾಗಿ ಬೀಳುತ್ತಿರುವುದನ್ನು ನೋಡಿ ನನಗೆ ಬಹಳ ಆಶ್ಚರ್ಯವಾಗಿದೆ. 


ವಜ್ರಾಶನಿಸಮಾ ಘೋರಾಃ ಪರಕಾಯಾವಭೇದಿನಃ । 
ಶರಾಃ ಕುರ್ವಂತಿ ತೇ ಪಾರ್ಥ ಪಾರ್ಥಿವೇದ್ಯ ವಿಡಂಬನಾಮ್‌ 11೧೦॥ 
ವಜ್ರಾಯುಧಕ್ಕೂಮತ್ತು ಸಿಡಿಲುಗಳಿಗೂ ಸಮನಾದ, ಪರಕಾಯವನ್ನು ಸೀಳುವ 
ಘೋರವಾದ ಈ ಬಾಣಗಳು ಎಲೈ ಪಾರ್ಥನೇ, ನಿನ್ನನ್ನು ಅಪಹಾಸ ಮಾಡುತ್ತಿವೆ. 
ಅರ್ಜುನಃ 


ದ್ರೋಣೇನ ನಿಯತಂ ಕೃಷ್ಣ ಧಾರ್ತರಾಷ್ಟೇ ನಿವೇಶಿತಮ್‌ । 
ಅಂತೇ ವಿಹಿತಮಸ್ವ್ರಾಣಾಮೇತತ್ಕವಚಧಾರಣಮ್‌ nu ೧೦ ॥ 


ಅರ್ಜುನ- ಎಲೈ ಕೃಷ್ಣನೇ, ಖಂಡಿತವಾಗಿ ದ್ರೋಣರು ನನ್ನ ಅಸ್ತ್ರಗಳ ವಿನಾಶಕ್ಕಾಗಿ 
ದುರ್ಯೋಧನನಿಗೆ € ಕವಚಧಾರಣೆಯನ್ನು ಮಾಡಿಸಿದ್ದಾರೆ. 


ಜಯದ್ರಥವಧಪರ್ವ -303- 


ಅಸ್ಥಿನಂತರ್ಹಿತಂ ಕೃಷ್ಣ ತೈಲೋಕ್ಯಮಪಿ ವರ್ಮಣಿ । 
ಏಕೋ ದ್ರೋಣೋ ಹಿ ವೇದೈತದಹಂ ತಸ್ಥಾಚ್ಚ ಸತ್ತಮಾತ್‌ 1॥೧೨॥ 


ಎಲೈ ಕೃಷ್ಣನೇ, ಈ ಕವಚದಲ್ಲಿ ಮೂರುಲೋಕಗಳೂ ಅಡಗಿವೆ. ಈ ಕವಚದ 
ಸಂವಿಧಾನವು ದ್ರೋಣರೊಬ್ಬರಿಗೇ ತಿಳಿದಿದೆ. ಆ ಸಜ್ಜನಶ್ರೇಷ್ಠರ ಉಪದೇಶದಿಂದ 
ನಾನೂ ತಿಳಿದಿದ್ದೇನೆ. 


ನ ಶಕ್ಕಮೇತತ್‌ ಕವಚಂ ಬಾಣೈರ್ಭೇತ್ತುಂ ಕಥಂಚನ । 
ಅಪಿ ವಜ್ರೇಣ ಗೋವಿಂದ ಸ್ವಯಂ ಮಘವತಾ ಯುಧಿ | ೧೩ 1 


ಈ ಕವಚವನ್ನು ಬಾಣಗಳಿಂದ ಯಾವ ರೀತಿಯಿಂದಲೂ ಭೇದಿಸಲು ಶಕ್ಯವಿಲ್ಲ. 
ಗೋವಿಂದನೇ, ಸತಃ ಇಂದ್ರನೂಸಹ ಇದನ್ನು ಯುದ್ದದಲ್ಲಿವಜ್ರಾಯುಧದಿಂದಲೂ 
ಭೇದಿಸಲಾರ. 

ಜಾನಂಸ್ತ್ರಮಪಿ ವೈ ಕೃಷ್ಣ ಮಾಂ ವೈ ಮೋಹಯಸೇ ಕಥಮ್‌ । 

ಯದ್‌ ವೃತ್ತಂ ತ್ರಿಷು ಲೋಕೇಷು ವರ್ತತೇ ಯಚ್ಚ ಕೇಶವ ॥| ೧೪ ॥ 


ತಥಾ ಭವಿಷ್ಯದ್‌ ಯಚ್ಛೆವ ತತ್‌ ಸರ್ವಂ ವಿದಿತಂ ತವ | 
ನತ್ಲಿದಂ ವೇದ ತತ್‌ ಶಶ್ಚಿದ್‌ ಯಥಾ ತ್ವಂ ಮಧುಸೂದನ ॥ ೧೫ ॥। 


ಎಲೈ ಕೃಷ್ಣನೇ, ನೀನು ಎಲ್ಲವನ್ನೂ ತಿಳಿದಿದ್ದರೂ ನನಗೆ ಮೋಹವನ್ನುಂಟು 
ಮಾಡುತ್ತಿದ್ದೀಯೆ. ಮೂರುಲೋಕಗಳಲ್ಲಿ ಭೂತ-ಭವಿಷ್ಯತ್‌-ವರ್ತಮಾನ ಕಾಲದಲ್ಲಿ 
ನಡೆಯುವುದೆಲ್ಲವೂ ನಿನಗೆ ತಿಳಿದಿದೆ. ಎಲೈ ಮಧುಸೂದನನೇ, ನಿನಗೆ ತಿಳಿದಿರುವಂತೆ 
ಬೇರೆ ಯಾರಿಗೂ ತಿಳಿದಿಲ್ಲ. 


ಏಷ ದುರ್ಯೋಧನಃ ಕೃಷ್ಣ ದ್ರೋಣೇನ ವಿಹಿತಾಮಿಮಾಮ್‌ । 

ತಿಷ್ಠತ್ಯಭೀತವತ್‌ ಸಂಖೇ ಬಿಭ್ರತ್‌ ಕವಚಧಾರಣಾಮ್‌ Il ೧೬ ॥ 

ಎಲ್ಫೆ ಕೃಷ್ಣನೇ, ಈ ದುರ್ಯೋಧನನು ದ್ರೋಣರು ವಿಧಾನ ಮಾಡಿದ ಕವಚವನ್ನು 
ಧರಿಸಿ ರಣರಂಗದಲ್ಲಿನಿರ್ಭೀತನಾದವನಂತೆ ಇದ್ದಾನೆ. 


ಯತ್‌ ತತ್ರ ವಿಹಿತಂ ಕಾರ್ಯಂ ನೈಷ ತದ್‌ ವೇತ್ತಿ ಮಾಧವ | 


ಸ್ವ್ರೀವದೇಷ ಬಿಭರ್ತೇತಾಂ ಯುಕ್ತಾಂ ಕವಚಧಾರಣಾಮ್‌ ॥ ೧೭! 


-304- ಮಹಾಭಾರತ ದ್ರೋಣಪರ್ವ 


ಎಲೈ ಮಾಧವನೇ, ಈ ಕವಚದ ವಿಷಯದಲ್ಲಿಏನು ಮಾಡಬೇಕೆಂದು ಅವನಿಗೆ 
ತಿಳಿದಿಲ್ಲ. ದ್ರೋಣರು ಅಭಿಮಂತ್ರಿಸಿಕೊಟ್ಟಕವಚವನ್ನುಕೇವಲ ಸ್ಪೀಯಂತೆ ಅವನು 
ಧರಿಸಿದ್ದಾನೆ. 


ಪಶ್ಯ ಬಾಹ್ಟೋಶ್ಚ ಮೇ ವೀರ್ಯಂ ಧನುಷಶ್ಚ ಜನಾರ್ದನ । 
ಪರಾಜಯಿಷ್ಯೇ ಕೌರವ್ಯಂ ಕವಚೇನಾಭಿರಕ್ಷಿತಮ್‌ ॥| ೧೮ ॥ 


ಎಲೈ ಜನಾರ್ದನನೇ, ನನ್ನ ಬಾಹುವಿನ ಬಲವನ್ನೂ ಮತ್ತು ಧನುಸಿನ ಶಕ್ತಿಯನ್ನೂ 
ನೋಡುವವನಾಗು. ದುರ್ಯೋಧನನು ಕವಚದಿಂದ ರಕ್ಷಿತನಾಗಿದ್ದರೂ ಅವನನ್ನು 
ಸೋಲಿಸುವೆನು. 


ಇದಮಂಗಿರಸೇ ಪ್ರಾದಾದ್‌ ದೇವೇಶೋ ವರ್ಮ ಭಾಸ್ವರಮ್‌ ಟ 
ತಸ್ಮಾದ್‌ ಬೃಹಸ್ಪತಿಃ ಪ್ರಾಪ ತತಃ ಪ್ರಾಪ ಪುರಂದರಃ । 
ಪುನರ್ದದೌ ಸುರಪತಿರ್ಮಹ್ಯಂ ವರ್ಮಸುಸಂಗ್ರಹಮ್‌ nu ೧೯ ॥ 


ಈ ಪ್ರಕಾಶಮಾನವಾದ ಕವಚವನ್ನು ಬ್ರಹ್ಮದೇವರು ಅಂಗಿರಸರಿಗೆ ಕೊಟ್ಟರು. 
ಅಂಗಿರಸರಿಂದ ಅದು ಬೃಹಸ್ತತ್ಯಾಚಾರ್ಯರಿಗೆ ಬಂದಿತು. ಬೃಹಸ್ಪತ್ಯಾಚಾರ್ಯರಿಂದ 
ಪುನಃ ಇಂದ್ರನು ತೆಗೆದುಕೊಂಡನು. ಸುರಪತಿಯಾದ ಅವನು ಈ ಕವಚದ 
ಸಂವಿಧಾನವನ್ನುನನಗೆ ನೀಡಿದನು. 


ದೈವಂ ಯದ್ಯಸ್ಯ ವರ್ಮೈತದ್‌ ಬ್ರಹ್ಮಣಾ ವಾ ಸ್ವಯಂ ಕೃತಮ್‌ | 
ನೈವ ಗೋಪ್ಪ $93 ದುರ್ಬುದ್ಧಿಂ ವರ್ಮ ಬಾಣಹತಂ ಮಯಾ ॥1೨೦॥ 


ಈ ಕವಚವು ಎಷ್ಟೇ ದೈವಿಕವಾಗಿದ್ದರೂ ಅಥವಾ ಬ್ರಹ್ನದೇವರೇ ಸ್ವಯಂ 
ಮಾಡಿದ್ದರೂ ನನ್ನ ಬಾಣಗಳಿಂದ ಹತನಾಗುವ ದುರ್ಬುದ್ದಿಯುಳ್ಳ ದುರ್ಯೋಧನನನ್ನು 
ಅದು ರಕ್ಷಿಸುವುದಿಲ್ಲ. 


ಏವಮುಕ್ತಾ 5ರ್ಜುನೋ ಬಾಣಾನ್‌ ಅಭಿಮಂತ್ರ ವ್ಯಕರ್ಷತ | 
ವಿಕೃಷ್ಯಮಾಣಾನೇವೈತಾನ್‌ ಧನುರ್ಮಧ್ಯಗತಾನ್‌ ಶರಾನ್‌ | 
ತಾನಸ್ಕಾಸ್ಟೇಣ ಚಿಚ್ಛೇದ ದ್ರೌಣಿಃ ಸರ್ವಾಸ್ತಘಾತಿನಾ ॥॥ ೨೧ ॥ 


ಜಯದ್ರಥವಧಪರ್ವ -305- 


ಹೀಗೆ ಹೇಳಿ ಅರ್ಜುನನು ಬಾಣಗಳನ್ನು ಅಭಿಮಂತ್ರಿಸಿ, ಧನುಸ್ಲಿನ ಮಧ್ಯದಲ್ಲಿ 
ಹೂಡಿ ಹೆದೆಯನ್ನು ಎಳೆದನು. ಅವನು ಹೆದೆಯನ್ನು ಎಳೆಯುತ್ತಿರುವಾಗಲೇ 
ಅಶ್ವತ್ಥಾಮರು ಸರ್ವಾಸ್ತಘಾತಿಯಾದ ಅಸ್ವದಿಂದ ಆ ಬಾಣಗಳನ್ನು ಕತ್ತರಿಸಿದರು. 

ತಾನ್‌ ನಿಕೃತ್ತಾನಿಷೂನ್‌ ದೃಷ್ಟ್ವಾ ದೂರತೋ ಬ್ರಹ್ಮವಾದಿನಾ । 

ನ್ಯವೇದಯತ್‌ ಕೇಶವಾಯ ವಿಸ್ಥಿತಃ ಶ್ಲೇತವಾಹನ:ಃ nu ೨೨ ॥ 

ಬ್ರಹ್ಮವಾದಿಗಳಾದ ಅಶ್ವತ್ಥಾಮರು ದೂರದಿಂದಲೇ ತನ್ನ ಬಾಣಗಳನ್ನು 
ಕತರಿಸಿದುದನು ನೋಡಿ ವಿಸಯಗೊಂಡ ಶೇತವಾಹನನು ಕೃಷ್ಣನನ್ನು ಕುರಿತು 
pu] ಸ್ಮ ಲ ವ ತ 
ಮಾತನಾಡಿದನು. 

ಅರ್ಜುನಃ 

ನೈತದಸ್ತು ಮಯಾ ಶಕ್ಯಂ ದ್ವಿಃ ಪ್ರಯೋಕ್ತುಂ ಜನಾರ್ದನ | 

ಅಸ್ಟಂ ಮಾಮೇವ ಹನ್ಯಾದ್ದಿ ಪಶ್ಯಾದ್ಯಾಸ್ತಖಲಂ ಮಮ || ೨೩ ॥ 

ಅರ್ಜುನ- ಎಲೈ ಜನಾರ್ದನನೇ, ಈ ಅಸ್ಪವನ್ನು ನಾನು ಎರಡು ಬಾರಿ 
ಪ್ರಯೋಗಿಸಲು ಶಕ್ಯವಿಲ್ಲ. ಎರಡನೆಯ ಬಾರಿ ಪ್ರಯೋಗಿಸಿದರೆ ಅದು ನನ್ನನ್ನೇ 
ಕೊಂದೀತಷ್ಟೆ! ಈ ದಿನ ನನ್ನ (ಬೇರೆ) ಅಸ್ಪಗಳ ಬಲವನ್ನುನೋಡು. 

ತತೋ ದುರ್ಯೋಧನ: ಕೃಷ್ಣೌ ನವಭಿರ್ನತಪರ್ವಭಿಃ । 

ಅವಿದ್ಯತ ರಣೇ ರಾಜನ್‌ ತ್ವರಯಾ5 5ಶೀವಿಷೋಷಮೈ: || ೨೪ 1 

ಎಲೈ ರಾಜನೇ, ಆಗ ದುರ್ಯೋಧನನು ಕೃಷ್ಣಾರ್ಜುನರ ಮೇಲೆ ಸರ್ಪದಂತಿದ್ದ 
ಬಾಗಿದ ತುದಿಯುಳ್ಳ ಒಂಬತ್ತು ಬಾಣಗಳನ್ನು ಶೀಘ್ರವಾಗಿ ಪ್ರ ಪ್ರಯೋಗಿಸಿದನು. 

ಭೂಯ ಏವಾಭ್ಯವರ್ಷಚ್ಚಸ ರಣೇ ಕೃಷ್ಣಪಾಂಡವೌ । 


ಶರವರ್ಷೇಣ ಮಹತಾ ತತೋ ಹೃಷ್ಯಂತ ತಾವಕಾಃ || ೨೫ ॥। 


ಚಕ್ರುರ್ವಾದಿತ್ರನಿನದಾನ್‌ ಸಿಂಹನಾದರವಾಂಸ್ತದಾ || ೨೬ | 


ಅವನು ಪುನಃ ಕೃಷ್ಣಾ ಎರ್ಜುನರ ಮೇಲೆ ಬಾಣಗಳ ದೊಡ್ಡ ಮಳೆಯನ್ನು ಕರೆದನು. 
ಆಗ ನಿನ್ನವರೆಲ್ಲರೂ ಸ ಗೊಂಡು ವಾದ್ಯ ಘೋಷಗಳನ್ನೂ ಮತ್ತು ಸಿಂಹನಾದವನ್ನೂ 
ಮಾಡಿದರು, 


-306- ಮಹಾಭಾರತ ದ್ರೋಣಪರ್ವ 


ತತಃ ಕ್ರುದ್ಧೋ ರಣೇ ಪಾರ್ಥಃ ಸೃಕ್ಕಿಣೀ ಪರಿಲೇಲಿಹನ್‌ । 
ನಾಪಶ್ಯತ ತತೋಶಸ್ಯಾಂಗಂ ಯನ್ನ ಸ್ಯಾದ್‌ ವರ್ಮರಕ್ಷಿತಮ್‌ ॥ ೨೭ ॥ 


ಆಗ ಅರ್ಜುನನು ರಣರಂಗದಲ್ಲಿ ಕೋಪಗೊಂಡು, ಕಟಬಾಯಿಯನ್ನು 


ಸವರಿಕೊಳ್ಳುತ್ತಾ, ಕವಚರಕ್ಕಿತವಲ್ಲದ ದುರ್ಯೋಧನನ ಯಾವ ಅಂಗವನ್ನೂ 
ಕಾಣಲಿಲ್ಲ. 


ತತೋತಸ್ಯ ನಿಶಿತೈರ್ಬಾಣೆ: ಜ್ವಲನಾರ್ಕಾನಿಲೋಪಮೈ: | 
ಹಯಾಂಶ್ಚಕಾರ ನಿರ್ದೇಹಾನ್‌ ತಥೋಭೌ ಪಾರ್ಷಿಸಾರಥೀ ॥ ೨೮ ॥ 


ಆಗ ಹರಿತವಾದ ಜ್ವಲಿಸುವ ಅಗ್ನಿಯನ್ನು ಹೋಲುವ ಬಾಣಗಳನ್ನು ಪ್ರಯೋಗಿಸಿ 
ಅವನ ಅಶ್ವಗಳನ್ನುಕೊಂದು, ಅವನ ಇಬ್ಬರು ಪಾರ್ಷಿಸಾರಥಿಗಳನ್ನೂ ಸಂಹರಿಸಿದನು. 


ಧನುರಸ್ಯಾಚ್ಛಿನತ್‌ ಕ್ಷಿಪ್ರಂ ಹಸ್ತಾವಾಪಂ ಚ ವೀರ್ಯವಾನ್‌ । 
ರಥಂ ಚ ಶಕಲೀಕರ್ತುಂ ಸವ್ಯಸಾಚೀ ಪ್ರಚಕ್ರಮೇ n ೨೯ ॥ 


ಪರಾಕ್ರಮಶಾಲಿಯಾದ ಸವ್ಯಸಾಚಿಯು ಅವನ ಧನುಸ್ಸುಮತ್ತು ಬತ್ತಳಿಕೆಗಳನ್ನು 
ಕತ್ತರಿಸಿ, ಅವನ ರಥವನ್ನು ಪುಡಿ ಮಾಡಲು ಉಪಕ್ರಮಿಸಿದನು. 


ದುರ್ಯೋಧನಂ ತು ಬಾಣಾಭ್ಯಾಂ ತೀಕ್ಷಾಭ್ಯಾಂ ವಿರಥೀಕೃತಮ್‌ | 
ಅವಿದ್ವ್ಯದ್‌ ಹಸ್ತತಳಯೋರುಭಯೋರರ್ಜುನಸ್ತದಾ 1 ೩೦॥ 


ರಥವನ್ನುಕಳೆದುಕೊಂಡ ದುರ್ಯೋಧನನನ್ನು ಉದ್ದೇಶಿಸಿ ಎರಡು ತೀಕ್ಷ್ಣವಾದ 
ಬಾಣಗಳನ್ನು ಅರ್ಜುನನು ಅವನ ಎರಡು ಅಂಗೈಗಳಿಗೆ ಹೊಡೆದನು. 


ತಂ ಕೃಚ್ಛಾಮಾಪದಂ ಪ್ರಾಪ್ತಂ ದೃಷ್ಟ್ವಾ ಪರಮಧನ್ದಿನಃ । 

ಣು ಧಃ ಜವ 
ಸಮುತ್ತೇತುಃ ಪರೀಪ್ಲಂತೋ ಧನಂಜಯಶರಾರ್ದಿತಮ್‌ 11 ೩೧ |! 
ಬಹಳ ಕಷ್ಟಕ್ಕೆ ಸಿಲುಕಿದ ದುರ್ಯೋಧನನನ್ನುನೋಡಿ ಶ್ರೇಷ್ಠಧನುರ್ಧಾರಿಗಳು 


ಬಾಣ ಪೀಡಿತನಾದ ಅವನನ್ನು ರಕ್ಷಿಸಲು ಎಲ್ಲ ಕಡೆಗಳಿಂದಲೂ ಅವನ ಸಮೀಪಕ್ಕೆ 
ಬಂದರು. 


ಜಯದ್ರಥವಧಪರ್ವ -307- 


ತೇ ರಥೈರ್ಬಹುಸಾಹಸೆ ಕಲ್ಪಿತ್ರೈಃ ಕುಂಜರೈರ್ಹಯೈಃ । 
ಪದಾತ್ಯೋಫೈಶ್ಚ ಸಂರಬ್ವಾಃ ಪರಿವವ್ರರ್ಧನಂಜಯಮ್‌ 1 ೩೨ ॥ 


ಅವರು ಅನೇಕ ಸಹಸ್ರ ರಥಗಳಿಂದಲೂ, ಯುದ್ಧಕ್ಕೆ ಸಿದ್ಧಗೊಳಿಸಿದ 
ಗಜಾಶಗಳಿಂದಲೂ, ಪದಾತಿಗಳ ಸಮೂಹದಿಂದಲೂ ಕೂಡಿದವರಾಗಿ ಅರ್ಜುನನನ್ನು 
ಸುತ್ತುವರಿದರು. 


ಅಥ ನಾರ್ಜುನಗೋವಿಂದೌ ರಥೋ ವಾಪಿ ವ್ಯದೃಶ್ಯತ । 
ಅಸ್ಪವರ್ಷೇಣ ಮಹತಾ ಶರೌಫೈಶ್ನಾಪಿ ಸಂವೃತಾಃ ॥| ೩೩ ॥ 


ಆಗ ಅವರು ಪ್ರಯೋಗಿಸಿದ ಅಸ್ಪಗಳ ಮತ್ತು ಶಸ್ತ್ರಗಳ ಮಳೆಯಿಂದ ಕೃಷ್ಣನಾಗಲೀ, 
ಅರ್ಜುನನಾಗಲೀ, ಅವರ ರಥವಾಗಲೀ ಫಂ 


ತತೋರರ್ಜುನೋತಸ್ತವೀರ್ಯೇಣ ವ್ಯಧಮತ್‌ ತಾಂ ವರೂಥಿನೀಮ್‌। 
ತತ್ರ ವ್ಯಂಗಾಃ ಕೃತಾಃ ಹೇತುಃ ಶತಶೋತಥ ರಥದ್ವಿಪಾಃ || ೩೪ ॥ 


ಆಗ ಅರ್ಜುನನು ಸುತ್ತುವರಿದ ಆ ಸೈನ್ಯವನ್ನು ತನ್ನ ಅಸ್ಪವೇಗದಿಂದ 
ನಾಶಗೊಳಿಸಿದನು. ರಥಗಳು ಮತ್ತು ಗಜಗಳು ತಮ್ಮ ಅಂಗಗಳನ್ನು ಕಳೆದುಕೊಂಡು 
ನೂರಾರು ಸಂಖ್ಯೆಯಲ್ಲಿ ಅಲ್ಲಿ ಬಿದ್ದವು. 

ತೇ ಹತಾ ಹನ್ಯಮಾನಾಶ್ಚ ನ್ಯಗೃಹ್ಣಂಪ್ರಂ ರಥೋತ್ತಮಮ್‌ । 

ಸ ರಥಃ ಸ್ತಂಭಿತಸ್ತಸ್ಥ್‌ ಕ್ರೋಶಮಾತ್ರಂ ಸಮಂತತಃ । 

ತತೋಶರ್ಜುನಂ ವೃಷ್ಟಿದೀರಃ ತ್ವರಿತೋ ವಾಕ್ಯಮಬ್ರವೀತ್‌ ॥| ೩೫ ॥ 

ಧನುರ್ವಿಷ್ಟಾರಯಾತ್ಯರ್ಥಮಹಂ ಧ್ಯಾಸ್ಯಾಮಿ ಚಾಂಬುಜಮ್‌ ॥ ೩೬ ॥ 


ಮೃತವಾಗಿ ಬಿದ್ದಿದ್ದ ಮತ್ತು ಬೀಳುತ್ತಿದ್ದ ಗಜಾಶ್ವಗಳು ಅರ್ಜುನನ ಶ್ರೇಷ್ಠವಾದ 
ರಥವನ್ನು ಒಂದು ಕ್ರೋಶ ದೂರದಲ್ಲಿಯೇ ನಿಲ್ಲಿಸಿದವು. ಆಗ ವೃಷ್ಠಿವೀರನಾದ ಕೃಷ್ಣನು 
ಅರ್ಜುನನನ್ನು ಕುರಿತು ಶೀಘ್ರವಾಗಿ ಮಾತನಾಡುತ್ತಾ, ನೀನು ಧನುಸನ್ನು ಬಲವಾಗಿ 
ಎಳೆದು ಬಾಣಗಳನ್ನು ಪ್ರಯೋಗಿಸು, ನಾನು ಶಂಖವನ್ನು ಊದುವೆನು ಎಂದು 
ಹೇಳಿದನು. 


-308- ಮಹಾಭಾರತ ದ್ರೋಣಪರ್ವ 


ತತೋ ವಿಷ್ಠಾರ್ಯ ಬಲವದ್‌ ಗಾಂಡೀವಂ ನ್ಯಹನದ್‌ ರಿಪೂನ್‌ । 
ಮಹತಾ ಶರವರ್ಷೇಣ ತಳಶಬ್ಬೇನ ಚಾರ್ಜುನಃ 1 ೩೭ ॥ 


ಆಗ ಅರ್ಜುನನು ಗಾಂಡೀವ ಧನುಸ್ಸನ್ನು ಬಲವಾಗಿ ಎಳೆದು, ತನ್ನ ಬಾಣಗಳ 
ಮಳೆಯಿಂದಲೂ, ಹಸ್ತತಳ ಶಬ್ದದಿಂದಲೂ (ಜ್ಯಾತಳ ಶಬ್ದದಿಂದಲೂ) ಶತ್ರುಗಳನ್ನು 
ಸಂಹರಿಸಿದನು. 


ಪಾಂಜಜನ್ಯಂ ಚ ಬಲವದ್‌ ದಧ್ಕೌ ತಾರೇಣ ಕೇಶವಃ । 
ರಜಸಾ ಧಸ್ತಪಕ್ಷಾಕ್ಷಃ ಪ್ರಸ್ನಿನವದನೋ ಭೃಶಮ್‌ 11 ೩೮ ॥ 


ಕೇಶವನು ತನ್ನ ಕಣ್ಣುರೆಪ್ಪೆಗಳು ಮತ್ತು ಕಣ್ಣುಗಳು ಯುದ್ಧದ ಧೂಳಿನಿಂದ 
ತುಂಬಿರಲು, ಬೆವರುತ್ತಾ ಬಹಳ ಬಲದಿಂದ ಶಂಖವನ್ನು ಊದಿದನು. 


ತೇನಾಚ್ಯುತೋಷ್ಠಯುಗಪೂರಿತಮಾರುತೇನ 
ಶಂಖಾಂತರೋದರವಿವೃದ್ಧವಿನಿಃಸ್ಛತೇನ I 

ನಾದೇನ ಸಾಸುರವಿಯತ್ನುರಲೋಕಪಾಲಮ್‌ 
ಉದ್ದಿಗ್ನಮೀಶ್ಚರ ಜಗತ್‌ ಸ್ಫುಟತೀವ ಸರ್ವಮ್‌ 11 ೩೯ ॥ 


ಕೃಷ್ಣನು ತನ್ನತುಟಿಗಳಿಂದ ಊದಿದ ವಾಯುವು ಶಂಖದ ಉದರವನ್ನು ಪ್ರವೇಶಿಸಿ 
ಉಂಟು ಮಾಡಿದ ಶಬ್ದದಿಂದ ಸುರಾಸುರ ಲೋಕಪಾಲಕರಿಂದ ಸಹಿತವಾದ ಮೂರು 
ಲೋಕಗಳೂ ಉದ್ದಿಗವಾದವು. ಎಲೈ ರಾಜನೇ, ಆ ಶಂಖನಾದವು ಜಗತ್ತನ್ನೇ 
ಒಡೆಯುವಂತೆ ತೋರಿತು. 


ತಸ್ಯ ಶಂಖಸ್ಯ ನಾದೇನ ಧನುಷೋ ನಿಸ್ಪನೇನ ಚ । 

ನಿಃಸತ್ತಾಶ್ವ ಸಸತ್ತಾ ಶ್ವ ಕ್ಷಿತೌ ಪೇತುಸ್ತದಾ ಜನಾಃ i ೪೦ ॥! 

ಆ ಶಂಖನಾದವನ್ನೂಮತ್ತು ಧನುಸ್ಲಿನ ನಾದವನ್ನೂಕೇಳಿದ ಧೈರ್ಯಶಾಲಿಗಳೂ 
ಮತ್ತು ದೈರ್ಯಶಾಲಿಗಳಲ್ಲದವರೂ ಆದ ಜನರು ಭೂಮಿಯ ಮೇಲೆ ಕುಸಿದು ಬಿದ್ದರು. 


ತೈರ್ವಿಮುಕ್ತೋ ರಥೋ ರೇಜೇ ವಾಯ್ದ್ವೀರಿತ ಇವಾಂಬುದಃ | 
ಜಯದ್ರಥಸ್ಯ ಗೋಪ್ತಾರಃ ತತಃ ಕ್ಷುಬ್ಬಾ ಸಹಾನುಗಾಃ nu ೪೧ H 


ಜಯದ್ರಥವಧಪರ್ವ -309- 


ಅವರು ತಡೆಹಿಡಿದಿದ್ದ ರಥವು ಅವರಿಂದ ಬಿಡುಗಡೆಯನ್ನು ಹೊಂದಿ, 
ವಾಯುವಿನಿಂದ ಪ್ರೇರಿತವಾದ ಮೇಘದಂತೆಕಂಗೊಳಿಸಿ ಜಯದ್ರಥನ ಸಮೀಪಕ್ಕೆ 
ಹೋಯಿತು. ಆಗ ಜಯದ್ರಥನ ರಕ್ಷಕರೂ ಮತ್ತು ಅವನ ಅನುಯಾಯಿಗಳು 
ಕ್ಟೋಭೆಗೊಂಡರು. 

ತೇ ದೃಷ್ಟ್ವಾ ಸಹಸಾ ಪಾರ್ಥಂ ಗೋಪ್ತಾರಃ ಸೈಂಧವಸ್ಯ ತು । 

ಚಕ್ರುರ್ನಾದಾನ್‌ ಮಹೇಷ್ವಾಸಾ: ಕಂಪಯಂತೋ ವಸುಂಧರಾಮ್‌ ॥ 

ಅರ್ಜುನನು ಇದ್ದಕ್ಕಿದ್ದಂತೆಯೇ ಸೈಂಧವನ ಸಮೀಪಕ್ಕೆ ಬಂದುದನ್ನು ನೋಡಿ 
ಮಹಾಧನುರ್ಧಾರಿಗಳಾದ ಸೈಂಧವನ ರಕ್ಷಕರು ಭೂಮಿಯನ್ನು ನಡುಗಿಸುತ್ತಾ 
ಸಿಂಹನಾದಗಳನ್ನುಮಾಡಿದರು. 


ಬಾಣಶಬ್ದರವಾಂಶ್ಟೋಗ್ರಾನ್‌ ವಿಮಿಶ್ರಾನ್‌ ಶಂಖನಿಸ್ಟನ್ಫಃ । 
ಪ್ರಾದುಶ್ಚಕ್ರುರ್ಮಹಾತ್ಮಾನಃ ಸಿಂಹನಾದರವಾನಪಿ I ೪೩ ॥ 


ಮಹಾತ್ಮರಾದ ಅವರು ಶಂಖಧ್ವನಿಮಿಶ್ರಿತವಾದ, ಉಗ್ರವಾದ ಬಾಣಶಬ್ದಗಳ 
ಘೋಷವನ್ನೂ, ಸಿಂಹನಾದವನ್ನೂಪ್ರಾದುರ್ಭವಿಸಿದರು. 


ತಂ ಶ್ರುತ್ಹಾ ನಿನದಂ ಘೋರಂ ತಾವಕಾನಾಂ ಸಮುತ್ನಿತಮ್‌ । 
ಪ್ರದದ್ಧತುಃ ಶಂಖವರೌ ವಾಸುದೇವಧನಂಜಯೌ || ೪೪ ॥ 


ನಿನ್ನವರು ಉಂಟುಮಾಡಿದ ಆ ನಿನಾದವನ್ನು ಕೇಳಿ ಕೃಷ್ಣಾರ್ಜುನರು ತಮ್ಮ 
ಶ್ರೇಷ್ಠವಾದ ಶಂಖಗಳನ್ನು ಊದಿದರು. 


ತೇನ ಶಬ್ದೇನ ಮಹತಾ ಪೂರಿತೇಯಂ ವಸುಂಧರಾ ಟ 


ಸಶೈಲಾ ಸಾರ್ಣವದ್ದೀಪಾ ಸಪಾತಾಳಾ ವಿಶಾಂಪತೇ mu ೪೫ ॥ 
ಖ 


ಎಲೈ ರಾಜನೇ, ಕೃಷ್ಣಾರ್ಜುನರು ಊದಿದ ಶಂಖದ ದೊಡ್ಡ ಧ್ವನಿಯಿಂದ ಶೈಲ- 
ಸಮುದ್ರ -ದ್ವೀಪ-ಪಾತಾಳಾದಿ ಸಹಿತವಾದ ಈ ಭೂಮಿಯು ತುಂಬಿಹೋಯಿತು. 


ಶಬ್ದೋ ಭರತಶ್ರೇಷ್ಠ ವ್ಯಾಪ್ಯ ಸರ್ವಾ ದಿಶೋ ದಶ | 


ಬು 


ಸ 
ಪ್ರತಿಸಸ್ವಾನ ತತ್ರೈವ ಕುರುಪಾಂಡವಯೋರ್ಬಲೇ 11 ೪೬ UH 


-310- ಮಹಾಭಾರತ ದ್ರೋಣಪರ್ವ 


ಎಲೈ ಭರತಶ್ರೇಷ್ಠನೇ, ಆ ಶಬ್ದವು ಹತ್ತುದಿಕ್ಕುಗಳನ್ನೂ ವ್ಯಾಪಿಸಿ ಪುನಃ ಹಿಂದಿರುಗಿ 
ಕುರುಪಾಂಡವರ ಸೈನ್ಯದಲ್ಲಿ ಪ್ರತಿಧ್ವನಿಸಿತು. 

ತಾವಕಾ ರಥಿನಸ್ತತ್ರ ದೃಷ್ಟ್ವಾ ಕೃಷ್ಣದನಂಜಯೌ । 

ತೇನ ಶಬ್ದೇನ ಮಹತಾ ಸರ್ವಸೈನ್ಯೇಷು ಪಾರ್ಥಿವಾಃ । 

ಸಂಭ್ರಮಂ ಪರಮಂ ಪ್ರಾಪ್ತಾಃ ತ್ವರಮಾಣಾ ಮಹಾರಥಾಃ ॥ ೪೭॥ 

ನಿನ್ನರಥಿಕರು ಕೃಷ್ಣಾರ್ಜುನರನ್ನುನೋಡಿ ನಿನ್ನಎಲ್ಲಸೈನ್ಯಗಳಲ್ಲಿದ್ದ ಮಹಾರಥರಾದ 
ಆ ರಾಜರುಗಳು ಆ ದೊಡ್ಡ ಶಂಖನಾದವನ್ನು ಕೇಳಿ, ಬಹಳ ಗಾಬರಿಗೊಂಡು ತ್ತರೆ 
ಮಾಡಿದರು. 

ಅಥ ಕೃಷ್ಣೌ ಮಹಾಭಾಗೌ ತಾವಕಾ ದೃಶ್ಯ ದಂಸಿತಾಃ | 

ಅಭ್ಯದ್ರವನ್‌ ಯುಧಾಂ ಶ್ರೇಷ್ಠಾಸ್ತದದ್ದುತಮಿವಾಭವತ್‌ || ೪೮ ॥ 

ಅನಂತರ ಯುದ್ಧಮಾಡುವವರಲ್ಲಿ ಶ್ರೇಷ್ಠರಾದ ಅವರು ಮಹಾನುಭಾವರಾದ 


ಕೃಷ್ಣಾರ್ಜುನರು ಸನ್ನದ್ಧರಾಗಿರುವುದನ್ನುನೋಡಿ ಅವರ ಮೇಲೆ ಎರಗಿದರು. ಆ ದೃಶ್ಯವು 
ಅದ್ಭುತವಾಗಿದ್ದಿತು. 


11 ಇತಿ ಶ್ರೀಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ದ್ರೋಣಪರ್ವಣಿ ನವತಿತತಮೋತಧ್ಯಾಯಃ ॥ 
| ಜಯದ್ರಥವಧಪರ್ವಣಣಿ ತ್ರಯೋದಶೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ದ್ರೋಣಪರ್ವದಲ್ಲಿ ತೊಂಬತ್ತನೆಯ ಅಧ್ಯಾಯ ಮುಗಿಯಿತು. 
Xk 
ತೊಂಬತ್ತೊಂದನೆಯ ಅಧ್ಯಾಯ 


ಭೂರಿಶ್ರವ ಮೊದಲಾದ ಎಂಟು ಮಹಾರಥರ ಜೊತೆಯಲ್ಲಿ 
ಅರ್ಜುನನ ಯುದ್ಧ K 


ಸಂಜಯಃ 


ತಾವಕಾಸ್ತ ಭಿಸಂಪ್ರೇಕ್ಷ್ಯ ವೃಷ್ಟ್ಯಂಧಕಕುರೂತ್ತಮೌ । 
ಅತ್ವರಂಸ್ತೌ ಜಿಘಾಂಸಂತಸ್ತಥೈವ ವಿಜಯಃ ಪರಾನ್‌ uO 


ಜಯದ್ರಥವಧಪರ್ವ -311- 


ಸಂಜಯ- ನಿನ್ನವರು ವೃಷ್ಟ್ಯಂಧಕ-ಕುರೂತ್ತಮನೂ, ಕುರುಕುಲೋತ್ತಮನೂ ಆದ 
ಕೃಷ್ಣಾರ್ಜುನರನ್ನು ನೋಡಿ ಅವರನ್ನು ಕೊಲ್ಲಲು ಬಯಸಿ ತ್ತರೆ ಮಾಡಿದರು. 
ಅರ್ಜುನನೂ ಶತ್ರುಗಳನ್ನು ಕೊಲ್ಲಲು ತ್ವರೆ ಮಾಡಿದನು. 


ಸುವರ್ಣಚಿತೈರ್ವೈಯಾಪ್ಟ್ರೆ: ಸ್ವನವದ್ವಿರ್ಮಹಾರಥೈ: | 


ದೀಪಯಂತೋ ದಿಶಃ ಸರ್ವಾ ಜ್ವಲದ್ದಿರಿವ ಪಾವಕ: || ೨ ॥ 

ರುಗ್ಧಪೃಷ್ಠೈಶ್ಚ ದುಷ್ಟೇಕ್ಷೆ $೮ ಕೌರ್ಮುಕೈಃ: ಪೃಥಿವೀಪತೇ । 

ಕೂಜದ್ದಿರತುಲಾನ್‌ ನಾದಾನ್‌ ರೋಷಿತೈರುರಗೈರಿವ 11 ೩ ॥ 

ಭೂರಿಶ್ರವಾಃ ಶಲಃ ಕರ್ಣೋ ವೃಷಸೇನೋ ಜಯದ್ರಥಃ । 

ಕೃಪಶ್ಚ ಮದ್ರರಾಜಶ್ಚ ದ್ರೌಣಿಶ್ಚ ರಥಿನಾಂ ವರಃ ॥1 ೪ ॥| 
ಚ ಚ ಜಿ 

ತೇ ಪಿಬಂತ ಇವಾಕಾಶಮಶ್ವೆ ರಷ್ಟೌ ಮಹಾರಥಾಃ । 

ವ್ಯನಾದಯನ್‌ ದಶ ದಿಶೋ ವೈಯಾಫೈರ್ಹೇಮಚಂದ್ರಕ್ಕೈ: 1 ೫ ॥ 


ಸುವರ್ಣಾಲಂಕೃತಿವಾದ, ವ್ಯಾಘ್ರಚರ್ಮದಿಂದ ಹೊದಿಸಲ್ಪಟ್ಟ, 
ಮಹಾಘೋಷದಿಂದ ಕೂಡಿದ ಮಹಾರಥದಿಂದ ಜ್ವಲಿಸುವ ಅಗ್ನಿಯಂತೆ ಎಲ್ಲ 
ದಿಕ್ಕುಗಳನ್ನೂ ಪ್ರಕಾಶಿಸುತ್ತಾ ಎಲೈ ರಾಜನೇ, ಚಿನ್ನದ ಹಿಡಿಯಿರುವ, ನೋಡಲೂ 
ಅಸಾಧ್ಯವಾದ, ಘೋಷದಿಂದ ಕೂಡಿದ ರೋಷಗೊಂಡ ಉರಗಗಳಂತೆ ನಾದವನ್ನು 
ಮಾಡುವ ಧನುಸ್ತುಗಳಿಂದ ಸಹಿತರಾದ ಭೂರಿಶ್ರವ, ಶಲ, ಕರ್ಣ, ವೃಷಸೇನ, 
ಜಯದ್ರಥ, ಕೃಪ, ಶಲ್ಯ, ಅಶ್ವತ್ಯಾಮ- ಈ ಎಂಟು ಮಹಾರಥರು ತಮ್ಮ ರಥದ 
ಅಶ್ವಗಳಿಂದ ಆಕಾಶವನ್ನೇ ಪಾನ ಮಾಡುವವರಂತೆ ವ್ಯಾಪ್ರಚರ್ಮದ ಪುಂಖಗಳನ್ನು 
ಹೊದಿಕೆ ಮತ್ತು ಸುವರ್ಣಮಯವಾದ ಚಂದ್ರಗಳಿಂದ ಕೂಡಿದ ತಮ್ಮ ರಥಗಳಿಂದ 
ಹತ್ತು ದಿಕ್ಕುಗಳನ್ನೂ ಪ್ರತಿಧ್ವನಿಸಿದರು. 

ತೇ ದಂಸಿತಾಃ ಸುಸಂರಬ್ಬಾ ರಥೈರ್ಮೇಫ್‌ೌಫನಿಸ್ಟ ೈಃ 1 

ಸಮಾವೃಣ್ವನ್‌ ದಿಶಃ ಸರ್ವಾಃ ಪಾರ್ಥಂ ಚ ವಿಶಿಖ್ಛೆಃ ಸಹ (1೬! 

ಕವಚಾದಿ ಯುಕ್ತರೂ, ಬಹಳ ಕೋಪಗೊಂಡವರೂ ಆದ ಅವರು ಮೇಘ 
ಸಮೂಹಗಳ ನಾದವನ್ನು ಹೋಲುವ ತಮ್ಮರಥಗಳಿಂದ ಎಲ್ಲದಿಕ್ಕುಗಳನ್ನೂ ಮತ್ತು 
ಅರ್ಜುನನನ್ನೂ ತಮ್ಮ ಬಾಣಗಳಿಂದ ಆವರಿಸಿದರು. 


-312- ಮಹಾಭಾರತ ದ್ರೋಣಪರ್ವ 


ಕೌತೂಹಲಾದ್‌ ಹಯಾಶ್ಚಿತ್ರಾ ವಹಂತಶ್ಚ ಮಹಾರಥಾನ್‌ । 
ವ್ಯಶೋಭಂತ ತದಾ55ಕಾಶೇ ದೀಪಯಂತೋ ದಿಶೋ ದಶ ॥೭॥ 


ಕುತೂಹಲಬಂದ ಆ ಮಹಾರಥರನ್ನು ಹೊರುತ್ತಿದ್ದ ವಿಚಿತ್ರವಾದ ಅಶ್ವಗಳು 
ಆಕಾಶದಲ್ಲಿಹತ್ತುದಿಕ್ಕುಗಳನ್ನೂ ಬೆಳಗುತ್ತಾ ಶೋಭಿಸಿದವು. 


ಆಜಾನೇಯೈರ್ಮಹಾವೇಗೈರ್ನಾನಾದೇಶಸಮುದ್ಧವೈಃ । 
ಪಾರ್ವತೀಯೈರ್ನದೀಜೈಶ್ಚ ಸೈಂಧವೈಶ್ಚ ಹಯೋತ್ತಮೈ: nS 
ಕುರುಯೋಧವರಾ ರಾಜಂಸ್ತವ ಪುತ್ರಮಭೀಪ್ಪವಃ | 

ಧನಂಜಯರಥಂ ಶೀಘ್ರಂ ಸರ್ವತಃ ಸಮುಪಾದ್ರವನ್‌ 11೯॥ 


ಎಲೈ ರಾಜನೇ, ಒಳ್ಳೆಯ ಅಶ್ವಕುಲದಲ್ಲಿ ಜನಿಸಿದ, ಮಹಾವೇಗವುಳ್ಳ, ನಾನಾ 
ದೇಶಗಳಲ್ಲಿ ಜನಿಸಿದ, ಪರ್ವತ ಪ್ರದೇಶದ, ನದೀತೀರ ಪ್ರದೇಶದ ಸಿಂಧುದೇಶದ 
ಶ್ರೇಷ್ಠವಾದ ಅಶ್ವಗಳಿಂದ ಹೂಡಿದ ರಥದಲ್ಲಿಕುಳಿತು ಶ್ರೇಷ್ಠರಾದ ಕುರುಯೋಧರು 
ನಿನ್ನಪುತ್ರನನ್ನು ರಕ್ಷಿಸುವ ಉದ್ದೇಶದಿಂದ ಶೀಘ್ರವಾಗಿ ಅರ್ಜುನನ ರಥದ ಕಡೆಗೆ ಎಲ್ಲ 
ದಿಕ್ಕುಗಳಿಂದಲೂ ಧಾವಿಸಿದರು. 


ಪ್ರಗೃಹ್ಯ ತು ಮಹಾಶಂಖಾನ್‌ ದದ್ದು: ಪುರುಷಸತ್ತಮಾಃ । 
ಪೂರಯಂತೋ ದಿವಂ ರಾಜನ್‌ ಪೃಥಿವೀಂ ಚ ಸಸಾಗರಾಮ್‌ ॥ ೧೦ ॥ 


ಎಲ್ಫೆ ರಾಜನೇ, ಪುರುಷಶ್ರೇಷ್ಠರಾದ ಅವರು ದೊಡ್ಡಶಂಖಗಳನ್ನು ತೆಗೆದುಕೊಂಡು, 
ಅಂತರಿಕ್ಸವನ್ನು ಮತ್ತು ಸಾಗರಸಹಿತವಾದ ಭೂಮಿಯನ್ನು ತುಂಬುತ್ತಾ, ಅವುಗಳನ್ನು 
ಊದಿದರು. 


ತಥೈವ ದದ್ಧತುಃ ಶಂಖೌ ವಾಸುದೇವಧನಂಜಯೌ । 
ಪ್ರವರೌ ಸರ್ವಯೋಧಾನಾಂ ಸರ್ವಶಂಖವರೌ ಭುವಿ | 
ದೇವದತ್ತಂ ಚ ಕೌಂತೇಯಃ ಪಾಂಚಜನ್ಯಂ ಚ ಕೇಶವಃ uw ೧೧ 1 


ಸರ್ವಯೋಧರಲ್ಲಿ ಶ್ರೇಷ್ಠರಾದ ಕೃಷ್ಣಾರ್ಜುನರೂ ಸಹ ಭೂಮಿಯಲ್ಲಿ ಎಲ್ಲ 
ಶಂಖಗಳಲ್ಲಿ ಶ್ರೇಷ್ಠವಾದ ತಮ್ಮ ಶಂಖಗಳನ್ನು ಹಾಗೆಯೇ ಊದಿದರು. ಅರ್ಜುನನು 
ದೇವದತ್ತವನ್ನೂ ಮತ್ತು ಕೃಷ್ಣನು ಪಾಂಚಜನ್ಯವನ್ನೂ ಊದಿದನು. 


ಜಯದ್ರಥವಧಪರ್ವ -313- 


ಶಬ್ದಸ್ತು ದೇವದತ್ತಸ್ಯ ಧನಂಜಯಸಮೀರಿತಃ । 
ಪೃಥಿವೀಮಂತರಿಕ್ಷಂ ಚ ದಿಶಶ್ಷೈವ ಸಮಾವೃಣೋತ್‌ 11 ೧೨ ೧ 


ಅರ್ಜುನನು ಊದಿದ ದೇವದತ್ತಶಂಖದ ಶಬ್ದವು ಭೂಮಿಯನ್ನು, ಅಂತರಿಕ್ಷವನ್ನು 
ಮತ್ತು ಹತ್ತು ದಿಕ್ಕುಗಳನ್ನು ಆವರಿಸಿತು. 


ತಥೈವ ಪಾಂಚಜನ್ಯೋಠಪಿ ವಾಸುದೇವಸಮೀರಿತಃ 1 
ಸರ್ವಶಬ್ದಾನತಿಕ್ರಮ್ಯ ಪೂರಯಾಮಮಾಸ ರೋದಸೀ I ೧೩ ॥ 


ಹಾಗೆಯೇ ಕೃಷ್ಣನು ಊದಿದ ಪಾಂಚಜನ್ಯ ಶಬ್ದವೂ ಉಳಿದೆಲ್ಲ ಶಬ್ದಗಳನ್ನೂ 
ಮೀರಿ ಭೂಮಿ ಮತ್ತು ಅಂತರಿಕ್ಷವನ್ನು ತುಂಬಿತು. 


ತಸ್ಥಿಂಸ್ತದಾ ವರ್ತಮಾನೇ ದಾರುಣೇ ನಾದಸಂಕುಲೇ । 
ಭೀರೂಣಾಂ ತ್ರಾಸಜನನೇ ಶೂರಾಣಾಂ ಹರ್ಷವರ್ಧನೇ (1! ೧೪ ॥ 


ಪ್ರವಾದಿತಾಸು ಭೇರೀಷು ರುರ್ದುರೇಷ್ವಾನಕೇಷು ಚ । 
ಮೃದಂಗೇಷು ಚ ರಾಜೇಂದ್ರ ವಾದ್ಯಮಾನೇಷ್ಠನೇಕಶಃ nu ೧೫ ॥ 


ಮಹಾರಥಸಮಾಖ್ಯಾತಾ ದುರ್ಯೋಧನಹಿತೈಷಿಣಃ 1 
ಅಮೃಷ್ಯಮಾಣಾಸ್ತಂ ಶಬ್ದಂ ಕ್ರುದ್ಧಾ ಪರಮಧನ್ವಿನ: ॥1 ೧೬ ॥ 
ನಾನಾದೇಶ್ಯಾ ಮಹೀಪಾಲಾ ಸಸ್ಕೆನ್ಯಪರಿರಕ್ಷಿಣ: | 

ಅಮರ್ಷಿತಾ ಮಹಾಶಂಖಾನ್‌ ದಧ್ಯುರ್ವೀರಾ ಮಹಾರಥಾಃ ॥1 ೧೭ ॥ 


ಕೃತೇ ಪ್ರತಿಕರಿಷ್ಯಂತಃ ಕೇಶವಸ್ಯಾರ್ಜುನಸ್ಯ ಚ mw ೧೮ ॥ 


ಭೀರುಗಳಿಗೆ ಭಯಜನಕವೂ, ಶೂರರಿಗೆ ಸಂತೋಷಜನಕವೂ ಆದ ಆ ನಾದಗಳ 
ಸಮೂಹವು ಹಾಗೆ ದಾರುಣವಾಗಿರುತ್ತಿರಲು, ಎಲೈ ರಾಜೇಂದ್ರನೇ, ಭೇರಿಗಳು, 
ರುರ್ಥುರಗಳು, ಆನಕಗಳು ಮತ್ತು ಮೃದಂಗಗಳು ಅನೇಕ ಸಂಖ್ಯೆಯಲ್ಲಿ 
ಬಾರಿಸಲ್ಪಡುತ್ತಿರಲು, ಮಹಾರಥರಿಂದ ಪರಿವೃತರಾದ, ದುರ್ಯೋಧನನ 
ಹಿತೈಷಿಗಳಾದ ನಾನಾ ದೇಶದಿಂದ ಬಂದ ತಮ್ಮ ತಮ್ಮಸೈನ್ಯವನ್ನು ರಕ್ಷಿಸುವ ರಾಜರು 
ಆ ಶಂಖಧ್ವನಿಯನ್ನು ಕೇಳಿ ಸಹಿಸದೆ ಕ್ರುದ್ಧರಾಗಿ ಮಹಾಧನುರ್ಧಾರಿಗಳೂ, 


-314- ಮಹಾಭಾರತ ದ್ರೋಣಪರ್ವ 
ಮಹಾರಥರೂ, ವೀರರೂ ಆದ ಅವರು ಕೋಪದಿಂದ ಕೂಡಿದವರಾಗಿ 
ಕೇಶವಾರ್ಜುನರು ಮಾಡಿದುದಕ್ಕೆ ಪ್ರತಿಯಾಗಿ ಎಲ್ಲವನ್ನೂ ಮಾಡುತ್ತಾ, ತಮ್ಮ 
ಮಹಾಶಂಖಗಳನ್ನು ಊದಿದರು. 


ಬಭೂವ ತವ ತತ್‌ ಸೈನ್ಯಂ ಶಂಖಶಬ್ದೇ ಸಮೀರಿತೇ । 
ಉದ್ವಿಗ್ನನರನಾಗಾಶ್ಚಮಸ್ವಸ್ನಮಪಿ ಚಾಭಿಭೋ ul ೧೯ ॥ 


ಎಲೈ ಶತ್ರುನಿವಾರಕನೇ, ಕೃಷ್ಣಾರ್ಜುನರು ಹಾಗೆ ಶಂಖಶಬ್ದವನ್ನು ಉಂಟು 
ಮಾಡುತ್ತಿರಲು ಅದನ್ನು ಕೇಳಿದ ನರ-ನಾಗಾಶ್ಚಗಳಿಂದ ಕೂಡಿದ ನಿನ್ನ ಸೈನ್ಯವು 
ಉದ್ದೇಗವನ್ನು ಹೊಂದಿತು ಮತ್ತು ಅಸ್ಪಸ್ಥವಾಯಿತು. 


ತತ್‌ ಪ್ರಯುಕ್ತಮನಾದೃಷ್ಯಂ ಭೇರೀಶಂಖನಿನಾದಿತಮ್‌ । 
ಬಭೂವ ಭೃಶಮುದ್ದಿಗ್ನಂ ನಿರ್ಫಾತೈರಿವ ಸಂವೃತಮ್‌ nu ೨೦ ॥ 


ಕೃಷ್ಣಾರ್ಜುನರಿಂದ ಸಂಯುಕ್ತವಾದ, ಭೇರೀ ಶಂಖ ಸಹಿತವಾದ, ಅಡಗಿಸಲು 
ಅಸಾಧ್ಯವಾದ ಆ ಶಂಖನಾದವನ್ನು ಕೇಳಿ ಸಿಡಿಲುಗಳ ಹೊಡೆತಕ್ಕೆ ಸಿಲುಕಿದಂತೆ ನಿನ್ನ 
ಸೈನ್ಯವು ಬಹಳ ಉದಿಗ್ಲವಾಯಿತು. 


ಸ ಶಬ್ದ; ಸುಮಹಾನ್‌ ರಾಜನ್‌ ದಿಶಃ ಸರ್ವಾ ವಿನಾದಯನ್‌ । 
ತ್ರಾಸಯಾಮಾಸ ತತ್‌ ಸೈನ್ಯಂ ಯುಗಾಂತ ಇವ ಸಂವೃತಮ್‌ 11 ೨೧ ॥ 


ಎಲ್ಫೆ ರಾಜನೇ, ಆ ಶಬ್ದವು ಬಹಳ ದೊಡ್ಡದಾಗಿದ್ದು ಎಲ್ಲ ದಿಕ್ಕುಗಳಲ್ಲಿಯೂ 
ಪ್ರತಿಧ್ವನಿಸುತ್ತಾ ಯುಗಾಂತ ಕಾಲದಲ್ಲಿಯೋ ಎಂಬಂತೆ ಸಮೃದ್ಧವಾಗಿದ್ದನಿನ್ನ ಸೈನ್ಯವನ್ನು 
ಭಯಗೊಳಿಸಿತು. 


ತತೋ ದುರ್ಯೋಧನೋತಷ್ಟ್‌ ಚ ರಾಜಾನಸ್ತೇ ಮಹಾರಥಾಃ । 
ಜಯದ್ರಥಸ್ಯ ರಕ್ಷಾರ್ಥಂ ಪಾಂಡವಂ ಪರ್ಯವಾರಯನ್‌ ॥ ೨೨॥ 


ಆಗ ದುರ್ಯೋಧನನೂ ಮತ್ತು ಮಹಾರಥರಾದ ಆ ಎಂಟು ರಾಜರೂ ಸಹ 
ಸೈಂಧವನನ್ನು ರಕ್ಷಣೆ ಮಾಡುವ ಸಲುವಾಗಿ ಅರ್ಜುನನನ್ನುಸುತ್ತುವರಿದರು. 


ತತೋ ದ್ರೌಣಿಸ್ತಿಪಪ್ರತ್ಯಾ ವಾಸುದೇವಮತಾಡಯತ್‌ । 
ಅರ್ಜುನಂ ಚ ತ್ರಿಭಿರ್ಭಲ್ಲೆ ಕ್ಸೈರ್ಥ್ವ ಜಮಶ್ಚಾಂಶ್ಚ ಪಂಚಭಿಃ || ೨೩ 1 


ಜಯದ್ರಥವಧಪರ್ವ -315- 


ಆಗ ಅಶ್ವತ್ಯಾಮರು ಎಪ್ಪತ್ಬೂರು ಬಾಣಗಳಿಂದ ಕೃಷ್ಣನನ್ನೂ , ಮೂರು ಬಾಣಗಳಿಂದ 
ಅರ್ಜುನನನ್ನೂ ಅರ್ಜುನನ ರಥದ ಧ್ವಜಾಶ್ಚಗಳನ್ನು ಐದು ಭಲ್ಲಗಳಿಂದಲೂ 
ಹೊಡೆದರು. 


ತಮರ್ಜುನಃ ಪೃಷತ್ಯಾನಾಂ ಶತೈಃ ಷಡ್ಜಿರತಾಡಯತ್‌ । 
ಅತ್ಯರ್ಥಮಿವ ಸಂಕ್ರುದ್ಧಃ ಪ್ರತಿವಿದ್ಧೇ ಜನಾರ್ದನೇ Ww ೨೪ ॥ 


ಕೃಷ್ಣನು ಅಶ್ವತ್ಥಾಮರಿಂದ ಹೊಡೆಯಲಡುತ್ತಿರಲು ಬಹಳ ಕೋಪಗೊಂಡ 
ಅರ್ಜುನನು ಅಶ್ವತ್ಯಾಮರನ್ನು ಆರುನೂರು ಬಾಣಗಳಿಂದ ಹೊಡೆದನು. 


ಕರ್ಣಂ ದ್ವಾದಶಭಿರ್ವಿದ್ದ್ವಾ ವೃಷಸೇನಂ ತ್ರಿಭಿಸ್ತಥಾ । 
ಶಲ್ಯಸ್ಯ ಸಶರಂ ಚಾಪಂ ಮುಷ್ಟ್‌ ಚಿಚ್ಛೇದ ವೀರ್ಯವಾನ್‌ । 
ಗೃಹೀತ್ವಾ ಧನುರನ್ಯತ್‌ ತು ಶಲ್ಯೋ ವಿವ್ಯಾಧ ಪಾಂಡವಮ್‌ ॥ ೨೫ ॥ 


ಕರ್ಣನನ್ನು ಹನ್ನೆರಡು ಬಾಣಗಳಿಂದಲೂ, ವೃಷಸೇನನನ್ನು ಮೂರು 
ಬಾಣಗಳಿಂದಲೂ ಹೊಡೆದು, ಪರಾಕ್ರಮಶಾಲಿಯಾದ ಅರ್ಜುನನು ಬಾಣ 
ಸಹಿತವಾದ ಶಲ್ಯನ ಧನುಸ್ಸನ್ನು ಮುಷ್ಟಿದೇಶದಲ್ಲಿ ಕತ್ತರಿಸಿದನು. ಶಲ್ಯನಾದರೂ 
ಇನ್ನೊಂದು ಧನುಸ್ಸನ್ನು ತೆಗೆದುಕೊಂಡು ಅರ್ಜುನನ ಜೊತೆಯಲ್ಲಿ ಯುದ್ಧವನ್ನು 
ಮಾಡಿದನು. 


ಭೂರಿಶ್ರವಾಸಿಭಿರ್ಬಾಣೈರ್ಹೇಮಪುಂಖ್ಯೆ: ಶಿಲಾಶಿತೈಃ । 


ಕರ್ಣೋ ದ್ವಾವಿಂಶತಾ ಚೈವ ವೃಷಸೇನಶ್ಚ ಪಂಚಭಿಃ | ೨೬ 1 
ಜಯದ್ರಥಸ್ಪಿಸಪ್ಪತ್ಯಾ ಕೃಪಶ್ಚ ದಶಭಿಃ ಶರೈಃ 1 
ಮದ್ರರಾಜಶ್ಚ ದಶಭಿರ್ವಿವ್ಯಧುಃ ಫಲ್ಗುನಂ ರಣೇ ॥ ೨೭ ॥ 


ಆಗ ಭೂರಿಶ್ರವನು ಕಲ್ಲಿನಲ್ಲಿ ಸಾಣೆಯನ್ನು ಹಿಡಿದ, ಸುವರ್ಣಪುಂಖಗಳನ್ನು 
ಹೊಂದಿದ ಮೂರು ಬಾಣಗಳಿಂದಲೂ, ಕರ್ಣನು ಇಪ್ಪತ್ತೆರಡು ಬಾಣಗಳಿಂದಲೂ, 
ವೃಪಸೇನನು ಐದು ಬಾಣಗಳಿಂದಲೂ, ಜಯದ್ರಥನು ಎಪ್ಪತ್ನೂರು ಬಾಣಗಳಿಂದಲೂ, 
ಕೃಪರು ಹತ್ತು ಬಾಣಗಳಿಂದಲೂ, ಮದ್ರರಾಜನು ಹತ್ತು ಬಾಣಗಳಿಂದಲೂ 
ಅರ್ಜುನನನ್ನುರಣರಂಗದಲ್ಲಿ ಹೊಡೆದರು. 


-316- ಮಹಾಭಾರತ ದ್ರೋಣಪರ್ವ 


ತತಃ ಶರಾಣಾಂ ಷಪ್ಪ್ಯಾ ತು ದ್ರೌಣಿಃ ಪಾರ್ಥಮವಾಕಿರತ್‌ । 
ವಾಸುದೇವಂ ಚ ಸಪ್ತತ್ಕಾ ಪುನಃ ಪಾರ್ಥಂ ಚ ಸಪ್ತಭಿಃ || ೨೮ ॥ 


ಅನಂತರ ಅಶ್ವತ್ಯಾಮರು ಅರವತ್ತು ಬಾಣಗಳಿಂದ ಅರ್ಜುನನ ಮೇಲೆ ಬಾಣಗಳ 
ಮಳೆಯನ್ನು ಸುರಿಸಿದರು. ಕೃಷ್ಣನನ್ನು ಎಪ್ಪತ್ತು ಬಾಣಗಳಿಂದಲೂ, ಅರ್ಜುನನನ್ನು ಪುನಃ 
ಏಳು ಬಾಣಗಳಿಂದಲೂ ಹೊಡೆದರು. 


ಪ್ರಹಸಂಸ್ತು ನರವ್ಯಾಘ್ರ; ಶ್ವೇತಾಶ್ವಃ ಕೃಷ್ಣಸಾರಥಿಃ । 
ಪ್ರತ್ಯವಿದ್ಯ್ಯತ ತಾನ್‌ ಸರ್ವಾನ್‌ ದರ್ಶಯನ್‌ ಪಾಣಿಲಾಘವಮ್‌ ॥ 


ನರವ್ಯಾಘ್ರನೂ, ಶ್ಲೇತಾಶವಾಹನನೂ, ಕೃಷ್ಣನಾರಧಿಯೂ ಆದ ಅರ್ಜುನನು 
ನಗುತ್ತಾ, ತನ್ನ ಹಸ್ತಲಾಘವವನ್ನು ತೋರಿಸುತ್ತಾ ಅವರೆಲ್ಲರನ್ನೂ ಪ್ರತಿಯಾಗಿ 
ಹೊಡೆದನು. 


ಕರ್ಣಂ ದ್ವಾದಶಭಿರ್ವಿದ್ಹ್ವಾ ವೃಷಸೇನಂ ತ್ರಿಭಿಃ ಶರೈಃ । 
ಶಲ್ಯಸ್ಯ ಸಶರಂ ಚಾಪಂ ಮುಷ್ಠ್ಟಿದೇಶೇ ನ್ಯಕೃಂತತ W ೩೦॥ 


ಅವನು ಕರ್ಣನನ್ನು ಹನ್ನೆರಡು ಬಾಣಗಳಿಂದಲೂ, ವೃಷಸೇನನನ್ನು ಮೂರು 
ಬಾಣಗಳಿಂದಲೂ ಹೊಡೆದು, ಶಲ್ಯನ ಬಾಣಸಹಿತವಾದ ಧನುಸ್ಸನ್ನು ಮುಷ್ಟಿದೇಶದಲ್ಲಿ 
ಕತ್ತರಿಸಿದನು. 


ಸೌಮದತ್ತಿಂ ತ್ರಿಭಿರ್ವಿದ್ದಾ ಶಲ್ಯಂ ಚ ನವಭಿಃ ಶರೈಃ 1 
ಶರೈರಾಶೀವಿಷಾಕಾರೈರ್ದ್ರ್ವೌಣಿಂ ವಿವ್ಯಾಧ ಚಾಷ್ಠಭಿಃ 1 ೩೧॥ 
ಭೂರಿಶ್ರವನನ್ನು ಮೂರು ಬಾಣಗಳಿಂದಲೂ, ಶಲ್ಯನನ್ನು ಒಂಬತ್ತು 


ಬಾಣಗಳಿಂದಲೂ ಹೊಡೆದು, ಸರ್ಪವನ್ನು ಹೋಲುವ ಎಂಟು ಬಾಣಗಳಿಂದ 
ಅಶ್ವತ್ಯಾಮರನ್ನು ಹೊಡೆದನು. 


ಗೌತಮಂ ಪಂಚವಿಂಶತ್ಯಾ ಸೈಂಧವಂ ಚ ಶತೇನ ಹ । 
ಪುನರ್ದ್ವೌಣಿಂ ಚ ವಿಂಶತ್ಯಾ ಶರಾಣಾಂ ಸೋರಭ್ಯತಾಡಯತ್‌॥ ೩೨ 1 


ಜಯದ್ರಥವಧಪರ್ವ 317- 


ಕೃಪರನ್ನು ಇಪ್ಪತ್ತೈದು ಬಾಣಗಳಿಂದಲೂ, ಸೈೆಂಧವನನ್ನು ನೂರು ಬಾಣಗಳಿಂದಲೂ, 
ಅಶ್ವತ್ಯಾಮರನ್ನು ಪುನಃ ಇಪ್ಪತ್ತು ಬಾಣಗಳಿಂದಲೂ ಅವನು ಹೊಡೆದನು. 

ಭೂರಿಶ್ರವಾಸ್ತು ಸಂಕ್ರುದ್ಧಃ ಪ್ರತೋದಂ ಚಿಚ್ಚಿದೇ ಹರೇಃ । 

ಅರ್ಜುನಂ ಚ ತ್ರಿಸಪ್ತತ್ಯಾ ಬಾಣಾನಾಮಾಜಘಾನ ಹ Il ೩೩। 

ಭೂರಿಶ್ರವನಾದರೋ ಬಹಳ ಕೋಪಗೊಂಡು ಕೃಷ್ಣನ ಚಾವಟಿಯನ್ನು ಕತ್ತರಿಸಿದನು. 
ಮತ್ತು ಅರ್ಜುನನನ್ನು ಎಪ್ಪತ್ಬೂರು ಬಾಣಗಳಿಂದ ಹೊಡೆದನು. 

ತತಃ ಶರಶತೈಸ್ತೀಕ್ಷ್ವೈಸ್ತಾನರೀನ್‌ ಶ್ವೇತವಾಹನಃ | 

ಪ್ರತ್ಯಷೇಧದ್‌ ದ್ರುತಂ ಕ್ರುದ್ಧೋ ಮಹಾವಾತೋ ಫನಾನಿವ ॥। ೩೪ ॥ 

ಆಗ ಶ್ರೇತವಾಹನನಾದ ಅರ್ಜುನನು ಶೀಘ್ರವಾಗಿ ಕ್ರುದ್ಧನಾಗಿ ಆ ಶತ್ರುಗಳನ್ನು 
ಮಹಾವಾಯುವು ಮೋಡಗಳನ್ನುತಡೆದಂತೆ ತೀಕ್ಷ್ಮ; ವಾದ ನೂರು ಬಾಣಗಳಿಂದ ಆ 
ಶತ್ರುವನ್ನು ತಡೆದನು. 


ಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ದ್ರೋಣಪರ್ವಣಿ ಏಕನವತಿತಮೋ?ಧ್ಯಾಯಃ ॥ 

॥ ಜಯದ್ರಥವಧಪರ್ವಣಿ ಚತುರ್ದಶೋಂಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ದ್ರೋಣಪರ್ವದಲ್ಲಿ ತೊಂಬತ್ತೊಂದನೆಯ 
ಅಧ್ಯಾಯ ಮುಗಿಯಿತು. 
ರರ ರ್ಗ ರ್ಗ ರ್‌ 


ತೊಂಬತ್ತೆರಡನೆಯ ಅಧ್ಯಾಯ 
ಸಂಜಯನಿಂದ ಸೈನ್ಯದ ರಥ-ಧ್ವಜಗಳ ವರ್ಣನೆ. 
ಧೃತರಾಷ್ಟ್ರ 
ಧ್ವಜಾನ್‌ ಬಹುವಿಧಾಕಾರಾನ್‌ ಭ್ರಾಜಮಾನಾನತಿಶ್ರಿಯಾ | 
ಪಾರ್ಥಾನಾಂ ಮಾಮಕಾನಾಂ ಚ ತಾನ್‌ ಮಮಾಚಕ್ಷ ಸಂಜಯ ॥೧॥ 


ಧೃತರಾಷ್ಟ- ಎಲೈ ಸಂಜಯನೇ, ಬಹಳ ಕಾಂತಿಯಿಂದ ಬೆಳಗುವ ನಾನಾ ವಿಧ 
ಜು 
ಆಕಾರವನ್ನು ಹೊಂದಿರುವ ಪಾಂಡವರ ಮತ್ತು ನನ್ನವರ ಧ್ವಜಗಳನ್ನು ನನಗೆ ತಿಳಿಸು. 


-318- ಮಹಾಭಾರತ ದ್ರೋಣಪರ್ವ 


ಸಂಜಯಃ 
ಧ್ವಜಾನ್‌ ಬಹುವಿಧಾಕಾರಾನ್‌ ಶೃಣು ತೇಷಾಂ ಮಹಾತ್ಮನಾಮ್‌ I 
ಪ್ರತ್ಯದೃಶ್ಯಂತ ರಾಜೇಂದ್ರ ಜ್ವಲಿತಾ ಇವ ಪಾವಕಾಃ 11 ೨ ॥ 
ತೇಷಾಂ ತು ರಥಮುಖ್ಯಾನಾಂ ರಥೇಷು ವಿವಿಧಾ ಧ್ವಜಾಃ 11೩ ॥ 


ಸಂಜಯ- ಎಲೈ ರಾಜೇಂದ್ರನೇ, ಮಹಾತ್ಮರಾದ ಆ ರಥಶ್ರೇಷ್ಠರ ಜ್ವಲಿಸುವ 
ಅಗ್ನಿಗಳಂತೆ ಶೋಭಿಸುವ, ನಾನಾ ವಿಧವಾದ ಆಕಾರವನ್ನು ಹೊಂದಿದ, ವಿವಿಧವಾದ 
ರಥದಲ್ಲಿಯೋಜಿಸಿದ ಧ್ವಜಗಳನ್ನುಕೇಳು. 


ಕಾಂಚನಾಃ ಕಾಂಚನಾಪೀಡಾಃ ಕಾಂಚನಸ್ರಗಲಂಕೃತಾಃ । 
ಕಾಂಚನಾನೀವ ಶೃಂಗಾಣಿ ಕಾಂಚನಸ್ಯ ಮಹಾಗಿರೇಃ ॥೪॥ 


ಸುವರ್ಣಮಯವಾದ, ಮೇಲ್ಭಾಗದಲ್ಲಿ ಸುವರ್ಣಾಭರಣವನ್ನು ಹೊಂದಿದ, 
ಸುವರ್ಣಮಯವಾದ ಮಾಲೆಗಳಿಂದ ಅಲಂಕೃತವಾದ ಆ ಧ್ವಜಗಳು ಸುವರ್ಣ 
ಪರ್ವತದ ಸುವರ್ಣಶೃಂಗಗಳಂತೆ ಇವೆ. 


ಅನೇಕವರ್ಣಾ ವಿವಿಧಾ ಧ್ವಜಾಃ ಪರಮಶೋಭನಾಃ 1 

ತೇ ಧ್ವಜಾಃ ಸಂವೃತಾಸ್ತೇಷಾಂ ಪತಾಕಾಭಿಃ ಸಮಂತತಃ । 

ನಾನಾವರ್ಣವಿಚಿತ್ರಾಭಿ: ಶೋಭಂತೇ ಸರ್ವತೋದಿಶಃ wn ೫ ॥ 

ಆ ಧ್ವಜಗಳು ಅನೇಕ ವರ್ಣಗಳಿಂದ ಕೂಡಿದ್ದು ಸುಂದರವಾಗಿ ವಿಧವಿಧವಾಗಿವೆ. 
ಆ ಧ್ವಜಗಳು ಎಲ್ಲಕಡೆಗಳಿಂದಲೂ ನಾನಾ ವರ್ಣದ ವಿಚಿತ್ರವಾದ ಪತಾಕೆಗಳಿಂದ 
ಆವೃತವಾಗಿವೆ. 

ಪತಾಕಾಶ್ಚ ತತಸ್ತಾಸ್ತು ಶ್ಲಸನೇನ ಸಮೀರಿತಾಃ । 

ನೃತ್ಯಮಾನಾಃ ಪ್ರದೃಶ್ಯಂತೇ ರಂಗಮಧ್ಯೇ ಯಥಾ ಸ್ತ್ರಿಯಃ nen 

ವಾಯುವಿನ ವೇಗದಿಂದ ಪ್ರಚೋದಿಸಲ್ಪಟ್ಟ ಆ ಪತಾಕೆಗಳು ರಂಗಮಧ್ಯದಲ್ಲಿ 
ನರ್ತನವನ್ನು ಮಾಡುವ ಸ್ಟೀಯರಂತೆ ಕಂಡುಬರುತ್ತವೆ. 


ಜಯದ್ರಥವಧಪರ್ವ -319- 


ಇಂದ್ರಾಯುಧಸವರ್ಣಾಭಾಃ ಪತಾಕಾ ಭರತರ್ಷಭ । 
ದೋಧೂಯಮಾನಾ ರಥಿನಾಂ ಶೋಭಯಂತಿ ಮಹಾರಥಾಃ ॥ ೭ ॥ 


ಎಲ್ಫೆ ಭರತಶ್ರೇಷ್ಠನೇ, ಇಂದ್ರಾಯುಧಕ್ಕೆ ಸಮಾನವಾದ ಕಾಂತಿಯುಳ್ಳ ಗಾಳಿಯಲ್ಲಿ 
ಪಟಪಟಿಸುವ ಆ ಪತಾಕೆಗಳು ರಥಶ್ರೇಷ್ಠರ ಮಹಾರಥಗಳಿಗೆ ಶೋಭೆಯನ್ನು 
ತಂದುಕೊಡುತ್ತವೆ. 


ಸಿಂಹಲಾಂಗೂಲಮುಗ್ರಾಸ್ಯಂ ಧ್ವಜಂ ವಾನರಲಕ್ಷಣಮ್‌ । 

ಧನಂಜಯಸ್ಯ ಸಂಗ್ರಾಮೇ ಪ್ರತ್ಯಪಶ್ಯಾಮ ಭೈರವಮ್‌ ೮ ॥ 
ಸ ವಾನರಧ್ವಜೋ ರಾಜನ್‌ ಪತಾಕಾಭಿರಲಂಕೃತಃ । 

ತ್ರಾಸಯಾಮಾಸ ತತ್‌ ಸೈನ್ಯಂ ಧ್ವಜೋ ಗಾಂಡೀವಧನ್ನನಃ 1 ೯ ॥ 


ಸಿಂಹಲಾಂಗೂಲ(ಬಾಲ)ವನ್ನು ಹೊಂದಿದ, ಭಯಂಕರವಾದ ಮುಖವನ್ನು 
ಹೊಂದಿದ, ಭೀಕರವಾದ ಧನಂಜಯನ ವಾನರ ಧ್ವಜವನ್ನು ನಾವು ರಣರಂಗದಲ್ಲಿ 
ನೋಡಿದೆವು. ಎಲೈ ರಾಜನೇ, ಗಾಂಡೀವ ಧನುರ್ಧಾರಿಯಾದ, ಪತಾಕೆಗಳಿಂದ 
ಅಲಂಕೃತವಾದ ಅರ್ಜುನನ ಆ ಧ್ವಜವು ನಿನ್ನಸೈನ್ಯವನ್ನು ಭಯಗೊಳಿಸಿತು. 


ತಥೈವ ಸಿಂಹಲಾಂಗೂಲಂ ದ್ರೋಣಪುತ್ರಸ್ಯ ಭಾರತ । 
ಧ್ವಜಾಗ್ರೇ ಸಮಪಶ್ಯಾಮ ಬಾಲಸೂರ್ಯಸಮಪ್ರಭಮ್‌ nu ೧೦ ॥ 


ಕಾಂಚನಂ ಪವನೋದ್ಧೂತಂ ಶಕ್ರದ್ಧಜಸಮದ್ಕುತಿ । 
ನಂದನಂ ಕೌರವೇಯಾಣಾಂ ದ್ರೌಣೇರ್ಲಕ್ಷಣಮುಚ್ಛಿತಮ್‌ ॥। ೧೧ ॥ 


ಎಲೈ ಭಾರತನೇ, ಹಾಗೆಯೇ ಬಾಲಸೂರ್ಯ ಕಾಂತಿಯುಳ್ಳ ಸಿಂಹಲಾಂಗೂಲ 
(ಬಾಲ) ಧ್ವಜವನ್ನು ನಾವು ಅಶ್ವತ್ವಾಮರ ರಥದ ಮೇಲ್ಭಾಗದಲ್ಲಿನೋಡಿದೆವು. ಶಕ್ರದ್ಧಜಕ್ಕೆ 
ಸಮವಾದ ಕಾಂತಿಯುಳ್ಳವಾಯುವಿನಿಂದ ಮೇಲ್ಮುಖವಾಗಿ ಮಾಡಲ್ಪಟ್ಟ ಕಾಂಚನ 
ಮಯವಾದ, ಎತ್ತರವಾದ ಅಶ್ವತ್ಯಾಮರ ಧ್ವಜವು ಕೌರವರಿಗೆ ಸಂತೋಷವನ್ನು 
ಕೊಡುವುದಾಗಿದ್ದಿತು. 


ಹಸ್ತಕಾಕ್ಯಾ ಪುನರ್ಹೈೆಮೀ ಬಭೂವಾಧಿರಥೇರ್ಧ್ವಜ: | 


ಖಂ ಚಾಹವೇ ಮಹಾರಾಜ ದದೃಶೇ ಪೂರಯನ್ನಿವ 1 ೧೨ 1 


-320- ಮಹಾಭಾರತ ದ್ರೋಣಪರ್ವ 


ಪತಾಕೀ ಕಾಂಚನಃ ಸ್ರಗ್ನೀ ಧ್ವಜಃ ಕರ್ಣಸ್ಯ ಸಂಯುಗೇ | 
ನೃತ್ಯತೀವ ರಥೋಪಸ್ಥೇ ಶ್ವಸನೇನ ಸಮೀರಿತಃ IW ೧೩ ॥ 


ಎಲೈೆ ಮಹಾರಾಜನೇ, ಹಸ್ತಪ್ರಮಾಣದ ಸುವರ್ಣಮಯವಾದ ಕಾಕದಿಂದ 
ಕೂಡಿದ ಧ್ವಜವು ಕರ್ಣನ ಧ್ವಜ. ಯುದ್ಧದಲ್ಲಿ ಅದು ಆಕಾಶವನ್ನು ತುಂಬುವಂತೆ 
ತೋರುತ್ತಿದ್ದಿತು. ಪತಾಕೆಗಳನ್ನು ಧರಿಸಿದ ಕರ್ಣನ ಸುವರ್ಣಮಯವಾದ ಧ್ವಜವು 
ರಣರಂಗದಲ್ಲಿ ರಥಮಧ್ಯದಲ್ಲಿ ವಾಯುವಿನಿಂದ ಪ್ರೇರಿತವಾಗಿ ನರ್ತನವನ್ನು 
ಮಾಡುವಂತಿದ್ದಿತು. 


"ಉತ್ಪತ್ವ ತು ಮಹಾವೇಗಃ ಕಾಕಮಭ್ಯಾಹನತ್‌ ಕಪಿಃ' ಎಂದು ಕರ್ಣಪರ್ವದಲ್ಲಿ 
ಸ್ಪಷ್ಟವಾಗಿ ಹೇಳಿರುವುದರಿಂದ ಹಸ್ತಕಾಕ್ಯಾ ಶಬ್ದಕ್ಕೆ ಹಸ್ತಪ್ರಮಾಣದ ಕಾಗೆಯೆಂದೇ 
ಅರ್ಥವನ್ನುಮಾಡಬೇಕು. ಹಸ್ತಿಕಕ್ಸ್ಯಾ ಎಂದು ಪಾಠವಿದ್ದರೂ ಅದಕ್ಕೆ ಲಕ್ಷಣಾವೃತ್ತಿಯಿಂದ 
ಅಥವಾ ರೂಢಿಯಿಂದ ಕಾಕ ಎಂದೇ ಅರ್ಥವನ್ನು ಮಾಡಬೇಕು- ಲಕ್ಷಾಲಂಕಾರ. 


ಆಚಾರ್ಯಸ್ಯ ಚ ಪಾಂಡೂನಾಂ ಬ್ರಾಹ್ಮಣಸ್ಯ ಯಶಸ್ವಿನಃ । 
ಗೋವೃಷೋ ಗೌತಮಸ್ಯಾಸೀತ್‌ ಕೃಪಸ್ಯ ಚ ಪರಿಷ್ಕತಃ mw ೧೪ ॥ 


ಸ ತೇನ ಭ್ರಾಜತೇ ರಾಜನ್‌ ಗೋವೃಷೇಣ ಮಹಾರಥಃ | 
ತ್ರಿಪುರಫ್ನರಥೋ ಯದ್ದದ್‌ ಗೋವೃಷೇಣ ವಿರಾಜತಾ | ೧೫ ॥ 


ಪಾಂಡವರಿಗೆ ಆಚಾರ್ಯರಾದ, ಗೌತಮರಾದ ಕೃಪಾಚಾರ್ಯರ ಧ್ವಜವು 
ಅಲಂಕೃತವಾದ ಗೋವೃಷವಾಗಿದೆ. ಎಲೈ ರಾಜನೇ, ಮಹಾರಥರಾದ ಅವರು ಆ 
ಗೋವೃಷಭದಿಂದ ತ್ರಿಪುರಸಂಹಾರಿಯಾದ ರುದ್ರನು ಗೋವೃಷಧ್ದಜದಿಂದ 
ವಿರಾಜಿಸುವಂತೆ ವಿರಾಜಿಸುತ್ತಾರೆ. 


ಮಯೂರೋ ವೃಷಸೇನಸ್ಯ ಕಾಂಚನೋ ಮಣಿರತ್ತವಾನ್‌ ॥ 
ವ್ಯಾಹರನ್ನಿವ ಚಾತಿಷ್ಠತ್‌ ಸೇನಾಗ್ರಮಭಿಶೋಭಯನ್‌ m ೧೬ I 


ತೇನ ತಸ್ಯ ರಥೋ ಭಾತಿ ಮಯೂರೇಣ ಮಹಾತ್ಮನಃ 1 
ಯಥಾ ಸ್ಫಂದರಥೋ ರಾಜನ್‌ ಮಯೂರೇಣ ವಿರಾಜತಾ ॥ ೧೭ ॥ 


ಜಯದ್ರಥವಧಪರ್ವ -321- 


ವೃಷಸೇನನ ಧ್ವಜವು ಕಾಂಚನಮಯವಾದ, ಮಣಿರತ್ತಭೂಪಿತವಾದ ಮಯೂರ. 
ಆ ಧ್ವಜವು ಅವನ ಸೇನಾಮುಖವನ್ನು ಶೋಭಿಸುತ್ತಾ ಮಾತನಾಡುವಂತೆ 
ತೋರುತ್ತಿದ್ದಿತು. ಎಲೈ ರಾಜನೇ, ಮಯೂರದ್ವಜಯುಕ್ತವಾದ ಮಹಾತ್ಮನಾದ ಅವನ 
ರಥವು ಮಯೂರದಿಂದ ಕೂಡಿಕೊಂಡು ವಿರಾಜಮಾನವಾದ ಷಣ್ಮುಖನ ರಥದಂತೆ 
ಶೋಭಿಸುತ್ತದೆ. 

ಮದ್ರರಾಜಸ್ಯ ಶಲ್ಯಸ್ಯ ಧ್ವಜಾಗ್ರೇತಗ್ನಿಶಿಖಾಮಿವ । 

ಸೌವರ್ಣೀಂ ಪ್ರತ್ಯಪಶ್ಯಾಮ ಸೀತಾಮಪ್ರತಿಮಾಂ ಶುಭಾಮ್‌ ॥ ೧೮ ॥ 

ಸಾ ಸೀತಾ ಭ್ರಾಜತೇ ತಸ್ಯ ರಥಮಾಸ್ಥಾಯ ಮಾರಿಷ । 

ಸರ್ವಬೀಜವಿರೂಢೇವ ಯಥಾ ಸೀತಾ ಶ್ರಿಯಾ ವೃತಾ ॥॥ ೧೯ ॥ 


ಮದ್ರರಾಜನ ಶಲ್ಯನ ಧ್ವಜದ ಮೇಲ್ಭಾಗದಲ್ಲಿ ಸುವರ್ಣಮಯವಾದ 
ಚೌಕಾಕಾರವಾದ ಭೂಮಿಯಿದೆ. ಎಲೈ ಪೂಜ್ಯನೇ, ಆ ಭೂಮಿಯಾದರೂ 
ಸರ್ವಸಸ್ಯಗಳು ಅಂಕುರಿಸಿದ ಕೇದಾರದಂತೆ (ಚಚ್ಚೌಕವಾದ ಭೂಮಿಯಂತೆ) 
ಶೋಭಿಸುತ್ತದೆ. 


ವರಾಹ: ಸಿಂಧುರಾಜಸ್ಯ ರಾಜತೋ$ಭಿವಿರಾಜತೇ ।ಟ 
ಧ್ವಜಾಗ್ರೇ ಲೋಹಿತಾರ್ಕಾಭೋ ಹೇಮಜಾಲಪರಿಷೃತಃ mu ೨೦ ॥ 


ಶುಶುಭೇ ಕೇತುನಾ ತೇನ ರಾಜತೇನ ಜಯದ್ರಥ: ! 
ಯಥಾ ದೈವಾಸುರೇ ಯುದ್ದೇ ಪುರಾ ಪೂಷಾ ಸ ಕ್ಮ ಶೋಭತೇ || ೨೧ 1 


ಸಿಂಧುರಾಜನ ರಜತಮಯವಾದ, ಹೇಮಜಾಲಪ ಪರಿಷ್ಕತವಾದ ವರಾಹವು 
ಲೋಹಿತವರ್ಣದ ಸೂರ್ಯನ ಕಾಂತಿಯನ್ನು ಹೊಂದಿ ಅವನ ಧ್ವಜಾಗ್ರದಲ್ಲಿ 
ಶೋಭಿಸುತ್ತದೆ. ಹಿಂದೆ ದೇವಾಸುರ ಯುದ್ಧದಲ್ಲಿ ಪೂಷಣನು ರಜತಮಯವಾದ 
ಧ್ವಜದಿಂದ ಶೋಭಿಸಿದಂತೆ ಜಯದ್ರಥನು ರಜತಮಯವಾದ ಧ್ವಜದಿಂದ 
ಶೋಭಿಸುತ್ತಾನೆ. 


ಸೌಮದತ್ತೇಃ ಪುನರ್ಯೂಪೋ ಯಜ್ಞಶೀಲಸ್ಯ ಧೀಮತಃ | 


ಧ್ವಜಃ ಸೂರ್ಯ ಇವಾಭಾತಿ ರಥೇ ಚಾತ್ರ ಪ್ರದೃಶ್ಯತೇ u ೨೨ ॥ 


-322- ಮಹಾಭಾರತ ದ್ರೋಣಪರ್ವ 


ಸ ಯೂಪಃ ಕಾಂಚನೋ ರಾಜನ್‌ ಸೌಮದತ್ತೇರ್ವಿರಾಜತೇ । 
ರಾಜಸೂಯೇ ಮಖಶ್ರೇಷ್ಕೇ ಯಥಾ ಯೂಪಃ ಸಮುಚ್ಛಿತಃ (| ೨೩। 


ಯಜ್ಞಶೀಲನೂ, ಮೇಧಾವಿಯೂ ಆದ ಭೂರಿಶ್ರವನ ಯೂಪಧ್ಧಜವು 
ಸೂರ್ಯನಂತೆ ಶೋಭಿಸುತ್ತದೆ. ಎಲೈ ರಾಜನೇ, ಶ್ರೇಷ್ಠಯಾಗವಾದ ರಾಜಸೂಯದಲ್ಲಿ 
ಎತ್ತರವಾದ ಯೂಪವು ಶೋಭಿಸುವಂತೆ ಭೂರಿಶ್ರವನ ಆ ಸುವರ್ಣಮಯವಾದ 
ಯೂಪವು ಶೋಭಿಸುತ್ತದೆ. 


ಶಲ್ಯಸ್ಯ ತು ಮಹಾರಾಜ ರಾಜತೇ ದ್ವಿರದೋ ಮಹಾನ್‌ । 
ಕೇತನಃ ಕಾಂಚನಸ್ತತ್ರ ಮಯೂಖೈರಿವ ಶೋಭಿತಃ ॥॥ ೨೪ ॥ 


ಸ ಧ್ವಜೋ5ಶೋಭಯತ್‌ ಸೈನ್ಯಂ ತಾವಕಂ ಭರತರ್ಷಭ । 
ಯಥಾ ಶ್ವೇತೋ ಮಹಾನಾಗೋ ದೇವರಾಜಚಮೂಂ ತಥಾ ॥। ೨೫ ॥ 


ಎಲ್ಫೆ ಮಹಾರಾಜನೇ, ಶಲ್ಯನ ರಥದಲ್ಲಿಸುವರ್ಣಮಯವಾದ, ಕಿರಣಗಳಿಂದ 
ಶೋಭಿಸುವ, ಮಹಾಗಜವು ಶೋಭಿಸುತ್ತದೆ. ಎಲೈ ಭರತಶ್ರೇಷ್ಠನೇ, ಮಹಾಗಜವಾದ 
ಐರಾವತವು ಇಂದ್ರನ ಸೇನೆಗೆ ಶೋಭೆಯನ್ನು ಉಂಟುಮಾಡುವಂತೆ ಆ ಧ್ವಜವು ನಿನ್ನ 
ಸೇನೆಗೆ ಶೋಭೆಯನ್ನುಂಟು ಮಾಡುತ್ತದೆ. 


ನಾಗೋ ಮಣಿಮಯೋ ರಾಜ್ಞೋ ಧ್ಹಜಃ ಕೇತನಸಂವೃತಃ | 
ಕಿಂಕಿಣೀಶತನಿರ್ಹ್ರಾದೋ ಭ್ರಾಜಂಜೈತ್ರೇ ರಥೋತ್ತಮೇ || ೨೬ ॥ 


ವ್ಯಭ್ರಾಜತ ಭೃಶಂ ರಾಜನ್‌ ಪುತ್ರಸ್ತವ ವಿಶಾಂಪತೇ । 
ಧ್ವಜೇನ ಮಹತಾ ಸಂಖೇ ಕುರೂಣಾಮೃಷಭಸ್ತದಾ mu ೨೭ ॥ 


ಮಣಿಮಯವಾದ, ನೂರು ಕಿಂಕಿಣಿ ನಾದಗಳಿಂದ ಸಹಿತವಾದ ನಾಗವು 
ಜಯಶೀಲವಾದ ದುರ್ಯೋಧನನ ರಥದಲ್ಲಿ ಶೋಭಿಸುತ್ತದೆ. ಎಲೈ ರಾಜನೇ, 
ಕುರುಶ್ರೇಷ್ಠನಾದ ನಿನ್ನ ಪುತ್ರನು ಆ ರಥದಲ್ಲಿ ಅಂತಹ ಧ್ವಜದಿಂದ ಬಹಳವಾಗಿ 
ಶೋಭಿಸುತ್ತಾನೆ. 


ನವೈತೇ ತವ ವಾಹಿನ್ಯಾಮುಚ್ಛಿತಾಃ ಪರಮಧ್ವಜಾಃ | 
ವ್ಯದೀಪಯಂಸ್ತೇ ಪೃತನಾಂ ಯುಗಾಂತಾದಿತ್ಯಸನ್ನಿಭಾಃ u ೨೮ ॥ 


ಜಯದ್ರಥವಧಪರ್ವ -323- 


ಈ ಒಂಬತ್ತು ನಿನ್ನ ಸೈನ್ಯದಲ್ಲಿ ಉನ್ನತವಾದ ಮತ್ತು ಶ್ರೇಷ್ಠವಾದ ಧ್ವಜಗಳು. 
ಯುಗಾಂತಕಾಲದ ಸೂರ್ಯನ ಕಾಂತಿಯನ್ನು ಹೊಂದಿದ ಆ ಧ್ವಜಗಳು ನಿನ್ನಸೈನ್ಯವನ್ನು 
ಪ್ರಕಾಶಗೊಳಿಸುತ್ತವೆ. 


ಹ್ತ 


ದಶಮಸ್ತ ರ್ಜುನಸ್ಕಾಸೀದೇಕ ಏವ ಮಹಾಕಪಿಃ । 
ಅದೀವ್ಯದರ್ಜುನಸ್ತೇನ ಹಿಮವಾನಿವ ಶಂಭುನಾ ।| ೨೯ ॥ 


ಹತ್ತನೆಯ ರಥವು ಅರ್ಜುನನ ರಥ. ಅದರಲ್ಲಿ ಒಂದೇ ಒಂದು ಮಹಾಕಪಿ 
ಇದೆ. ಹಿಮಾಲಯವು ರುದ್ರನ ಜೊತೆಯಲ್ಲಿಆಟವಾಡಿದಂತೆ ಅರ್ಜುನನು ಆ ಕಪಿಯ 
ಜೊತೆಯಲ್ಲಿಆಟವಾಡುತ್ತಾನೆ. 

ತತಶ್ಚಿತ್ರಾಣಿ ಶುಭ್ರಾಣಿ ಸುಮಹಾಂತಿ ಮಹಾರಥಾಃ । 

ಕಾರ್ಮುಕಾಣ್ಯಾದದುಸ್ತೂರ್ಣಮರ್ಜುನಾರ್ಥಂ ಪರಂತಪಾಃ ॥ ೩೦ ॥ 

ಅನಂತರ ಶತ್ರುತಾಪಕರೂ, ಮಹಾರಥರೂ ಆದ ನಿನ್ನಯೋಧರು ಶುಭ್ರವೂ, 
ವಿಚಿತ್ರವೂ ಮತ್ತು ಬಹಳ ದೊಡ್ಡವೂ ಆದ ಧನುಸ್ಸುಗಳನ್ನು ಅರ್ಜುನನ ಎದುರಿನಲ್ಲಿ 
ಯುದ್ಧವನ್ನುಮಾಡಲು ಶೀಘ್ರವಾಗಿ ತೆಗೆದುಕೊಂಡರು. 

ತಥೈವ ಧನುರಾಯಚ್ಛತ್‌ ಪಾರ್ಥಃ ಶತ್ರುವಿನಾಶನಮ್‌ । 

ಗಾಂಡೀವಂ ದಿವ್ಯಕರ್ಮಾಣಂ ರಾಜನ್‌ ದುರ್ಮಂತ್ರಿತೇ ತವ ॥ ೩೧ ॥ 

ಎಲೈ ರಾಜನೇ, ನಿನ್ನ ದುರ್ಮಂತ್ರದ ಫಲವಾಗಿ ಅರ್ಜುನನೂ ಸಹ 
ಶತ್ರುವಿನಾಶಕವಾದ ಮತ್ತು ದಿವ್ಯ ಕರ್ಮವನ್ನು ಮಾಡುವ ಗಾಂಡೀವ ಧನುಸ್ಸನ್ನು 
ಹಿಡಿದು ಎಳೆದನು. 

ತವಾಪರಾಧಾದ್‌ ರಾಜೇಂದ್ರ ಬಹುಧಾ ನಿಹತಾ ಯುಧಿ । 

ನಾನಾದಿಗ್ಬ್ಯಃ ಸಮಾಹೂತಾಃ ಸಹಯಾಃ ಸರಥದ್ವಿಪಾಃ 11 ೩೨ ॥ 

ಜು 


ಎಲೆ ರಾಜೇಂದ್ರನೇ, ನಿನ್ನಅಪರಾಧದಿಂದ ನಾನಾ ದಿಕ್ಕುಗಳಿಂದ ಆಹ್ವಾನಿಸಿ ಬಂದ 
ಹಯ-ರಥ-ಗಜ ಸಹಿತರಾದ ಅನೇಕ ಕ್ರತ್ರಿಯರು ಯುದ್ಧದಲ್ಲಿ ಕೊಲ್ಲಲ್ಲಟ್ಟಿದ್ದಾರೆ. 


ತೇಷಾಮಾಸೀದ್‌ ವ್ಯತಿಕ್ಷೇಪೋ ಗರ್ಜತಾಮಿತರೇತರಮ್‌ ಟ 
ದುರ್ಯೋಧನಮುಖಾನಾಂ ಚ ಪಾಂಡೂನಾಮೃಷಭಸ್ಯ ಚ ॥ ೩೩ ॥ 


-324- ಮಹಾಭಾರತ ದ್ರೋಣಪರ್ವ 


ಪರಸ್ಪರವಾಗಿ ಗರ್ಜಿಸುವ ದುರ್ಯೋಧನ ಮೊದಲಾದವರಿಗೂ ಮತ್ತು ಪಾಂಡವ 
ಶ್ರೇಷ್ಠನಾದ ಅರ್ಜುನನಿಗೂ ದೊಡ್ಡ ಸಂಘರ್ಷ ಉಂಟಾಯಿತು. 


ತತ್ರಾದ್ಧುತಂ ಪರಂ ಚಕ್ರೇ ಕೌಂತೇಯಃ ಕೃಷ್ಣಸಾರಥಿಃ । 
ಯದೇಕೋ ಬಹುಭಿಃ ಸಾರ್ಧಂ ಸಮಾಗಚ್ಛದಭೀತವತ್‌ Ul ೩೪ ॥ 


ಅಲ್ಲಿಕುಂತೀಪುತ್ರನೂ, ಕೃಷ್ಣಣಾರಥಿಯೂ ಆದ ಒಬ್ಬನೇ ಅರ್ಜುನನು ಯಾವ 
ಭಯವೂ ಇಲ್ಲದೆ ಅನೇಕರನ್ನು ಎದುರಿಸಿ, ಯುದ್ಧವನ್ನು ಮಾಡಿ ಅದ್ಭುತವಾದ 
ಕರ್ಮವನ್ನುಮಾಡಿದನು. 


ಅಶೋಭತ ಮಹಾಬಾಹುರ್ಗಾಂಡೀವಂ ವಿಕ್ಷಿಪನ್‌ ಧನುಃ । 

ಜಿಗೀಷುಸ್ತಾನ್‌ ರಥಶ್ರೇಷ್ಠಾನ್‌ ಜಿಘಾಂಸುಶ್ಚ ಜಯದ್ರಥಮ್‌ ॥ ೩೫ ॥ 

ಮಹಾಬಾಹುವಾದ ಅವನು ಆ ರಥಶ್ರೇಷ್ಠರನ್ನು ಹಾಗೆಯೇ ಜಯದ್ರಥನನ್ನು 
ಕೊಲ್ಲಲು ಬಯಸಿ ಗಾಂಡೀವ ಧನುಸ್ಸನ್ನು ಎಳೆಯುತ್ತಾ ಶೋಭಿಸಿದನು. 

ತತೋ5ರ್ಜುನೋ ಮಹಾರಾಜ ಶರೈರ್ಮುಕ್ಛೆ: ಸಹಸ್ರಶಃ । 

ಅದೃಶ್ಯಾನಕರೋದ್‌ ಯೋಧಾಂಸ್ತಾವಕಾನ್‌ ಶತ್ರುತಾಪನಃ ॥ ೩೬ ॥ 

ಎಲೈ ಮಹಾರಾಜನೇ, ಆಗ ಶತ್ರುತಾಪನನಾದ ಅರ್ಜುನನು ಸಹಸ್ರ ಸಂಖ್ಯೆಯಲ್ಲಿ 
ಬಾಣಗಳನ್ನು ಪ್ರಯೋಗಿಸಿ, ನಿನ್ನಯೋಧರನ್ನು ಅದೃಶ್ಯರನ್ನಾಗಿ ಮಾಡಿದನು. 

a Kt ಹ ಲ" pi 
ತತಸ್ತೇ5ಪಿ ನರವ್ಯಾಘ್ರಾಃ ಸರ್ವೇ ಪಾರ್ಥಂ ಮಹಾರಥಾಃ ಟ 


ಅದೃ್ಭಶ್ಯಂ ಸಮರೇ ಚಕ್ರುಃ ಸಾಯಕೌಫೈ: ಸಮಂತತಃ 11 ೩೭ 1 


ಆಗ ನರವ್ಯಾಪ್ರರಾದ ಆ ಮಹಾರಥರೆಲ್ಲರೂ ಸಹ ಎಲ್ಲಕಡೆಗಳಿಂದಲೂ ಬಾಣ 
ಸಮೂಹಗಳನ್ನು ಪ್ರಯೋಗಿಸಿ, ರಣರಂಗದಲ್ಲಿ ಅರ್ಜುನನನ್ನು ಅದೃಶ್ಯನನ್ನಾಗಿ 
ಮಾಡಿದರು. 


ಸಂವೃತೇ ನರಸಿಂಹೇ ತೈಃ ಕುರೂಣಾಮೃಷಭೇರರ್ಜುನೇ ॥ 
ಮಹಾನಾಸೀತ್‌ ಸಮುದ್ಧೂತಃ ತಸ್ಯ ಸೈನ್ಯಸ್ಯ ನಿಸ್ವನಃ 11 ೩೮ 1 


ಜಯದ್ರಥವಧಪರ್ವ -325- 


ಕುರುಶ್ರೇಷ್ಠನಾದ ಅರ್ಜುನನು ನರಸಿಂಹರಾದ ನಿನ್ನ ಆ ಯೋಧರಿಂದ 
ಸುತ್ತುವರಿಯಲ್ಪಡುತ್ತಿರಲು ಪಾಂಡವರ ಸೈನ್ಯದಲ್ಲಿದೊಡ್ಡನಾದವು ಉಂಟಾಯಿತು. 


ದ್ರೋಣಪರ್ವಣಿ ದ್ವಿನವತಿತಮೋ?ಧ್ಯಾಯಃ ॥ 
॥ ಜಯದ್ರಥವಧಪರ್ವಣಿ ಪಂಚದಶೋತಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ದ್ರೋಣಪರ್ವದಲ್ಲಿ ತೊಂಬತ್ತೆರಡನೆಯ 
ಅಧ್ಯಾಯ ಮುಗಿಯಿತು. 
LR ರ ರರ 


ತೊಂಬತ್ಡೂರನೆಯ ಅಧ್ಯಾಯ 
ದ್ರೋಣ- ಯುಧಿಷ್ಠಿರರ ಯುದ್ಧ. ದ್ರೋಣರಿಂದ ಯುಧಿಷ್ಠಿರನ ಪರಾಜಯ. 


ದೃತರಾಷ್ಟ್ರ 
ಆ 

ಅರ್ಜುನೇ ಸೈಂಧವಂ ಯಾತೇ ಭಾರದ್ದಾಜೇನ ಸಂವೃತಾಃ । 
ಪಾಂಚಾಲಾಃ ಕುರುಭಿಃ ಸಾರ್ಧಂ ಕಿಮಕುರ್ವತ ಸಂಜಯ 11 ೧ ॥ 


ಧೃತರಾಷ್ಟ್ರ: ಎಲೈ ಸಂಜಯನೇ, ಅರ್ಜುನನು ಸ್ಫಂಧವನ ಕಡೆಗೆ ಹೋಗುತ್ತಿರಲು 
ದ್ರೋಣರಿಂದ ಸುತ್ತುವರಿಯಲ್ಪಟ್ಟಪಾಂಚಾಲರು ಕುರುಗಳ ಜೊತೆಯಲ್ಲಿಹೇಗೆ ಯುದ್ಧ 
ಮಾಡಿದರು? 
ಸಂಜಯಃ 
ಅಪರಾಹ್ಲೇ ಮಹಾರಾಜ ಸಂಗ್ರಾಮೇ ರೋಮಹರ್ಷಣೇ । 
ಪಾಂಚಾಲಾನಾಂ ಕುರೂಣಾಂ ಚ ದ್ರೋಣೇ ಯುದ್ಧಮವರ್ತತ ॥ ೨ ॥ 


ಸಂಜಯ- ಎಲೈ ಮಹಾರಾಜನೇ, ಅಪರಾಹ್ನದಲ್ಲಿ ರೋಮಾಂಚಕಾರಿಯಾದ 
ಯುದ್ಧದಲ್ಲಿ ದ್ರೋಣರನ್ನು ಕೇಂದ್ರೀಕರಿಸಿ, ಪಾಂಚಾಲರಿಗೂ ಮತ್ತು ಕುರುಗಳಿಗೂ 
ಯುದ್ಧವು ನಡೆಯಿತು. 


ಪಾಂಚಾಲಾ ಹಿ ಜಿಘಾಂಸಂತೋ ದ್ರೋಣಂ ಸಂಹೃಷ್ಠಚೇತಸಃ । 


ಅಭ್ಯಮುಂಚಂತ ಗರ್ಜಂತಃ ಶರವರ್ಷಾಣಿ ಭೂರಿಶಃ An 


-326- ಮಹಾಭಾರತ ದ್ರೋಣಪರ್ವ 


ಪಾಂಚಾಲರಾದರೂ ಸಂತೋಷದಿಂದ ಕೂಡಿದ ಮನಸುಳ್ಳವರಾಗಿ ದ್ರೋಣರನ್ನು 
ವಧೆ ಮಾಡಲು ಬಯಸಿ, ವೀರಗರ್ಜನೆಯನ್ನು ಮಾಡುತ್ತಾ ಅನೇಕ ಬಾಣಗಳ 
ಮಳೆಯನ್ನು ಅವರ ಮೇಲೆ ಸುರಿಸಿದರು. 


ತತಃ ಸುತುಮುಲಸ್ತೇಷಾಂ ಸಂಗ್ರಾಮೋತವರ್ತತಾದ್ದುತಃ । 
ಪಾಂಚಾಲಾನಾಂ ಕುರೂಣಾಂ ಚ ಘೋರೋ ದೈವಾಸುರೋಪಮಃ ॥ 


ಅನಂತರ ಪಾಂಚಾಲರಿಗೂ ಮತ್ತು ಕುರುಗಳಿಗೂ ದೇವಾಸುರ ಯುದ್ಧಕ್ಕೆ 
ಸಮವಾದ ಘೋರವೂ, ತೀವ್ರವೂ ಮತ್ತು ಅದ್ಭುತವೂ ಆದ ಯುದ್ಧವು ನಡೆಯಿತು. 


ಸರ್ವೇ ದ್ರೋಣರಥಂ ಪ್ರಾಪ್ಯ ಪಾಂಚಾಲಾಃ ಪಾಂಡವೈಃ ಸಹ । 
ತದನೀಕಂ ಬಿಭಿತ್ತಂತೋ ಮಹಾಸ್ಟ್ರಾಣಿ ವ್ಯದರ್ಶಯನ್‌ 11೫! 


ಪಾಂಡವರ ಜೊತೆಯಲ್ಲಿ ಸೇರಿದ ಪಾಂಚಾಲರೆಲ್ಲರೂ ದ್ರೋಣರ ರಥದ 
ಸಮೀಪಕ್ಕೆ ಬಂದು ದ್ರೋಣರ ಸೇನೆಯನ್ನು ಭಗ್ಗಗೊಳಿಸಲು ಇಚ್ಛಿಸಿ ಮಹಾಸ್ಪಗಳನ್ನು 
ಪ್ರದರ್ಶಿಸಿದರು. 


ದ್ರೋಣಸ್ಯ ರಥಪರ್ಯಂತಂ ರಥಿನೋ ರಥಮಾಸ್ಟಿತಾಃ | 
ಕಂಪಯಂತೋತಭ್ಯವರ್ಷಂತ ವೇಗಮಾಸ್ಟಾಯ ಮಧ್ಯಮಮ್‌ ॥ ೬ ॥ 


ರಥಿಕರು ತಮ್ಮ ರಥದಲ್ಲಿನಿಂತು ದ್ರೋಣರ ರಥದವರೆಗೂ ಬಂದು ಮಧ್ಯಮ 
ವೇಗವನ್ನು ಆಶ್ರಯಿಸಿ ದ್ರೋಣರ ಸೇನೆಯನ್ನುನಡುಗಿಸುತ್ತಾ ಬಾಣಗಳ ಮಳೆಯನ್ನು 
ಸುರಿಸಿದರು. 


ತಮಭ್ಯಯಾದ್‌ ಬೃಹತ್ಕತ್ರ: ಕೇಕಯಾನಾಂ ಮಹಾರಥಃ । 
ಪ್ರವಪನ್ನಿಶಿತಾನ್‌ ಬಾಣಾನ್‌ ಮಹೇಂದ್ರಾಶನಿಸನ್ನಿಭಾನ್‌ wd I 


ಮಹಾರಥನಾದ ಕೇಕಯನಾದ ಬೃಹತ್ಸತ್ರನು ಇಂದ್ರನ ವಜ್ರಾಯುಧವನ್ನು 
ಹೋಲುವ ಹರಿತವಾದ ಬಾಣಗಳನ್ನು ಪ್ರಯೋಗಿಸುತ್ತಾ ದ್ರೋಣರ ಸಮೀಪಕ್ಕೆ 
ಬಂದನು. 


ತಂ ತು ಪ್ರತ್ಯುದಿಯಾಚ್ಛೀಪ್ರಂ ಕ್ಷೇಮಧೂರ್ತಿರ್ಮಹಾಯಶಾಃ 1 
ವಿಮುಂಚನ್‌ ನಿಶಿತಾನ್‌ ಬಾಣಾನ್‌ ಶತಶೋ5ಥ ಸಹಸ್ರಶಃ ॥ ೮೪ 


ಜಯದ್ರಥವಧಪರ್ವ -327- 


ಆಗ ಮಹಾಕೀರ್ತಿವಂತನಾದ ಕ್ಷೇಮಧೂರ್ತಿಯು ನೂರರ ಸಂಖ್ಯೆಯಲ್ಲಿ 
ಸಾವಿರದ ಸಂಖ್ಯೆಯಲ್ಲಿ ಹರಿತವಾದ ಬಾಣಗಳನ್ನು ಪ್ರಯೋಗಿಸುತ್ತಾ ಶೀಘ್ರವಾಗಿ 
ಬೃಹತ್ಸತ್ರನ ಎದುರಿಗೆ ಬಂದು ಅವನನ್ನು ಎದುರಿಸಿದನು. 


ಧೃಷ್ಠಕೇತುಶ್ವ ಚೇದೀನಾಮ್‌ ಚುಷಭೋತತಿಬಲೋದಿತಃ । 
ತ್ವರಿತೋ5ಭ್ಯದ್ರವದ್‌ ದ್ರೋಣಂ ಮಹೇಂದ್ರಮಿವ ಶಂಬರಃ ॥ ೯ ॥ 


ಚೇದಿಗಳ ಅಧಿಪತಿಯಾದ ಅತಿಬಲಿಷ್ಠನಾದ ಧೃಷ್ಟಕೇತುವೂ ಸಹ ಶಂಬರನು 
ಇಂದ್ರನ ಬಳಿಗೆ ಬಂದಂತೆ ಶೀಘ್ರವಾಗಿ ದ್ರೋಣರ ಸಮೀಪಕ್ಕೆ ಬಂದನು. 


ತಮಾಪತಂತಂ ಸಹಸಾ ವ್ಯಾದಿತಾಸ್ಯಮಿವಾಂತಕಮ್‌ I 
ವೀರಧನ್ವಾ ಮಹೇಷ್ವಾಸಃ ತ್ವರಮಾಣಃ ಸಮಭ್ಯಯಾತ್‌ 11 ೧೦ ॥ 


ಬಾಯಿ ತೆರೆದ ಮೃತ್ಯುವಿನಂತೆ ಶೀಘ್ರವಾಗಿ ಬರುತ್ತಿದ್ದ ಅವನನ್ನು ನೋಡಿ 
ಮಹಾಧನುರ್ಧಾರಿಯಾದ ವೀರಧನ್ನನು ಜಾಗ್ರತೆಯಾಗಿ ಅವನ ಕಡೆಗೆ ಮುನ್ನುಗ್ಗಿದನು. 


ಯುಧಿಷ್ಠಿರಂ ಮಹಾರಾಜ ಜಿಗೀಷುಂ ಸಮವಸ್ಥಿತಮ್‌ । 
ಸಹಾನೀಕಂ ಸ್ಮಯನ್‌ ದ್ರೋಣೋ ನ್ಯವಾರಯತ ತದ್‌ ಬಲೀ ॥ ೧೧ ॥ 


ಎಲೈ ಮಹಾರಾಜನೇ, ಬಲಿಷ್ಠರಾದ ದ್ರೋಣರು ತಮ್ಮನ್ನು ಗೆಲ್ಲಲು ಬಯಸಿ 
ಎದುರಿಗಿದ್ದಯುಧಿಷ್ಠಿರನನ್ನು ಅವನ ಸೈನ್ಯದ ಜೊತೆಯಲ್ಲಿನಗುತ್ತಲೇ ತಡೆದರು. 


ನಕುಲಂ ಕುಶಲಂ ಯುದ್ಧೇ ಪರಾಕ್ರಾಂತಂ ಪರಾಕ್ರಮೀ । 
ಅಭ್ಯಗಚ್ಚತ್‌ ಸಮಾಯಾಂತಂ ವಿಕರ್ಣಸ್ತೇ ಸುತಃ ಪ್ರಭೋ 1೧೨ 


ಪ್ರಭುವೇ, ಯುದ್ಧದಲ್ಲಿತನ್ನ ಪರಾಕ್ರಮವನ್ನುತೋರಿಸುತ್ತಿದ್ದತನ್ನಕಡೆಗೆ ಬರುತ್ತಿದ್ದ 
ಕುಶಲನಾದ ನಕುಲನನ್ನುಕುರಿತು ಪರಾಕ್ರಮಶಾಲಿಯಾದ ನಿನ್ನಪುತ್ರನಾದ ವಿಕರ್ಣನು 
ಅವನ ಎದುರಿಗೆ ಹೋದನು. 


ಸಹದೇವಂ ತಥಾ55ಯಾಂತಂ ದುರ್ಮುಖಃ ಶತ್ರುಕರ್ಶನಃ ! 


ಶರೈರನೇಕಸಾಹಸ್ಥೆ: ಸಮವಾರಯದುಾಶುಗೈ: I ೧೩ 1 


-328- ಮಹಾಭಾರತ ದ್ರೋಣಪರ್ವ 


ಹಾಗೆಯೇ ತನ್ನ ಕಡೆಗೆ ಬರುತ್ತಿದ್ದ ಸಹದೇವನನ್ನು ಶತ್ರುಸೂದನನಾದ (ನಿನ್ನ 
ಪುತ್ರನಾದ) ದುರ್ಮುಖನು ಶೀಘ್ರಗಾಮಿಗಳಾದ ಅನೇಕ ಸಹಸ್ರ ಬಾಣಗಳಿಂದ 
ತಡೆದನು. 


ಸಾತ್ಯಕಿಂ ತು ನರವ್ಯಾಘ್ರಂ ವ್ಯಾಫ್ರದತ್ತಸ್ತ ವಾಕಿರತ್‌ ॥ 
ಶರೈಃ ಸುನಿಶಿತೈಸ್ತೀಕ್ಷೆಃ ಕಂಪಯನ್‌ ವೈ ಮುಹುರ್ಮುಹುಃ ॥ ೧೪ ॥ 


ನರವ್ಯಾಘ್ರನಾದ ಸಾತ್ಯಕಿಯನ್ನು ವ್ಯಾಪ್ರದತ್ತನು ಬಹಳ ತೀಕ್ಷ್ಮ; ವಾದ ಬಾಣಗಳನ್ನು 
ಪುನಃ ಪುನಃ ಪ್ರಯೋಗಿಸುತ್ತಾ ಅವನ ಸೈನ್ಯವನ್ನು ನಡುಗಿಸುತ್ತಾ ಬಾಣಗಳ ಮಳೆಯನ್ನು 
ಕರೆದನು. 


ದ್ರೌಪದೇಯಾನ್‌ ನರವ್ಯಾಘ್ರಾನ್‌ ಮುಂಚತಃ ಸಾಯಕೋತ್ತಮಾನ್‌ । 
ಸಂರಬ್ದಾನ್‌ ರಥಿನಾಂ ಶ್ರೇಷ್ಠಃ ಸೌಮದತ್ತಿರವಾರಯತ್‌ 11 ೧೫ 1 


ಶ್ರೇಷ್ಠವಾದ ಬಾಣಗಳನ್ನು ಪ್ರಯೋಗಿಸುತ್ತಿದ್ದ ಕೋಪಗೊಂಡ ನರವ್ಯಾಪ್ರರಾದ 
ದ್ರೌಪದಿಯ ಐವರು ಪುತ್ರರನ್ನು ರಥಿಶ್ರೇಷ್ಠನಾದ ಭೂರಿಶ್ರವನು ತಡೆದನು. 
ಭೀಮಸೇನಂ ತಥಾ ಕ್ರುದ್ಧಂ ಘೋರರೂಪೋ ಭಯಾನಕ: । 
ಪ್ರತ್ಯವಾರಯದಾಯಾಂತಮಾರ್ಷ್ಯ್ಯಶೃಂಗಿರ್ಮಹಾರಥಃ 1 ೧೬ ॥ 
ಹಾಗೆಯೇ ಕೋಪಗೊಂಡಿದ್ದ ಮುಂದೆ ಬರುತ್ತಿದ್ದ ಭೀಮಸೇನನನ್ನು 


ಘೋರರೂಪವುಳ್ಳವನೂ, ಭಯಂಕರನೂ, ಮಹಾರಥನೂ ಆದ ಯಷ್ಯಶ್ಚಂಗನ 
ಪುತ್ರನಾದ ಅಲಂಬುಸನು ತಡೆದನು. 


ತಯೋಃ ಸಮಭವದ್‌ ಯುದ್ಧಂ ನರರಾಕ್ಷಸಯೋರ್ಮಧೇ ಟ 
ಯಾದೃಶಂ ವೈ ಪುರಾವೃತ್ತಂ ರಾಮರಾವಣಯೋರ್ನ್ವಪ I ೧೭ 1 


ನರ-ರಾಕ್ಷಸರಾದ ಅವರಿಬ್ಬರಿಗೆ ಹಿಂದೆ ರಾಮ-ರಾವಣರಿಗೆ ನಡೆದ ಯುದ್ಧದಂತೆ 
ಯುದ್ಧವು ನಡೆಯಿತು. 


ತತೋ ಯುಧಿಷ್ಠಿರೋ ದ್ರೋಣಂ ನವತ್ಕಾ ನತಪರ್ವಣಾಮ್‌ । 
ಆಜಫ್ಲೇ ಭರತಶ್ರೇಷ್ಠ; ಸರ್ವಮರ್ಮಸು ಬಾರತ 11 ೧೮ 1 


ಜಯದ್ರಥವಧಪರ್ವ -329- 


ಎಲ್ಫೆ ಭಾರತನೇ, ಭರತಶ್ರೇಷ್ಠನಾದ ಯುಧಿಷ್ಠಿರನು ಬಾಗಿದ ತುದಿಯುಳ್ಳ 
ತೊಂಬತ್ತು ಬಾಣಗಳಿಂದ ದ್ರೋಣರಿಗೆ ಸರ್ವಮರ್ಮಗಳಲ್ಲಿಯೂ ಹೊಡೆದನು. 


ತಂ ದ್ರೋಣಃ ಪಂಚವಿಂಶತ್ಯಾ ನಿಜಘಾನ ಸ್ತನಾಂತರೇ । 
ರೋಷಿತೋ ಭರತಶ್ರೇಷ್ಠ ಕೌಂತೇಯೇನ ಮಹಾತ್ಮನಾ । 
ಭೂಯ ಏವ ಹಿ ವಿಂಶತ್ಯಾ ಸಾಯಕಾನಾಂ ಸಮಾಚಿನೋತ್‌ ॥ ೧೯ ॥ 


ಎಲೈ ಭರತಶ್ರೇಷ್ಠನೇ, ಮಹಾತ್ಮನಾದ ಯುಧಿಷ್ಠಿರನಿಂದ ಕೋಪಗೊಳಿಸಲ್ಪಟ್ಟ 
ದ್ರೋಣರು ಇಪ್ಪತ್ರೈದು ಬಾಣಗಳಿಂದ ಯುಧಿಷ್ಠಿರನನ್ನು ಅವನ ಸ್ತನಗಳ ಮಧ್ಯದಲ್ಲಿ 
ಹೊಡೆದರು ಮತ್ತು ಪುನಃ ಇಪ್ಪತ್ತು ಬಾಣಗಳನ್ನು ಅವನ ಮೇಲೆ ಪ್ರಯೋಗಿಸಿದರು. 


ಅದೃಶ್ಯಂ ಸಮರೇ ಚಕ್ರೇ ರಾಜಾನಂ ಸಾಯಕೋತ್ತಮೈ: । 
ಸಾಶ್ಲಸೂತದ್ದಜಂ ದ್ರೋಣಃ ಪಶ್ಯತಾಂ ಸರ್ವಧನ್ನಿನಾಮ್‌ u ೨೦ ॥ 


ದ್ರೋಣರು ಎಲ್ಲಧನುರ್ಧಾರಿಗಳು ನೋಡುತ್ತಿರುವಂತೆಯೇ ತಮ್ಮ ಶ್ರೇಷ್ಠವಾದ 
ಬಾಣಗಳಿಂದ ಅಶ್ವ-ಸೂತ-ಧ್ವಜಸಹಿತನಾದ ಯುಧಿಷ್ಠಿರನನ್ನು ರಣರಂಗದಲ್ಲಿ 
ಅದೃಶ್ಯನನ್ನಾಗಿ ಮಾಡಿದರು. 
ತಾನ್‌ ಶರಾನ್‌ ದ್ರೋಣಮುಕ್ತಾನ್‌ ಸ್ಮ ಶರವರ್ಷೇಣ ಪಾಂಡವಃ । 
ನ್ಯವಾರಯತ ಧರ್ಮಾತ್ಮಾ ದರ್ಶಯನ್‌ ಹಸ್ತಲಾಘವಮ್‌ ॥ ೨೧ ॥ 
ಧರ್ಮಾತ್ಮನಾದ ಯುಧಿಷ್ಠಿರನಾದರೂ ತನ್ನ ಹಸ್ತದ ಕ್ಲಿಪ್ರತೆಯನ್ನು ತೋರಿಸುತ್ತಾ 
ದ್ರೋಣರು ಪ್ರಯೋಗಿಸಿದ ಬಾಣಗಳನ್ನು ತನ್ನ ಬಾಣಗಳ ಮಳೆಯಿಂದ ನಿವಾರಿಸಿದನು. 
ತತೋ ದ್ರೋಣೋ ಭೃಶಂ ಕ್ರುದ್ಧೋ ಧರ್ಮರಾಜಸ್ಯ ಸಂಯುಗೇ । 
ಚಿಚ್ಛೇದ ಸಹಸಾ ಧನ್ವೀ ಧನುಸ್ತಸ್ಯ ಮಹಾತ್ಮನಃ || ೨೨ 1 
ಆಗ ದ್ರೋಣರು ಇನ್ನೂ ಕೋಪಗೊಂಡು ರಣರಂಗದಲ್ಲಿ ಮಹಾತ್ಮನಾದ 
ಧರ್ಮರಾಜನ ಧನುಸ್ಸನ್ನು ತಕ್ಷಣ ಕತ್ತರಿಸಿದರು. 


ಅಥೈನಂ ಛಿನ್ನಧನ್ವಾನಂ ತ್ವರಮಾಣೋ ಮಹಾರಥಃ ಟ 


ಶರೈರನೇಕಸಾಹಸ್ಯೆ: ಪೂರಯಾಮಾಸ ಸರ್ವತಃ nu ೨೩ ॥ 


-330- ಮಹಾಭಾರತ ದ್ರೋಣಪರ್ವ 


ಅನಂತರ ಅವನ ಧನುಸ್ಸನ್ನು ಕತ್ತರಿಸಿದ ಮೇಲೆ ಮಹಾರಥರಾದ ದ್ರೋಣರು 
ತರೆ ಮಾಡುತ್ತಾ, ಅನೇಕ ಸಹಸ್ರ ಬಾಣಗಳಿಂದ ಅವನನ್ನು ಎಲ್ಲ ಕಡೆಗಳಲ್ಲಿಯೂ 
ತುಂಬಿದರು. 


ಅದೃಶ್ಯಂ ದೃಶ್ಯ ರಾಜಾನಂ ಭಾರದ್ದಾಜಸ್ಯ ಸಾಯಕೈಃ: । 
ಸರ್ವಭೂತಾನ್ಯಮನ್ಯಂತ ಹತಮೇವ ಯುಧಿಷ್ಠಿರಮ್‌ (| ೨೪ 1 


ದ್ರೋಣರ ಬಾಣಗಳಿಂದ ಅದೃಶ್ಯನಾದ ರಾಜನನ್ನುನೋಡಿ ಎಲ್ಲಯೋಧರೂ 
ಯುಧಿಷ್ಠಿರನು ಹತನಾದನೆಂದೇ ತಿಳಿದರು. 


ಕೇಚಿಚ್ಸೆನಮಮನ್ಯಂತ ತಥಾ ವೈ ವಿಮುಖೀಕೃತಮ್‌ । 
ಹೃತೋ ರಾಜೇತಿ ರಾಜೇಂದ್ರ ಬ್ರಾಹ್ಮಣೇನ ಯಶಸ್ವಿನಾ nu ೨೫ ॥ 


ಎಲೈ ರಾಜೇಂದ್ರನೇ, ಹಾಗೆ ವಿಮುಖಗೊಳಿಸಲ್ಪಟ್ಟ ರಾಜನನ್ನು ಕೀರ್ತಿವಂತರಾದ 
ಬ್ರಾಹ್ಮಣರಾದ ದ್ರೋಣರಿಂದ ರಾಜನು ಅಪಹರಿಸಲ್ಪಟ್ಟಿದ್ದಾನೆ ಎಂದು ಕೆಲವರು 
ತಿಳಿದರು. 


ಸ ಕೃಚ್ಛಂ ಪರಮಂ ಪ್ರಾಪ್ತೋ ಧರ್ಮರಾಜೋ ಯುಧಿಷ್ಠಿರಃ । 

ತ್ಯಕ್ತ್ವಾ ತತ್‌ ಕಾರ್ಮುಕಂ ಛಿನ್ನಂ ಭಾರದ್ದಾಜೇನ ಸಂಯುಗೇ । 

ಆದದೇರನ್ಯದ್‌ ಧನುರ್ದಿವ್ಯಂ ಭಾರಥುಂ ವೇಗವತ್ತರಮ್‌ 1 ೨೬ ಟ 

ಬಹಳ ಸಂಕಟಕ್ಕೆ ಸಿಲುಕಿದ ಧರ್ಮರಾಜನಾದ ಯುಧಿಷ್ಠಿರನು ಯುದ್ಧದಲ್ಲಿ 
ದ್ರೋಣರಿಂದ ಕತ್ತರಿಸಲ್ಪಟ್ಟಧನುಸ್ಪನ್ನುತ್ಯಜಿಸಿ, ವೇಗಶಾಲಿಯಾದ ಮತ್ತು ಶತ್ರುವಿನ 
ವೇಗವನ್ನು ನಾಶಮಾಡುವ ದಿವ್ಯವಾದ ಇನ್ನೊಂದು ಧನುಸ್ಸನ್ನುತೆಗೆದುಕೊಂಡನು. 

ತ್‌ ಕ a ತ್ಮ 
ತತಸ್ತಾನ್‌ ಸಾಯಕಾನ್‌ ಸರ್ವಾನ್‌ ದ್ರೋಣಮುಕ್ತಾನ್‌ ಸಹಸ್ರಶಃ | 
ಚಿಚ್ಛೇದ ಸಮರೇ ವೀರಃ ತದದ್ದುತಮಿವಾಭವತ್‌ 1 ೨೭ 1 


ಅನಂತರ ವೀರನಾದ ಅವನು ಆ ಧನುಸಿನಿಂದ ಸಹಸ್ರ ಸಂಖ್ಯೆಯಲ್ಲಿದ್ರೋಣರು 
ಪ್ರಯೋಗಿಸಿದ್ದಎಲ್ಲಬಾಣಗಳನ್ನೂಕತ್ತರಿಸಿದನು. ಅದು ಅದ್ಭುತವಾಗಿದ್ದಿಶು. 


ಜಯದ್ರಥವಧಪರ್ವ -331- 


ಛಿತ್ತ್ವಾ ಚ ತಾನ್‌ ಶರಾನ್‌ ರಾಜನ್‌ ಕ್ರೋಧಸಂರಕ್ತಲೋಚನ: । 
ಶಕ್ತಿಂ ಜಗ್ರಾಹ ಸಮರೇ ಗಿರೀಣಾಮಪಿ ದಾರಣೀಮ್‌ uw ೨೮ ॥ 


ಸ್ವರ್ಣದಂಡಾಂ ಮಹಾಘೋಷಾಮ್‌ ಅಷ್ಟಘಂಟಾಂ ಭಯಾವಹಾಮ್‌ । 
ಸಮುತ್ನಿಪ್ಯ ಚ ತಾಂ ಹೃಷ್ಟೋ ನನಾದ ಬಲವದ್‌ ಬಲೀ ॥೨೯ ॥ 


ಎಲೈ ರಾಜನೇ, ಕೋಪದಿಂದ ಕೆಂಪಾದ ಕಣ್ಣುಗಳನ್ನು ಹೊಂದಿದ ಅವನು ಆ 
ಬಾಣಗಳನ್ನು ಕತ್ತರಿಸಿ, ಸರ್ಣದಂಡವಿರುವ, ಮಹಾಘೋಷದಿಂದ ಕೂಡಿದ, ಎಂಟು 
ಘಂಟೆಗಳಿಂದ ಕೂಡಿದ, ಭಯಂಕರವಾದ ಪರ್ವತವನ್ನೂ ಭೇದಿಸುವ ಶಕ್ತಿಯನ್ನು 
ತೆಗೆದುಕೊಂಡು ಅದನ್ನು ದ್ರೋಣರ ಮೇಲೆ ಎಸೆದು ಬಲಿಷ್ಠನಾದ ಅವನು 
ಸಂತೋಷಗೊಂಡು ಗಟ್ಟಿಯಾದ ಸಿಂಹನಾದವನ್ನುಮಾಡಿದನು. 


ತಾಂ ರಣೇ ಸರ್ವಭೂತಾನಿ ತ್ರಾಸಯಂತೀಮಿವ ಪ್ರಭೋ ಟ 
ಶಕ್ತಿಂ ಸಮುದ್ಯತಾಂ ದೃಷ್ಟ್ವಾ ಧರ್ಮರಾಜೇನ ಸಂಯುಗೇ ॥೩೦॥ 


ಸಸ್ತಿ ದ್ರೋಣಾಯ ಸಹಸಾ ಸರ್ವಸ್ಯನ್ಯಾ ನ್ಯಥಾಬ್ರುವನ್‌ 11 ೩0೧ 
ಎಲೈ ಪ್ರಭುವೇ, ಯುದ್ಧದಲ್ಲಿಧರ್ಮರಾಜನಿಂದ ಪ್ರಯೋಗಿಸಲ್ಪಟ್ಟಎಲ್ಲರನ್ನೂ 
ಭಯಗೊಳಿಸಿದ ಆ ಶಕ್ತಿಯನ್ನು ನೋಡಿ ಎಲ್ಲ ಸೈನ್ಯಗಳೂ ತಕ್ಷಣ ದ್ರೋಣರಿಗೆ 


ಕ್ಷೇಮವಾಗಲಿ ಎಂದು ಹೇಳಿದವು. 
ಸಾ ರಾಜಭುಜನಿರ್ಮುಕ್ತಾ ನಿರ್ಮುಕ್ರೋರಗಸನ್ನಿಭಾ | 
ಪ್ರಜ್ವಾಲಯಂತೀ ಗಗನಂ ದಿಶಶ್ಚ ವಿದಿಶಸ್ತಥಾ 1 ೩೨ ॥ 
ದ್ರೋಣಾಂತಿಕಮನುಪ್ರಾಪ್ತಾ ದೀಪ್ತಾಸ್ಕಾ ಪನ್ನಗೀ ಯಥಾ 11 ೩೩ 1 
ರಾಜನಾದ ಯುಧಿಷ್ಠಿರನಿಂದ ಪ್ರ ಯೋಗಿಸಲ್ಲಟ್ಟ ಪೊರೆಯನು ಬಿಚ್ಚಿದ ಹಾವಿನಂತೆ 


ಶೋಭಿಸುವ ಆ ಶಕ್ತಿಯು ಆಕಾಶವನ್ನೂ, ದಿಕ್ಕು-ವಿದಿಕ್ಕುಗಳನ್ನೂ ಪ್ರಕಾಶಿಸುತ್ತಾ, 
ಜ್ವಲಿಸುವ ಮುಖವುಳ್ಳ ಹೆಣ್ಣುಸರ್ಪದಂತೆ ದ್ರೋಣರ ಬಳಿಗೆ ಬಂದಿತು. 


ತಾಮಾಪತಂತೀಂ ಸಹಸಾ ಪ್ರೇಕ್ಷ್ಯ ದ್ರೋಣೋ ವಿಶಾಂಪತೇ ಟ 


ವರಃ ॥ ೩೪ ॥ 
ಪ್ರಾದುಶ್ಛ್ರ್ರೇ ತತೋ ಬ್ರಾಹ್ಮಮಸ್ವಮಸ್ವ ದಾಂ ವರ 


-332- ಮಹಾಭಾರತ ದ್ರೋಣಪರ್ವ 


ಎಲೈ ರಾಜನೇ, ತನ್ನ ಬಳಿಗೆ ಕ್ಷಿಪ್ರವಾಗಿ ಬರುತ್ತಿದ್ದ ಆ ಶಕ್ತಿಯನ್ನು ನೋಡಿ 
ಅಸ್ಪಜ್ಞಾನಿಗಳಲ್ಲಿ ಶ್ರೇಷ್ಠರಾದ ದ್ರೋಣರು ಬ್ರಹ್ನಾಸವನ್ನು ಪ್ರಾದುರ್ಭಾವಗೊಳಿಸಿದರು. 
ಆಡ್‌ ೧ 


ಆಅ 
ತದಸ್ವಂ ಭಸ್ಮಸಾತ್‌ ಕೃತ್ವಾ ತಾಂ ಶಕ್ತಿಂ ಘೋರದರ್ಶನಾಮ್‌ । 
ಜಗಾಮ ಸ್ಯಂದನಂ ತೂರ್ಣಂ ಪಾಂಡವಸ್ಯ ಯಶಸ್ವಿನ: IW ೩೫ 1 
ಆ ಬ್ರಹ್ನಾಸವು ಘೋರರೂಪವನ್ನು ತಳೆದಿದ್ದ ಆ ಶಕ್ತಾಯುಧವನ್ನು ಸುಟ್ಟು, 
ಶೀಘ್ರವಾಗಿ ಕೀರ್ತಿಶಾಲಿಯಾದ ಯುಧಿಷ್ಠಿರನ ರಥದ ಬಳಿಗೆ ಹೋಯಿತು. 


ತತೋ ಯುಧಿಷ್ಠಿರೋ ರಾಜಾ ದ್ರೋಣಾಸ್ಟಂ ತತ್‌ ಸಮುದ್ಯತಮ್‌ । 
ಅಶಾಮಯನಹಾಪ್ರಾಜೋ ಬ್ರಹಾಸೇಣೈೆವ ಭಾರತ W ೩೬॥ 
[ಶಿ ಜು ಆತು ೮ 


ಎಲೈ ಭಾರತನೇ, ಆಗ ರಾಜನಾದ, ಮಹಾಪ್ರಾಜ್ಞನಾದ ಯುಧಿಷ್ಠಿರನು ತನ್ನ 
ಬಳಿಗೆ ಬರುತ್ತಿದ್ದ ಆ ಬ್ರಹ್ಮಾಸ್ತವನ್ನು ಬ್ರಹ್ಮಾಸ್ಟದಿಂದಲೇ ಶಮನಗೊಳಿಸಿದನು. 

ಸ ವಿವ್ಯಾಧ ರಣೇ ದ್ರೋಣಂ ಪಂಚಭಿರ್ನತಪರ್ವಭಿಃ | 

ಕ್ಷುರಪ್ರೇಣ ಚ ತೀಕ್ಷ್ಣೇನ ಚಿಚ್ಛೇದಾಸ್ಯ ಮಹದ್‌ ಧನುಃ | ೩೭ ॥ 


ಅವನು ಯುದ್ಧದಲ್ಲಿದ್ರೋಣರ ಮೇಲೆ ಬಾಗಿದ ತುದಿಯುಳ್ಳಐದು ಬಾಣಗಳನ್ನು 
ಪ್ರಯೋಗಿಸಿ ಹರಿತವಾದ ಕ್ಷುರಪ್ರದಿಂದ ಅವರ ದೊಡ್ಡ ಧನುಸನ್ನು ಕತ್ತರಿಸಿದನು. 


ತದಪಾಸ್ಯ ಧನುಶ್ಲಿನ್ನಂ ದ್ರೋಣಃ ಕ್ಷತ್ರಿಯಮರ್ದನಃ । 
ಗದಾಂ ಚಿಕ್ಷೇಪ ಸಹಸಾ ಧರ್ಮಪುತ್ರಾಯ ಮಾರಿಷ wu ೩೮ ॥ 


ಎಲೈ ಪೂಜ್ಯನೇ, ಕ್ಛತ್ರಿಯಮರ್ದನರಾದ ದ್ರೋಣರು ಕತ್ತರಿಸಲ್ಪಟ್ಟಆ ಧನುಸ್ಸನ್ನು 
ತ್ಯಜಿಸಿ ತಕ್ಷಣ ಧರ್ಮರಾಜನ ಮೇಲೆ ಗದೆಯನ್ನು ಎಸೆದರು. 


ತಾಮಾಪತಂತೀಂ ಸಹಸಾ ಗದಾಂ ದೃಷ್ಟ್ವಾ ಯುಧಿಷ್ಠಿರಃ । 
ಗದಾಮೇವಾಗ್ರಹೀತ್‌ ಕ್ರುದ್ಧಃ ಚಿಕ್ಷೇಪ ಚ ಪರಂತಪಃ 1 ೩೯ I 


ತನ್ನ ಕಡೆಗೆ ವೇಗದಿಂದ ಸಾಗಿ ಬರುತ್ತಿದ್ದ ಗದೆಯನ್ನು ನೋಡಿ ಪರಂತಪನಾದ 
ಯುಧಿಷ್ಠಿರನು ಕೋಪಗೊಂಡು ತಾನೂ ಗದೆಯನ್ನೇ ತೆಗೆದುಕೊಂಡು ಎಸೆದನು. 


ಜಯದ್ರಥವಧಪರ್ವ -333- 


ತೇ ಗದೇ ಸಹಸಾ ಮುಕ್ತೇ ಸಮಾಸಾದ್ಯ ಪರಸ್ಪರಮ್‌ । 
ಸಂಘರ್ಷಾತ್‌ ಪಾವಕಂ ಮುಕ್ತ್ವಾ ಸಮೇಯಾತಾಂ ಮಹೀತಳೇ ॥೪೦॥ 


ಬಲದಿಂದ ಪ್ರಯೋಗಿಸಲ್ಪಟ್ಟ ಆ ಗದೆಗಳು ಪರಸ್ಪರವಾಗಿ ಸಮಾಗಮವನ್ನು 
ಹೊಂದಿ, ಸಂಘರ್ಷದಿಂದ ಅಗ್ನಿಯನ್ನು ಉತ್ಪಾದಿಸಿ ಭೂತಳದಲ್ಲಿಬಿದ್ದವು. 


ತತೋ ದ್ರೋಣೋ ಭೃಶಂ ಕ್ರುದ್ಧೋ ಧರ್ಮರಾಜಸ್ಯ ಮಾರಿಷ । 

ಚತುರ್ಭಿರ್ನಿಶಿತೈರ್ಜಫ್ಲೇ ಹಯಾಂಸ್ತೀಕ್ಷೈ: ಶರೋತ್ತಮೈ: ॥ ೪೧ ॥ 

ಎಲೈ ಪೂಜ್ಯನೇ, ಆಗ ದ್ರೋಣರು ಬಹಳ ಕೋಪಗೊಂಡು ತೀಕ್ಷ್ಣವಾದ ತಮ್ಮ 
ಶ್ರೇಷ್ಠವಾದ ನಾಲ್ಕು ಬಾಣಗಳಿಂದ ಧರ್ಮರಾಜನ ರಥದ ನಾಲ್ಕು ಅಶ್ವಗಳನ್ನು 
ಸಂಹರಿಸಿದರು. 


ಧನುಕ್ಷೆಕೇನ ಬಾಣೇನ ಚಿಚ್ಛೇದೇಂದ್ರಧ್ವಜೋಪಮಮ್‌ । 
ಕೇತುಮೇಕೇನ ಚಿಚ್ಛೇದ ಪಾಂಡವಂ ಚಾರ್ದಯತ್‌ ತ್ರಿಭಿಃ 11 ೪೨ ॥ 


ಇಂದ್ರಧ್ವಜದಂತಿದ್ದ ಅವನ ಧನುಸ್ಸನ್ನು ಒಂದು ಬಾಣದಿಂದ ಕತ್ತರಿಸಿದರು. 
ಯುಧಿಷ್ಠಿರನ ಮೇಲೆ ಮೂರು ಬಾಣಗಳನ್ನು ಪ್ರಯೋಗಿಸಿ ಅವನನ್ನು ಪೀಡಿಸುತ್ತಾ 
ಅವನ ರಥದ ಧ್ವಜವನ್ನು ಒಂದು ಬಾಣದಿಂದ ಕತ್ತರಿಸಿದರು. 

ಹತಾಶ್ಚಾತ್‌ ತದ್ರಥಾತ್‌ ತೂರ್ಣಮವಪುತ್ಯ ಯುಧಿಷ್ಠಿರಃ | 

ತಸ್ಥಾವೂರ್ಧ್ಗಭುಜೋ ರಾಜಾ ವ್ಯಾಯುಧೋ ಭರತರ್ಷಭ (1 ೪೩ ॥ 

ಎಲೈ ಭರತಶ್ರೇಷ್ಠನೇ, ರಾಜನಾದ ಯುಧಿಷ್ಠಿರನು ಅಶ್ವಗಳು ಮೃತವಾದ ತನ್ನ 
ರಥದಿಂದ ಶೀಘ್ರವಾಗಿ ಕೆಳಗೆ ಹಾರಿ, ಆಯುಧವನ್ನೂಕಳೆದುಕೊಂಡು ಭುಜಗಳನ್ನು 
ಮೇಲಕ್ಕೆತ್ತಿ ನಿಂತನು. 

ವಿರಥಂ ತಂ ಸಮಾಲೋಕ್ಯ ವ್ಯಾಯುಧಂ ಚ ವಿಶೇಷತಃ । 

ದ್ರೋಣೋ ವ್ಯಮೋಹಯಚ್ಛತ್ರೂನ್‌ ಸರ್ವಸೈನ್ಯಾನಿ ಚಾಭಿಭೋ ॥೪೪॥ 

ಎಲ್ಫೆ ಶತ್ರುಸೂದನನೇ, ಯುಧಿಷ್ಠಿರನು ರಥಹೀನನಾಗಿಯೂ ಮತ್ತು ವಿಶೇಷವಾಗಿ 
ಆಯುಧಹೀನನಾಗಿಯೂ ಇರುವುದನ್ನು ನೋಡಿ ದ್ರೋಣರು ಶತ್ರುಗಳ ಎಲ್ಲಸ್ಥೆನ್ಯವನ್ನೂ 
ವಿಮೋಹಗೊಳಿಸಿದರು. 


-334- ಮಹಾಭಾರತ ದ್ರೋಣಪರ್ವ 


ಮುಂಚನ್ನಿಷುಗಣಾಂಸ್ತೀಕ್ಷಾನ್‌ ಲಘುಹಸ್ತೋ ದೃಢವ್ರತಃ । 
ಅಭಿದುದ್ರಾವ ರಾಜಾನಂ ಸಿಂಹೋ ದ್ವಿಪಮಿವೋನ್ನದಮ್‌ 11 ೪೫ 1 


ದೃಢವ್ರತರೂ, ಕ್ಲಿಪ್ರಹಸ್ತರೂ ಆದ ಅವರು ತೀಕ್ಷ್ಣವಾದ ಬಾಣಗಳನ್ನು 
ಪ್ರಯೋಗಿಸುತ್ತಾ, ಸಿಂಹವು ಮದಗಜದೆಡೆಗೆ ಸಾಗಿದಂತೆ ರಾಜನ ಕಡೆಗೆ ಧಾವಿಸಿದರು. 


ಜಯದ್ರಥವಧಪರ್ವ -335- 


ತೊಂಬತ್ತಾಲ್ಕನೆಯ ಅಧ್ಯಾಯ 
ಸಂಕುಲ ಯುದ್ಧ. ಬೃಹತ್ಮ ತ್ರೆನಿಂದ ಕ್ಲೇಮಧೂರ್ತಿಯ ವಧೆ. 
ದ್ರೌಪದಿಯ ಪುತ್ರರಿಂದ ಶಲನ ವಧೆ ಮತ್ತು 
ಭೀಮಸೇನನಿಂದ ಅಲಂಬುಸನ ಪರಾಜಯ. 
ಸಂಜಯಃ 
ಬೃಹತ್ತ ಶ್ಲ ತ್ರಮಥಾಯಾಂತಂ ಕೇಕಯಂ ದೃಢವಿಕ್ರಮಮ್‌ । 
ಕ್ಷೇಮಧೂರ್ತಿರ್ಮಹಾರಾಜ ವಿವ್ಯಾಧೋರಸಿ ಮಾರ್ಗಣೈ: 11 ೧॥ 


ಸಂಜಯ- ಎಲೈ ಮಹಾರಾಜನೇ, ದೃಢಪರಾಕ್ರಮವುಳ್ಳ ತನ್ನೆಡೆಗೆ ಸಾಗಿ ಬರುತ್ತಿರುವ 
ಕೇಕಯನಾದ ಬೃಹತ್ಸ ತ್ರನನ್ನು ಕ್ಷೇಮಧೂರ್ತಿಯು ಬಾಣಗಳಿಂದ ಅವನ ಎದೆಯಲ್ಲಿ 
ಹೊಡೆದನು. 

ಬೃಹತ್ನತ್ರಸ್ತು ತಂ ರಾಜಾ ನವತ್ಯಾ ನತಪರ್ವಭಿಃ | 

ಆಜಫ್ಲೇ ತ್ವರಿತೋ ಯುದ್ದೇ ದ್ರೋಣಾನೀಕಬಿಭಿತ್ತಯಾ | ೨ ॥ 

ಬೃಹತ್ಮತ್ರನಾದರೋ ದ್ರೋಣ ಸೈನ್ಯವನ್ನು ಭೇದಿಸಲು ಬಯಸಿ ಬಾಗಿದ 
ತುದಿಯುಳ್ಳ ತೊಂಬತ್ತು ಬಾಣಗಳಿಂದ ಶೀಘ್ರವಾಗಿ ಅವನನ್ನು ಹೊಡೆದನು. 

ಕ್ಷೇಮಧೂರ್ತಿಸ್ತು ಸಂಕ್ರುದ್ಧಃ ಕೇಕಯಸ್ಯ ಮಹಾತ್ಮನಃ । 

ಧನುಶ್ಚಿಚ್ಛೇದ ಭಲ್ಲೇನ ಪೀತೇನ ನಿಶಿತೇನ ಚ An 

ಕ್ಷೇಮಧೂರ್ತಿಯೂ ಸಹ ಬಹಳ ಕೋಪಗೊಂಡು ನೀರನ್ನು ಕುಡಿಸಿ ಹದಮಾಡಿದ 
ಹರಿತವಾದ ಭಲ್ಲದಿಂದ ಮಹಾತ್ಮನಾದ ಕೇಕಯನ ಧನುಸ್ಸನ್ನು ಕತ್ತರಿಸಿದನು. 

ಅಥೈನಂ ಛಿನ್ನಧನ್ವಾನಂ ಶಿತೇನ ನತಪರ್ವಣಾ | 

ವಿವ್ಯಾಧ ಹೃದಯೇ ತೂರ್ಣಂ ಪ್ರವರಂ ಸರ್ವಧನ್ನಿನಾಮ್‌ 1೪ ॥ 

ಅನಂತರ ಧನುಸ್ಸು ಕತ್ತರಿಸಲ್ಪಟ್ಟ ಶ್ರೇಷ್ಠಧನುರ್ಧಾರಿಯಾದ ಅವನ ಮೇಲೆ ಬಾಗಿದ 
ತುದಿಯುಳ್ಳ ಹರಿತವಾದ ಬಾಣವನ್ನು ಅವನ ವಕ್ಕಸ್‌ಸ್ಥಲದಲ್ಲಿ ಪ್ರಯೋಗಿಸಿದನು. 


ಅಥಾನ್ಯದ್‌ ಧನುರಾದಾಯ ಬೃಹತ್ಕ ಹತ್ಕತ್ರೋ ಹಸನ್ನಿವ I 
೫ 
ವ್ಯಶ್ವಸೂತದ್ದಜಂ ಚಕ್ರೇ ಕ್ಷೇಮಧೂರ್ತಿಂ ಮಹಾರಥಮ್‌ | ೫ ॥| 


-336- ಮಹಾಭಾರತ ದ್ರೋಣಪರ್ವ 


ಬೃಹತ್ಕೃತ್ರನು ನಗುವವನಂತೆ ಇನ್ನೊಂದು ಧನುಸನ್ನು ತೆಗೆದುಕೊಂಡು 
ಮಹಾರಥನಾದ ಕ್ಷೇಮಧೂರ್ತಿಯನ್ನು ಅಶ್ವ- ಧ್ವಜ-ಸೂತರಹಿತನನ್ನಾಗಿ ಮಾಡಿದನು. 


ತತೋತಪರೇಣ ಭಲ್ಲೇನ ಪೀತೇನ ನಿಶಿತೇನ ಚ । 
ಜಹಾರ ನೃಪತೇಃ ಕಾಯಾತ್‌ ಶಿರೋ ಜ್ವಲಿತಕುಂಡಲಮ್‌ Wt ॥ 


ಅನಂತರ ನೀರನ್ನುಕುಡಿಸಿ ಹದಮಾಡಿದ ಇನ್ನೊಂದು ಭಲ್ಲದಿಂದ ಕುಂಡಲಗಳಿಂದ 
ಶೋಭಿಸುತ್ತಿದ್ದಕ್ಷೇಮಧೂರ್ತಿ ರಾಜನ ಶಿರಸ್ಸನ್ನು ಅವನ ದೇಹದಿಂದ ಕತ್ತರಿಸಿದನು. 


ತಚ್ಚಿನ್ನಂ ಸಹಸಾ ತಸ್ಯ ಶಿರಃ ಕುಂಚಿತಮೂರ್ಧಜಮ್‌ । 
ಸಕಿರೀಟಂ ಮಹೀಂ ಪ್ರಾಪ್ಯ ಬಭೌ ಜ್ಯೋತಿರಿವಾಂಬರಾತ್‌ | ೭ ॥ 


ಗುಂಗುರು ಕೂದಲುಗಳನ್ನು ಹೊಂದಿದ್ದ, ಕಿರೀಟವನ್ನು ಧರಿಸಿದ್ದ. ಕ್ಷೇಮಧೂರ್ತಿಯ 
ಶಿರಸ್ಸು ಕತ್ತರಿಸಲ್ಪಟ್ಟು ಶೀಘ್ರವಾಗಿ ಭೂಮಿಯ ಮೇಲೆ ಬಿದ್ದು ಆಕಾಶದಿಂದ ಬಿದ್ದ 
ಜ್ಯೋತಿಯಂತೆ ಶೋಭಿಸಿತು. 


ತಂ ನಿಹತ್ಯ ರಣೇ ಹೃಷ್ಟೋ ಬೃಹತ್ಮತ್ರೋ ಮಹಾರಥಃ | 
ಸಹಸಾತಭ್ಯದ್ರವತ್‌ ಸೈನ್ಯಂ ತಾವಕಂ ದ್ರೋಣಕಾರಣಾತ್‌ mS 


ಮಹಾರಥನಾದ ಬೃಹತ್ಮ್ಮತ್ರನು ಯುದ್ಧದಲ್ಲಿ ಅವನನ್ನು ಕೊಂದು 
ಸಂತೋಷಗೊಂಡವನಾಗಿ ತಕ್ಷಣ ದ್ರೋಣರನ್ನು ಉದ್ದೇಶಿಸಿ ನಿನ್ನ ಸೈನ್ಯದ ಕಡೆಗೆ 
ಧಾವಿಸಿದನು. 


ದೃಷ್ಟೇತುಮಥಾ5 5ಯಾಂತಂ ದ್ರೋಣಹೇತೋಃ ಪರಾಕ್ರಮೀ ॥ 

ವೀರಧನ್ಹಾ ಮಹೇಷ್ವಾಸೋ ವಾರಯಾಮಾಸ ಭಾರತ || ೯ 1 

ಎಲ್ಫೆ ಭಾರತನೇ, ದ್ರೋಣರನ್ನುಉದ್ದೇಶಿಸಿ ಶೀಘ್ರವಾಗಿ ಬರುತ್ತಿದ್ದ ಧೃಷ್ಟೇತುವನ್ನು 
(ಬೃಹತ್ಮ್ಪತ್ರನನ್ನು) ಪರಾಕ್ರಮಶಾಲಿಯೂ, ಮಹಾರಥನೂ ಆದ ವೀರಧನ್ನನು 
ತಡೆದನು. 


ತೌ ಪರಸ್ಪರಮಾಸಾದ್ಯ ಶರದಂಷ್ಟ್‌ ತರಸ್ವಿನೌ । 
ಶರೈರನೇಕಸಾಹಸೈರನ್ಯೋನ್ಯಮಭಿಜಘತುಃ ॥ ೧೦ ॥ 


ಜಯದ್ರಥವಧಪರ್ವ -337- 


ಬಾಣವೆಂಬ ದಂಷ್ಠಗಳುಳ್ಳ, ನರಶಾರ್ದೂಲರಾದ ಅವರು ಪರಸ್ಪರವಾಗಿ 
ಸಂಧಿಸಿ, ದೊಡ್ಡಕಾಡಿನಲ್ಲಿಎರಡು ಸಲಗಗಳಂತೆ ತೀವ್ರಮದದಿಂದ ಕೂಡಿದವರಾಗಿ 
ಯುದ್ಧವನ್ನು ಮಾಡಿದರು. 


ತಾವುಭೌ ನರಶಾರ್ದೂಲೌ ಯುಯುಧಾತೇ ಪರಸ್ಪರಮ್‌ । 
ಮಹಾವನೇ ತೀವ್ರಮದೌ ವಾರಣಾವಿವ ಯೂಥಪೌ I ೧೧ ॥ 


ಗಿರಿಗಹ್ಪರಮಾಸಾದ್ಯ ಶಾರ್ದೂಲಾವಿವ ರೋಷಿತೌ । 
ತಾವುಭೌ ನರಶಾರ್ದೂಲೌ ಪೀಡಯಂತೌ ಪರಸ್ಪರಮ್‌ 1 ೧೨ 1 


ಪರ್ವತದ ಗುಹೆಯಲ್ಲಿ ಕೋಪಗೊಂಡ ಎರಡು ವ್ಯಾಘ್ರಗಳಂತೆ, ಎರಡು 
ಸಲಗಗಳಂತೆ ನರಶಾರ್ದೂಲರಾದ ಅವರಿಬ್ಬರು ಪರಸ್ಪರವಾಗಿ ಪೀಡಿಸುತ್ತಾ 
ಯುದ್ಧವನ್ನುಮಾಡಿದರು. 


ತದ್‌ ಯುದ್ಧಮಾಸೀತ್‌ ತುಮುಲಂ ಪ್ರೇಕ್ಷಣೀಯಂ ವಿಶಾಂಪತೇ । 
ಸಿದ್ದಚಾರಣಸಂಘಾನಾಂ ವಿಸ್ಮಯಾದ್ದುತದರ್ಶನಮ್‌ i ೧೩ ॥ 


ಎಲ್ಫೆ ರಾಜನೇ, ಆ ತೀವ್ರವಾದ ಯುದ್ಧವು ಮನೋಹರವಾಗಿದ್ದಿತು. ಸಿದ್ಧ. ಚಾರಣ 
ಸಮೂಹಗಳಿಗೂ ವಿಸ್ಮಯವನ್ನುಂಟು ಮಾಡುವಂತೆ ಅದ್ಭುತವಾಗಿ ತೋರುತ್ತಿದ್ದಿತು. 


ವೀರಧನ್ಹಾ ತತಃ ಕ್ರುದ್ಧೋ ಧೃಷ್ಠಕ್ಷೇತೋಃ ಶರಾಸನಮ್‌ ! 

ದ್ವಿಧಾ ಚಿಚ್ಚೇದ ಭಲ್ಲೇನ ಪ್ರಹಸನ್ನಿವ ಭಾರತ | ೧೪ ॥ 

ಎಲೈ ಭಾರತನೇ, ಆಗ ವೀರಧನ್ನನು ನಗುತ್ತಲೇ ಬಹಳ ಕೋಪಗೊಂಡು 
ಧೃಷ್ಟಕೇತುವಿನ ಧನುಸ್ಸನ್ನು ಭಲ್ಲದಿಂದ ಎರಡು ಭಾಗವಾಗಿ ಕತ್ತರಿಸಿದನು. 


ತದುತ್ತೃಜ್ಯ ಧನುಶ್ಚಿನಂ ಚೈದ್ಯೋ ರಾಜಾ ಮಹಾಯಶಾಃ । 


ಶಕ್ತಿಂ ಜಗ್ರಾಹ ವಿಪುಲಾಂ ರುಗ್ಗದಂಡಾಮಯಸ್ಥಯೀಮ್‌ I ೧೫ ॥ 


ಮಹಾಕೀರ್ತಿವಂತನಾದ ಚೈದ್ಯರಾಜನಾದ ಧೃಷ್ಟಕೇತುವು ಛಿನ್ನವಾದ ಧನುಸ್ಸನ್ನು 
ತ್ಯಜಿಸಿ, ಸುವರ್ಣದಂಡವನ್ನು ಹೊಂದಿದ್ದ, ಕಬ್ಬಿಣದಿಂದ ಮಾಡಿದ ಒಂದು 
ಶಕ್ತ್ಯಾಯುಧವನ್ನುತೆಗೆದುಕೊಂಡನು. 


-338- ಮಹಾಭಾರತ ದ್ರೋಣಪರ್ವ 


ತಾಂ ತು ಶಕ್ತಿಂ ಮಹಾವೀರ್ಯಾಂ ಮಹತೀಮಥ ಭಾರತ । 
ಚಿಕ್ಷೇಪ ಸಹಸಾ ಯತ್ತೋ ವೀರಧನ್ನರಥಂ ಪ್ರತಿ 11 ೧೬ ॥ 


ಎಲೈ ಭಾರತನೇ, ಮಹಾಬಲವುಳ್ಳ ಆ ದೊಡ್ಡ ಶಕ್ತ್ಯಾಯುಧವನ್ನು ಅವನು 
ಎಚ್ಚರಿಕೆಯಿಂದ ವೀರಧನ್ನನ ರಥದ ಮೇಲೆ ಶೀಘ್ರವಾಗಿ ಎಸೆದನು. 


ಸ ತಯಾ ವೀರಘಾತಿನ್ಯಾ ಶಕ್ಕಾ ತ್ವಭಿಹತೋ ಭೃಶಮ್‌ । 
ನಿರ್ಭಿನ್ನಹೃದಯಸ್ತೂರ್ಣಂ ನಿಪಪಾತ ರಥಾನ್ಮಹೀಮ್‌ 11 ೧೭ ॥॥ 


ವೀರಧನನಾದರೋ ವೀರಘಾತಿಯಾದ ಆ ಶಕ್ತಿಯಿಂದ ಗಾಢವಾಗಿ 
ಹೊಡೆಯಲ್ಪಟ್ಟುಹೃದಯವು ಒಡೆದು ರಥದಿಂದ ಭೂಮಿಯ ಮೇಲೆ ಬಿದ್ದನು. 


ತಸ್ಮಿನ್‌ ವಿನಿಹತೇ ವೀರೇ ತ್ರೈಗರ್ತಾನಾಂ ಮಹಾರಥೇ । 
ಬಲಂ ತೇಠಭಜ್ಯತ ವಿಭೋ ಪಾಂಡವೇಯೈಃ ಸಮಂತತಃ 11 ೧೮ ॥ 


ಎಲೈ ವಿಭುವೇ, ತ್ರಿಗರ್ತರ ಮಹಾರಥನಾದ ವೀರನಾದ ವೀರಧನ್ನನು ಮರಣ 
ಹೊಂದುತ್ತಿರಲು, ಪಾಂಡವ ಯೋಧರು ನಿನ್ನ ಸೈನ್ಯವನ್ನು ಎಲ್ಲ ಕಡೆಗಳಿಂದಲೂ 
ಭಗ್ಗಗೊಳಿಸಿದರು. 


ಸಹದೇವೇ ತತಃ ಷಷ್ಟಿಂ ಸಾಯಕಾನ್‌ ದುರ್ಮುಖೋಕಕ್ಷಿಪತ್‌ ಟ 
ನನಾದ ಚ ಮಹಾನಾದಂ ತರ್ಜಯನ್‌ ಪಾಂಡವಂ ರಣೇ ॥ ೧೯ ॥ 


ದುರ್ಮುಖನು ಸಹದೇವನ ಮೇಲೆ ಅರವತ್ತು ಬಾಣಗಳನ್ನು ಪ್ರಯೋಗಿಸಿ 
ಯುದ್ಧದಲ್ಲಿಅವನನ್ನುಹೆದರಿಸುತ್ತಾ ದೊಡ್ಡಸಿಂಹನಾದವನ್ನುಮಾಡಿದನು. 

ಮಾದ್ರೇಯಸ್ತು ತತಃ ಕ್ರುದ್ಧೋ ದುರ್ಮುಖಂ ದಶಭಿಃ ಶರೈಃ । 

ಭ್ರಾತಾ ಭ್ರಾತರಮಾಯತ್ತೋ ವಿವ್ಯಾಧ ಪ್ರಹಸನ್ನಿವ | ೨೦ ॥॥ 


ಮಾದ್ರೀಪುತ್ರನಾದ ಸಹದೇವನು ನಗುತ್ತಲೇ ಕೋಪಗೊಂಡು ತನ್ನ 
ಸಹೋದರನಾದ ದುರ್ಮುಖನನ್ನುಹತ್ತು ಬಾಣಗಳಿಂದ ಹೊಡೆದನು. 


ತಂ ರಣೇ ರಭಸಂ ದೃಷ್ಟ್ವಾ ಸಹದೇವಂ ಮಹಾಬಲಮ್‌ । 
ದುರ್ಮುಖೋ ನವಭರ್ಬಾಣ್ಯೆ: ತಾಡಯಾಮಾಸ ಭಾರತ ಟಿ ೨೧ ॥ 


ಜಯದ್ರಥವಧಪರ್ವ -339- 


ಎಲೈ ಭಾರತನೇ, ಮಹಾಬಲನಾದ ಸಹದೇವನು ಯುದ್ಧದಲ್ಲಿ 
ವೇಗಶಾಲಿಯಾಗಿರುವುದನ್ನು ನೋಡಿ ದುರ್ಮುಖನು ಅವನ ಮೇಲೆ ಒಂಬತ್ತು 
ಬಾಣಗಳನ್ನು ಪ್ರಯೋಗಿಸಿದನು. 


ದುರ್ಮುಖಸ್ಯ ತು ಭಲ್ಲೇನ ಚಿತ್ತಾ ಕೇತುಂ ಮಹಾಬಲಃ । 
ಜಘಾನ ಚತುರೋ ವಾಹಾಂಶ್ಚತುರ್ಭಿರ್ನಿಶಿತೈ: ಶರೈ: || ೨೨ ॥ 


ಮಹಾಬಲನಾದ ಸಹದೇವನು ಒಂದು ಭಲ್ಲದಿಂದ ದುರ್ಮುಖನ ಧ್ವಜವನ್ನು 
ಕತ್ತರಿಸಿ, ನಾಲ್ಕು ಹರಿತವಾದ ಬಾಣಗಳಿಂದ ಅವನ ರಥದ ನಾಲ್ಕು ಕುದುರೆಗಳನ್ನು 
ಕೊಂದನು. 


ಅಥಾಪರೇಣ ಭಲ್ಲೇನ ಪೀತೇನ ನಿಶಿತೇನ ಚ । 
ಚಿಚ್ಛೇದ ಸಾರಥೇಃ ಕಾಯಾತ್‌ ಶಿರೋ ಜ್ವಲಿತಕುಂಡಲಮ್‌ ॥ ೨೩ ॥ 


ಅನಂತರ ನೀರನ್ನು ಕುಡಿಸಿ ನಿಶಿತವನ್ನಾಗಿ ಮಾಡಿದ ಇನ್ನೊಂದು ಭಲ್ಲದಿಂದ 
ಕುಂಡಲಗಳಿಂದ ಶೋಭಿತವಾದ ಅವನ ಸಾರಥಿಯ ಶಿರಸ್ಸನ್ನು ದೇಹದಿಂದ 
ಕತ್ತರಿಸಿದನು. 

ಕ್ಷುರಪ್ರೇಣ ಚ ತೀಕ್ಷೆ ಣನ ಕೌರವ್ಯಸ್ಯ ಮಹದ್‌ ಧನುಃ । 

ಸಹದೇವೋ ರಣೇ ಛಿತ್ತ್ವಾ ತಂ ಚ ವಿವ್ಯಾಧ ಪಂಚಭಿಃ uw ೨೪ ॥ 

ಹರಿತವಾದ ಕ್ಷುರಪ್ರದಿಂದ ಕೌರವನಾದ ದುರ್ಮುಖನ ದೊಡ್ಡ ಧನುಸನ್ನು ಕತ್ತರಿಸಿ 
ಸಹದೇವನು ಯುದ್ಧದಲ್ಲಿ ಅವನನ್ನು ಪುನಃ ಐದು ಬಾಣಗಳಿಂದ ಹೊಡೆದನು. 


ಹತಾಶ್ಚಂ ತು ರಥಂ ತ್ಯಕ್ತ್ವಾ ದುರ್ಮುಖೋ ವಿಮನಾಸ್ತದಾ । 

ಆರುರೋಹ ರಥಂ ರಾಜನ್‌ ನಿರಮಿತ್ರಸ್ಯ ಭಾರತ || ೨೫ ॥ 

ಎಲೈ ಭಾರತನೇ, ದುರ್ಮುಖನು ಬೇಸರಗೊಂಡು ಅಶ್ವಗಳು ಮೃತವಾದ ತನ್ನ 
ರಥವನ್ನು ತ್ಯಜಿಸಿ ನಿರಮಿತ್ರನ ರಥವನ್ನು ಏರಿದನು. 

ಸಹದೇವಸ್ತು ಸಂಕ್ರುದ್ಧೋ ನಿರಮಿತ್ರಂ ಮಹಾಹವೇ । 


ಜಘಾನ ಪೃತನಾಮಧ್ಯೇ ಭಲ್ಲೇನ ಪರವೀರಹಾ wu ೨೬ ॥ 


-340- ಮಹಾಭಾರತ ದ್ರೋಣಪರ್ವ 
ಪರವೀರಘಾತಕನಾದ ಸಹದೇವನಾದರೋ ಮಹಾಯುದ್ಧದಲ್ಲಿ 
ಕೋಪಗೊಂಡವನಾಗಿ ಸೈನ್ಯದ ಮಧ್ಯದಲ್ಲಿಭಲ್ಲದಿಂದ ನಿರಮಿತ್ರನನ್ನು ಕೊಂದನು. 


ಸ ಪಪಾತ ರಥೋಪಸ್ಥಾನ್ನಿರಮಿತ್ರೋ ಜನೇಶ್ವರಃ । 

ತ್ರಿಗರರ್ತರಾಜಸ್ಯ ಸುತೋ ವ್ಯಥಯಂಸ್ತವ ವಾಹಿನೀಮ್‌ Il ೨೭ ॥ 

ತ್ರಿಗರ್ತರಾಜನ ಪುತ್ರನಾದ ಸ್ವತಃ ರಾಜನಾದ ನಿರಮಿತ್ರನು ನಿನ್ನ ಸೈನ್ಯವನ್ನು 
ವ್ಯಥೆಗೊಳಿಸುತ್ತಾ ರಥದ ಮಧ್ಯದಿಂದ ಬಿದ್ದನು. 

ಹತ್ವಾ ತಂ ತು ಮಹಾಬಾಹುಃ ಸಹದೇವೋ ವ್ಯರೋಚತ । 

ಯಥಾ ದಾಶರಥೀ ರಾಮಃ ಖರಂ ಹತ್ವಾ ಮಹಾಬಲಮ್‌ 11 ೨೮ ॥ 


ಮಹಾಬಾಹುವಾದ ಸಹದೇವನು ಅವನನ್ನು ಕೊಂದು ಮಹಾಬಲನಾದ ಖರನನ್ನು 
ಕೊಂದ ದಶರಥ ಪುತ್ರನಾದ ರಾಮನಂತೆ ಶೋಭಿಸಿದನು. 


ಹಾಹಾಕಾರೋ ಮಹಾನಾಸೀತ್‌ ತ್ರಿಗರ್ತಾನಾಂ ಜನೇಶ್ನರ । 
ರಾಜಪುತ್ರಂ ಹತಂ ದೃಷ್ಟ್ವಾ ನಿರಮಿತ್ರಂ ಮಹಾಬಲಮ್‌ ॥| ೨೯ ॥ 


ಎಲೈ ರಾಜನೇ, ಮಹಾಬಲನಾದ ರಾಜಕುಮಾರನಾದ ನಿರಮಿತ್ರನು 
ಹತನಾದುದನ್ನುನೋಡಿ ತ್ರಿಗರ್ತರ ಸೈನ್ಯದಲ್ಲಿದೊಡ್ಡಹಾಹಾಕಾರ ಉಂಟಾಯಿತು. 


ನಕುಲಸ್ತೇ ಸುತಂ ವೀರೋ ವಿಕರ್ಣಂ ಪೃಥುಲೋಚನಮ್‌ । 
ಮುಹೂರ್ತಾಜಿತವಾನ್‌ ಸಂಖೇ ತದದ್ದುತಮಿವಾಭವತ್‌ u ೩೦ ॥ 


ವೀರನಾದ ನಕುಲನು ನಿನ್ನಪುತ್ರನಾದ, ವಿಸ್ತಾರನೇತ್ರವುಳ್ಳವಿಕರ್ಣನನ್ನುಯುದ್ಧದಲ್ಲಿ 
ಒಂದು ಮುಹೂರ್ತದಲ್ಲಿಜಯಿಸಿದನು. ಅದು ಅದ್ಭುತವಾಗಿದ್ದಿತು. 

ಸಾತ್ಯಕಿಂ ವ್ಯಾಫ್ರದತ್ತಸ್ತು ಶರೈಃ ಸನ್ನತಪರ್ವಭಿಃ ॥ 

ಚಕ್ರೇರದೃಶ್ಯಂ ಸಾಶ್ವಸೂತಂ ಸಧ್ವಜಂ ಪೃತನಾಂತರೇ I ೩೧ 1 

ಇನ್ನೊಂದು ಸೈನ್ಯದಲ್ಲಿವ್ಯಾಪ್ರದತ್ತನು ಬಾಗಿದ ತುದಿಯುಳ್ಳ ಬಾಣಗಳಿಂದ ಅಶ್ವ- 
ಸೂತ-ಧ್ವಜ ಸಹಿತನಾದ ಸಾತ್ಯಕಿಯನ್ನು ಅದೃಶ್ಯನನ್ನಾಗಿ ಮಾಡಿದನು. 


ಜಯದ್ರಥವಧಪರ್ವ -34]- 


ತಾನ್‌ ನಿವಾರ್ಯ ಶರಾನ್‌ ಶೂರಃ ಶೈನೇಯಃ ಕೃತಹಸ್ತವತ್‌ । 
ಸಾಶ್ಲಸೂತದ್ದಜಂ ಬಾಣೈರ್ವ್ಯಾಘ್ರದತ್ತಮಪಾತಯತ್‌ I ೩೨ ॥॥ 


ಶೂರನೂ, ಪಳಗಿದ ಹಸ್ತವುಳ್ಳವನೂ ಆದ ಸಾತ್ಯಕಿಯು ಅವನ ಬಾಣಗಳನ್ನು 
ನಿವಾರಿಸಿ ತನ್ನ ಬಾಣಗಳಿಂದ ಅಶ-ಸೂತ-ಧಜ ಸಹಿತನಾದ ವ್ಯಾಘ್ರದತ್ತನನ್ನು 
ಕ್ಮ ವ ವ 5 ಹ್‌ 

ರಥದಿಂದ ಬೀಳಿಸಿದನು. 


ಕುಮಾರೇ ನಿಹತೇ ತಸ್ಮಿನ್‌ ಮಾಗಧಸ್ಯ ಸುತೇ ಪ್ರಭೋ । 
ಮಾಗಧಾಃ ಸರ್ವತೋ ಯತ್ತಾ ಯುಯುಧಾನಮಯೋಧಯನ್‌ ॥ 


ಎಲೈ ಪ್ರಭುವೇ, ಮಗಧದೇಶದ ರಾಜಕುಮಾರನಾದ ವ್ಯಾಘ್ರದತ್ತನು 
ಬೀಳಿಸಲ್ಪಡುತ್ತಿರಲು ಮಾಗಧಯೋಧರೆಲ್ಲರೂ ಪ್ರಯತ್ನಪೂರ್ವಕವಾಗಿ ಎಲ್ಲ 
ಕಡೆಯಿಂದಲೂ ಸಾತ್ಯಕಿಯ ಜೊತೆಯಲ್ಲಿಯುದ್ದವನ್ನುಮಾಡಿದರು. 


ವಿಸೃಜಂತಃ ಶರಾಂಶ್ಸೈವ ತೋಮರಾಂಶ್ಚ ಸಹಸ್ರಶಃ । 
ಭಿಂಡಿಪಾಲಾಂಸ್ತಥಾ ಪ್ರಾಸಾನ್‌ ಮುಸಲಾನ್‌ ಮುದ್ಧರಾನಪಿ | 
ಅಯೋಧಯನ್‌ ರಣೇ ವೀರಾಃ ಸಾತ್ತತಂ ಯುದ್ಧದುರ್ಮದಮ್‌ ॥ 


ವೀರರಾದ ಅವರು ರಣರಂಗದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಬಾಣಗಳನ್ನೂ, 
ತೋಮರಗಳನ್ನೂ, ಭಿಂಡಿಪಾಲಗಳನ್ನೂ, ಪ್ರಾಸಗಳನ್ನೂ, ಮುಸಲಗಳನ್ನೂ, 
ಮುದ್ಧರಗಳನ್ನೂ ಪ್ರಯೋಗಿಸುತ್ತಾ ಯುದ್ದದುರ್ಮದನಾದ ಸಾತ್ಯಕಿಯನ್ನು 


೧ 


೯ನ್‌ ಸ ಬಲವಾನ್‌ ಸಾತ್ಯಕಿರ್ಯುದ್ಧದುರ್ಮದಃ | 
ನಾತಿಕೃಚ್ಛಾದ್‌ ಹಸ ೇವ ವಿಜಿಗ್ಯೇ ಪುರುಷರ್ಷಭ 1 ೩೫ 1 


3 
Ww 
ಶಿ 
Y 


ಎಲ್ಫೆ ಪುರುಷಶ್ರೇಷ್ಠನೇ, ರಾಜನೇ, ಮಹಾಬಲನೂ, ಯುದ್ಧದುರ್ಮದನೂ ಆದ 
ಸಾತ್ಯಕಿಯು ನಗುತ್ತಲೇ ಬಹಳ ಪ್ರಯಾಸವಿಲ್ಲದೆ ಅವರೆಲ್ಲರನ್ನೂಸೋಲಿಸಿದನು. 


ಮಾಗಧಾನ್‌ ದ್ರವತೋ ದೃಷ್ಟ್ವಾ ಹತಶೇಷಾನ್‌ ಸಮಂತತಃ | 


ಅಭಜ್ಯತ ಬಲಂ ತತ್‌ ತೇ ಯುಯುಧಾನಶರಾರ್ದಿತಮ್‌ ॥ ೩೬ ॥ 


-34)- ಮಹಾಭಾರತ ದ್ರೋಣಪರ್ವ 


ಅಳಿದುಳಿದ ಮಾಗಧರು ಎಲ್ಲಕಡೆಗಳಲ್ಲಿಯೂ ಓಡಿಹೋಗುವುದನ್ನುನೋಡಿ 
ಸಾತ್ಯಕಿಯ ಬಾಣಗಳಿಂದ ಪೀಡಿತವಾದ ನಿನ್ನ ಸೈನ್ಯವು ಭಗ್ಗವಾಯಿತು. 


ನಾಶಯಿತ್ವಾ ರಣೇ ಸೈನ್ಯಂ ತ್ರದೀಯಾಂಸ್ತು ಸಮಂತತಃ । 

ವಿಧೂನ್ಹಾನೋ ಧನುಶ್ರೇಷ್ಠಂ ವ್ಯಭ್ರಾಜತ ಮಹಾಯಶಾಃ ॥೩೭॥ 
ಯಥಾ ದೈತ್ಯಚಮೂಂ ಹತ್ವಾ ಶಕ್ರೋ ರಾಜನ್‌ ವ್ಯರೋಚತ ॥ ೩೮ ॥ 
ಎಲೈ ರಾಜನೇ, ನಿನ್ನಸೈನ್ಯವನ್ನುಎಲ್ಲಕಡೆಗಳಲ್ಲಿಯೂ ನಾಶವನ್ನುಮಾಡಿ, ತನ್ನ 


ಶ್ರೇಷ್ಠವಾದ ಧನುಸ್ಸನ್ನು ತೂಗಾಡಿಸುವ ಮಹಾಕೀರ್ತಿವಂತನಾದ ಸಾತ್ಯಕಿಯು 
ದೈತ್ಯಸೈನ್ಯವನ್ನು ಸಂಹರಿಸಿದ ಇಂದ್ರನಂತೆ ಶೋಭಿಸಿದನು. 


ಭಜ್ಯಮಾನಂ ಬಲಂ ರಾಜನ್‌ ಸಾತ್ತತೇನ ಮಹಾತ್ಮನಾ | 
ನಾಭ್ಯವರ್ತತ ಯುದ್ಧಾಯ ತ್ರಾಸಿತಂ ದೀರ್ಫಬಾಹುನಾ WF WH 


ಎಲ್ಫೆ ರಾಜನೇ, ಮಹಾತ್ಮನಾದ ಸಾತ್ತತನಾದ ದೀರ್ಫಬಾಹುವಾದ ಸಾತ್ಯಕಿಯಿಂದ 
ಭಯಗೊಳಿಸಲ್ಪಟ್ಟುಭಗ್ಗವಾದ ನಿನ್ನ ಸೈನ್ಯವು ಪುನಃ ಯುದ್ಧಕ್ಕೆ ಬರಲಿಲ್ಲ. 

ತತೋ ದ್ರೋಣೋ ಭೃಶಂ ಕ್ರುದ್ದು ಸಹಸೋದ್ಭೃತ್ಯ ಚಕ್ಷುಷೀ । 

ಸಾತ್ಯಕಿಂ ಸತ್ಯಕರ್ಮಾಣಂ ಸ್ಹಯಮೇವಾಭಿದುದ್ರುವೇ ॥ ೪೦ ॥ 


ಆಗ ದ್ರೋಣರು ಬಹಳ ಕೋಪಗೊಂಡು ಕಣ್ಣುಗಳನ್ನು ವಿಸ್ತಾರವಾಗಿ ತೆರೆದು 
ಸತ್ಯಕರ್ಮನಾದ ಸಾತ್ಯಕಿಯ ಮೇಲೆ ತಾವೇ ಧಾವಿಸಿದರು. 


ದ್ರೌಪದೇಯಾನ್‌ ಮಹೇಷಾಸಾನ್‌ ಸೌಮದತ್ತಿರ್ಮಹಾರಥ: | 
ಏಕೈಕಂ ಪಂಚಭರ್ವಿದ್ದಾ ಪುನರ್ವಿವ್ಯಾಧ ಸಪ್ತಭಿಃ ।1 ೪೧ ॥ 


ಮಹಾರಥನೂ, ಸೋಮದತ್ತನ ಪುತ್ರನೂ ಆದ ಶಲನು ಮಹಾಧನುರ್ಧಾರಿಗಳಾದ 
ದ್ರೌಪದಿಯ ಪುತ್ರರಲ್ಲಿ ಒಬ್ಬೊಬ್ಬರ ಮೇಲೆಯೂ ಐದು ಬಾಣಗಳನ್ನು ಪ್ರಯೋಗಿಸಿ, 
ಪುನಃ ಏಳು ಬಾಣಗಳನ್ನು ಪ್ರಯೋಗಿಸಿದನು. 


ತೇ ಪೀಡಿತಾ ಭೃಶಂ ತೇನ ರೌದ್ರೇಣ ಸಹಸಾ ಪ್ರಭೋ । 
ಸಮ್ಮೂಢಾ ನೈವ ವಿವಿದುರ್ಮ್ವಧೇ ಕೃತ್ಯಂ ಹಿ ಕಿಂಚನ ॥ ೪೨ ॥ 


ಜಯದ್ರಥವಧಪರ್ವ -343- 


ಲೈ ಪ್ರಭುವೇ, ಭಯಂಕರವಾದ ಅವನ ಬಾಣಗಳಿಂದ ಪೀಡಿಸಲ್ಲಟ್ಟ ಅವರು 
ಸಮ್ಮೂಢರಾಗಿ ಯುದ್ಧದಲ್ಲಿ ಏನು ಮಾಡಬೇಕೆಂದು ತಿಳಿಯದಾದರು. 


ನಾಕುಲಶ್ಚ ಶತಾನೀಕಃ ಸೌಮದತ್ತಿಂ ನರರ್ಷಭಮ್‌ । 

ದ್ವಾಭ್ಯಾಂ ವಿದ್ದಾsನದದ್‌ ಧೃಷ್ಟ ಶರಾಭ್ಯಾಂ ಶತ್ರುತಾಪನ: 11೪೩ ॥ 

ನಕುಲಪುತ್ರನಾದ, ಶತ್ರುತಾಪನನಾದ, ಧೈರ್ಯಶಾಲಿಯಾದ ಶತಾನೀಕನು 
ನರಶ್ರೇಷ್ಠನಾದ ಸೌಮದತ್ತಿಯನ್ನು ಎರಡು ಬಾಣಗಳಿಂದ ಹೊಡೆದು ಸಿಂಹನಾದವನ್ನು 
ಮಾಡಿದನು. 

ತಥೇತರೇ ರಣೇ ಯತ್ರಾ: ತ್ರಿಭಿಸ್ಟಿಭಿರಜಿಹ್ನಗೈ: । 

ವಿವ್ಯಧುಃ ಸಮರೇ ತೂರ್ಣಂ ಸೌಮದತ್ತಿಮಮರ್ಷಣಮ್‌ ॥ ೪೪ ॥ 

ಹಾಗೆಯೇ ಉಳಿದ ದ್ರೌಪದಿಯ ಪುತ್ರರೂ ಸಹ ಪ್ರಯತ್ನಪೂರ್ವಕವಾಗಿ 
ನೇರವಾಗಿ ಸಾಗುವ ಮೂರು-ಮೂರು ಬಾಣಗಳಿಂದ ರೋಷಗೊಂಡ 
ಸೌಮದತ್ತಿಯನ್ನು ಶೀಘ್ರವಾಗಿ ಹೊಡೆದರು. 


ಸ ತಾನ್‌ ಪ್ರತಿ ಮಹಾರಾಜ ಚಿಕ್ಷಿಪೇ ಪಂಚ ಸಾಯಕಾನ್‌ । 
ಏಕೈಕಂ ಹೃದಿ ಚಾಜಫ್ಲೇ ಏಕೈಕೇನ ಮಹಾಯಶಾ: mu ೪೫ 1 


ಎಲ್ಲೆ ಮಹಾರಾಜನೇ, ಮಹಾಕೀರ್ತಿವಂತನಾದ ಅವನು ಅವರ ಮೇಲೆ ಐದು 

ಬಾಣಗಳನ್ನು ಪ್ರಯೋಗಿಸಿ ಒಬ್ಬೊಬ್ಬರನ್ನೂ ಹೃದಯದಲ್ಲಿ ಒಂದೊಂದು ಬಾಣಗಳಿಂದ 
ಕ್ಕ ಬಬ ಆ 

ಹೊಡೆದನು. 

ತತಸ್ತೇ ಭ್ರಾತರಃ ಪಂಚ ಶರೈರ್ವಿದ್ಭಾ ಮಹಾತ್ಮನಾ | 

ಪರಿವಾರ್ಯ ರಥೈರ್ಮೀರಂ ವಿವ್ಯಧುಃ ಸಾಯಕ್ಕೆಭೃಶಮ್‌ || ೪೬ 1 

ಆಗ ಮಹಾತ್ಮನಾದ ಭೂರಿಶ್ರವನ ಬಾಣಗಳಿಂದ ಹೊಡೆಯಲ್ಪಟ್ಟ ಐವರು 
ಸಹೋದರರು ತಮ್ಮ ರಥಗಳಿಂದ ಸುತ್ತುವರಿದು, ತಮ್ಮ ಬಾಣಗಳಿಂದ ವೀರನಾದ 
ಶಲನನ್ನು ಚೆನ್ನಾಗಿ ಪೀಡಿಸಿದರು. 

ಆರ್ಜುನಿಸ್ತು ಹಯಾಂಸ್ತಸ್ಯ ಚತುರ್ಭಿರ್ನಿಶಿತೈೆ: ಶರೈಃ 1 

ಪ್ರೇಷಯಾಮಾಸ ಸಂಕ್ರುದೋ ಯಮಸ್ಯ ಸದನಂ ಪ್ರತಿ 1 ೪೭ 


-344- ಮಹಾಭಾರತ ದ್ರೋಣಪರ್ವ 


ಅರ್ಜುನಪುತ್ರನಾದ ಶ್ರುತಕರ್ಮನು ಕೋಪಗೊಂಡು ತನ್ನ ಹರಿತವಾದ 
ಬಾಣಗಳಿಂದ ಅವನ ರಥದ ನಾಲ್ಕು ಕುದುರೆಗಳನ್ನು ಯಮಲೋಕಕ್ಕೆ ಕಳುಹಿಸಿದನು. 


ಭೈಮಸೇನಿರ್ಧನುಶ್ಲಿತ್ತಾ ಸೌಮದತ್ತೇರ್ಮಹಾತ್ಮನಃ । 
ನನಾದ ಬಲವನ್ನಾದಂ ವಿವ್ಯಾಧ ನಿಶಿತೈಃ ಶರೈಃ | ೪೮ un 


ಭೀಮಸೇನನ ಪುತ್ರನಾದ ಸುತಸೋಮನು ಮಹಾತ್ಮನಾದ ಸೋಮದತ್ತನ 
ಪುತ್ರನಾದ ಶಲನ ಧನುಸ್ಸನ್ನು ಕತ್ತರಿಸಿ, ದೊಡ್ಡ ನಾದವನ್ನು ಮಾಡಿ ಪುನಃ ಅವನನ್ನು 
ಹರಿತವಾದ ಬಾಣಗಳಿಂದ ಹೊಡೆದನು. 


ಯೌಧಿಷ್ಠಿರೋ ಧ್ವಜಂ ಛಿತ್ತ್ವಾ ತಸ್ಯ ಭೂಮಾವಪಾತಯತ್‌ ।ಟ 
ನಾಕುಲಶ್ಚಾಸ್ಯ ಯಂತಾರಂ ರಥನೀಡಾದಪಾತಯತ್‌ || ೪೯ ॥ 


ಯುಧಿಷ್ಠಿರನ ಮಗನಾದ ಪ್ರತಿವಿಂದ್ಯನು ಅವನ ಧ್ವಜವನ್ನು ಕತ್ತರಿಸಿ ಭೂಮಿಯ 
ಮೇಲೆ ಬೀಳಿಸಿದನು. ನಕುಲನ ಪುತ್ರನಾದ ಶ್ರುತಸೇನನು ಅವನ ಸಾರಥಿಯನ್ನು ರಥದ 
ಮುಂಭಾಗದಿಂದ ಕೆಡವಿದನು. 


ಸಾಹದೇವಿಸ್ತು ತಂ ಹತ್ವಾ ಭ್ರಾತೃಭಿರ್ವಿಮುಖೀಕೃತಮ್‌ । 
ಕ್ಷುರಪ್ರೇಣ ಶಿರೋ ರಾಜನ್‌ ನಿಚಕರ್ತ ಮಹಾಹವೇ | ೫೦ ॥ 


ಎಲ್ಫೆ ರಾಜನೇ, ಸಹದೇವನ ಪುತ್ರನಾದ ಶತಾನೀಕನು ತನ್ನ ಸಹೋದರರಿಂದ 
ಯುದ್ಧ ವಿಮುಖನನ್ನಾಗಿ ಮಾಡಲ್ಪಟ್ಟ ಶಲನನ್ನು ಒಂದು ಕ್ದುರಪ್ರದಿಂದ ಹೊಡದು 
ಮಹಾಯುದ್ಧದಲ್ಲಿಅವನ ಶಿರಸ್ಸನ್ನು ಕತ್ತರಿಸಿದನು. 


ತಚ್ಚಿರೋ ನ್ಯಪತದ್‌ ಭೂಮೌ ತಪನೀಯವಿಭೂಷಿತಮ್‌ । 

ಭಾಸಯತ್‌ ತದ್‌ ರಣೋದ್ದೇಶಂ ಬಾಲಸೂರ್ಯಸಮಪ್ರಭಮ್‌ ॥!೫೧॥ 

ಬಾಲಸೂರ್ಯನ ಕಾಂತಿಗೆ ಸಮವಾದ ಕಾಂತಿಯುಳ್ಳ ಸುವರ್ಣಾಲಂಕೃತವಾದ 
ಅವನ ಶಿರಸ್ಸುಆ ರಣಪ್ರದೇಶವನ್ನು ಬೆಳಗುತ್ತಾ ಭೂಮಿಯ ಮೇಲೆ ಬಿದ್ದಿತು. 

ಸೌಮದತ್ತೇಃ ಶಿರೋ ದೃಷ್ಟ್ವಾ ನಿಪತತ್‌ ತನ್ನಹಾತ್ಮನಃ | 

ವಿತ್ರಸ್ತಾಸ್ತಾವಕಾ ರಾಜನ್‌ ಪ್ರದುದ್ರುವುರನೇಕಧಾ 1 ೫೨ ॥ 


ಜಯದ್ರಥವಧಪರ್ವ -345- 


ಎಲೈ ರಾಜನೇ, ಮಹಾತ್ಮನಾದ ಶಲನ ಶಿರಸ್ಸುಭೂಮಿಯ ಮೇಲೆ ಬೀಳುವುದನ್ನು 
ನೋಡಿ ಹೆದರಿದ ನಿನ್ನಸೈನಿಕರು ಅನೇಕ ರೀತಿಗಳಲ್ಲಿಓಡಿ ಹೋದರು. 


ಅಲಂಬುಸಸ್ತು ಸಮರೇ ಭೀಮಸೇನಂ ಮಹಾಬಲಮ್‌ । 
ಯೋಧಯಾಮಾಸ ಸಂಕ್ರುದ್ಧೋ ಲಕ್ಷ್ಮಣಂ ರಾವಣಿರ್ಯಥಾ ॥ ೫೩ ॥ 


ಅಲಂಬುಸನಾದರೋ ಬಹಳ ಕೋಪಗೊಂಡವನಾಗಿ ರಣರಂಗದಲ್ಲಿ ಲಕ್ಷ್ಮಣನ 
ಜೊತೆಯಲ್ಲಿಇಂದ್ರಜಿತುವು ಯುದ್ದಮಾಡಿದಂತೆ ಮಹಾಬಲನಾದ ಭೀಮಸೇನನ 
ಜೊತೆಯಲ್ಲಿ ಯುದ್ಧವನ್ನುಮಾಡಿದನು. 

ಸಂಪ್ರಯುದ್ಧೌ ರಣೇ ದೃಷ್ಟ್ವಾ ತಾವುಭೌ ನರರಾಕ್ಷಸೌ । 

ವಿಸ್ಮಯ: ಸರ್ವಭೂತಾನಾಂ ಭಯಂ ಚಾಸೀತ್‌ ಸುದಾರುಣಮ್‌ ।1೫೪॥। 

ನರರಾಕ್ಷಸರಾದ ಅವರಿಬ್ಬರೂ ಘೋರವಾಗಿ ಯುದ್ಧಮಾಡುತ್ತಿರುವುದನ್ನುನೋಡಿ 
ಎಲ್ಲಪ್ರಾಣಿಗಳಿಗೂ ತೀವ್ರವಾದ ಭಯವೂ ಮತ್ತು ಆಶ್ಚರ್ಯವೂ ಉಂಟಾಯಿತು. 

ಆರ್ಷ್ಯಶೃಂಗಿಂ ತದಾ ಭೀಮೋ ನವಭಿರ್ನಿಶಿತೈಃ ಶರೈಃ । 

ವಿವ್ಯಾಧ ಪ್ರಹಸನ್‌ ರಾಜನ್‌ ರಾಕ್ಷಸೇಂದ್ರಮಮರ್ಷಣಮ್‌ ॥ ೫೫ ॥ 


ಎಲೈ ರಾಜನೇ, ಆಗ ಭೀಮನು ರಾಕ್ಟಸೇಂದ್ರನೂ, ಕ್ರೋಧಶೀಲನೂ ಆದ 
ಅಲಂಬುಸನನ್ನು ಹರಿತವಾದ ಒಂಬತ್ತು ಬಾಣಗಳಿಂದ ನಗುತ್ತಾ ಪ್ರಹಾರ ಮಾಡಿದನು. 


ತದ್ರಕ್ಷಃ ಸಮರೇ ವಿದ್ದಂ ನಾದಂ ಕೃತ್ವಾ ಭಯಾವಹಮ್‌ । 
ಅಭ್ಯದ್ರವತ್‌ ತತೋ ಭೀಮಂ ಯೇ ಚ ತಸ್ಯ ಪದಾನುಗಾ: ॥ ೫೬ ॥ 


ಆ ರಾಕ್ಷಸನಾದರೋ ಭಯಂಕರವಾದ ನಾದವನ್ನುಮಾಡಿ ಭೀಮಸೇನನ ಮೇಲೆ 
ಮತ್ತು ಅವನ ಅನುಯಾಯಿಗಳ ಮೇಲೆ ಧಾವಿಸಿ ಬಂದನು. 

ಸಭೀಮಂ ಪಂಚಭಿರ್ವಿದ್ದ್ವಾ ಶರೈಃ ಸನ್ನತಪರ್ವಭಿಃ | 

ಭೀಮಾನುಗಾನ್‌ ಜಘಾನಾಶು ರಥಾನ್‌ ತ್ರಿಂಶದರಿಂದಮಃ । 


ಪುನಶ್ಚತುಃಶತಾನ್‌ ಹತ್ವಾ ಭೀಮಂ ವಿವ್ಯಾಧ ಪತ್ರಿಣಾ 11 ೫೭ ॥ 


-346- ಮಹಾಭಾರತ ದ್ರೋಣಪರ್ವ 


ಅರಿಂದಮನಾದ ಆ ರಾಕ್ಷಸನು ಬಾಗಿದ ತುದಿಯುಳ್ಳ ಐದು ಬಾಣಗಳಿಂದ 
ಭೀಮಸೇನನನ್ನು ಹೊಡೆದು, ಭೀಮಸೇನನ ಅನುಯಾಯಿಗಳಾದ ಮೂವತ್ತು ರಥರನ್ನು 
ಶೀಘ್ರವಾಗಿ ಕೊಂದನು. ಪುನಃ ನಾಲ್ಕುನೂರು ಯೋಧರನ್ನು ಕೊಂದು ಪತ್ರವುಳ್ಳ 
ಬಾಣಗಳಿಂದ ಭೀಮಸೇನನನ್ನು ಹೊಡೆದನು. 


ಸೋತತಿವಿದ್ದಸ್ತದಾ ಭೀಮೋ ರಾಕ್ಷಸೇನ ಮಹಾಬಲಃ । 
ನಿಷಸಾದ ರಥೋಪಸ್ಟೇ ಮೂರ್ಚ್ಛಯಾಂಭಿಪರಿಪ್ಪತ: u ೫೮ 1 


ರಾಕ್ಷಸನಿಂದ ತೀವ್ರವಾಗಿ ಹೊಡೆಯಲ್ಪಟ್ಟಮಹಾಬಲನಾದ ಭೀಮಸೇನನು ರಥದ 
ಮಧ್ಯಭಾಗದಲ್ಲಿಕುಳಿತು ಮೂರ್ಛೆಯನ್ನುಹೊಂದಿದನು. 


ಪ್ರತಿಲಭ್ಯ ತತಃ ಸಂಜ್ಞಾಂ ಮಾರುತಿಃ ಕ್ರೋಧಮುರ್ಚ್ಚಿತಃ । 
ವಿಕೃಷ್ಯ ಕಾರ್ಮುಕಂ ಘೋರಂ ಭಾರಸಾಧನಮುತ್ತಮಮ್‌ ॥ ೫೯ ॥ 
ಅಲಂಬುಸಂ ಶರೈಸ್ತೀಕ್ಷೈರರ್ದಯಾಮಾಸ ಭಾರತ 11 ೬೦ ॥ 


ಎಲ್ಪೆ ಭಾರತನೇ, ಅನಂತರ ಮಾರುತಿಯಾದ ಭೀಮಸೇನನು ಸಂಜ್ಞೆಯನ್ನು. ಮರಳಿ 
ಪಡೆದು, ಕ್ರೋಧಮೂರ್ಛಿತನಾಗಿ ತನ್ನ ಭಾರಸಾಧನವೂ, ಶ್ರೇಷ್ಠವೂ ಆದ 
ಘೋರವಾದ ಬಿಲ್ಲನ್ನು ಎಳೆದು ಅಲಂಬುಸನನ್ನು ತೀಕ್ಷ್ಣವಾದ ಬಾಣಗಳಿಂದ 
ಪೀಡಿಸಿದನು. 


ಸ ವಿದ್ಲೋ ಬಹುಭಿರ್ಬಾಣೈರ್ನೀಲಾಂಜನಚಯೋಪಮಃ | 
ಶುಶುಭೇ ಸರ್ವತೋ ರಾಜನ್‌ ಪ್ರಫುಲ್ಲ ಇವ ಕಿಂಶುಕಃ 11 ೬೧ ॥ 


ಕಪ್ಪಾದ ಕಾಡಿಗೆಯ ರಾಶಿಯಂತಿದ್ದ ಅಲಂಬುಸನು ಭೀಮನ ಬಾಣಗಳಿಂದ 
ತೀವ್ರವಾಗಿ ಹೊಡೆಯಲ್ಪಟ್ಟುಎಲೈ ರಾಜನೇ, ಎಲ್ಲಕಡೆಗಳಲ್ಲಿಯೂ ಗಾಯಗೊಂಡು 
ರಕ್ತವನ್ನು ಸುರಿಸುತ್ತಾ ಹೂವರಳಿದ ಕಿಂಶುಕ ವೃಕ್ಷದಂತೆ ಶೋಭಿಸಿದನು. 


ಸ ವದ್ವ್ಯಮಾನಃ ಸಮರೇ ಭೀಮಚಾಪಚ್ಛುತ್ಸೆಃ ಶರೈಃ । 
ಸ್ಮರನ್‌ ಭ್ರಾತೃವಧಂ ಚೈವ ಪಾಂಡವೇನ ಮಹಾತ್ಮನಾ । 


& 


ಘೋರಂ ರೂಪಮಥೋ ಕೃತ್ವಾ ಭೀಮಸೇನಮಭಾಷತ TENT 
ತಿಷ್ಕೇದಾನೀಂ ರಣೇ ಪಾರ್ಥ ಪಶ್ಯ ಮೇರದ್ಯ ಪರಾಕ್ರಮಮ್‌ ॥ ೬೩ ॥ 


ಜಯದ್ರಥವಧಪರ್ವ -347- 


ಬಕೋ ನಾಮ ಸುದುರ್ಬುದ್ದೇ ರಾಕ್ಷಸಪ್ರವರೋ ಬಲೀ । 
ಪರೋಕ್ಷಂ ಮಮ ತದ್‌ ವೃತ್ತಂ ಯನ್ನೇ ಭ್ರಾತಾ ಹತಸ್ತ್ವಯಾ ॥ ೬೪ ॥ 


ಭೀಮನ ಧನುಸ್ಸಿನಿಂದ ಹೊರಹೊಮ್ಮಿದ ಬಾಣಗಳಿಂದ ರಣರಂಗದಲ್ಲಿ 
ಹೊಡೆಯಲ್ಲಟ್ಟ ಅವನು ಮಹಾತ್ಮನಾದ ಪಾಂಡವನು ತನ್ನಸಹೋದರನಾದ ಬಕನನ್ನು 
ಸಂಹರಿಸಿದುದನ್ನು ಸ್ಥರಿಸಿ, ಭಯಂಕರವಾದ ರೂಪವನ್ನು ತಾಳಿ, ಭೀಮಸೇನನನ್ನು 
ಕುರಿತು ಎಲೈ ಪಾರ್ಥನೇ, ಯುದ್ಧದಲ್ಲಿನಿಲ್ಲುವವನಾಗು. ಈ ದಿನ ನನ್ನಪರಾಕ್ರಮವನ್ನು 
ನೋಡು. ಎಲೈ ದುರ್ಬುದ್ದಿಯೇ, ರಾಕ್ಷಸಶ್ರೇಷ್ಠನೂ, ಬಲಿಷ್ಠನೂ ಆದ ಬಕನು ನಿನ್ನಿಂದ 
ವಧಿಸಲ್ಪಟ್ಟನು. ಆ ಘಟನೆಯು ನನಗೆ ಪರೋಕ್ಷವಾಗಿ (ನಾನು ಇಲ್ಲದಿದ್ದಾಗ) 
ನಡೆಯಿತು ಎಂದು ಹೇಳಿದನು. 


ಏವಮುಕ್ತ್ವಾ ತತೋ ಭೀಮಮಂತರ್ಧಾನಂ ಗತಸ್ತದಾ | 
ಮಹತಾ ಶರವರ್ಷೇಣ ಭೃಶಂ ತಂ ಸಮವಾಕಿರತ್‌ I ೬೫ ॥ 


ಭೀಮಸೇನನನ್ನು ಕುರಿತು ಹೀಗೆ ಹೇಳಿ ಅನಂತರ ಅಂತರ್ಧಾನವನ್ನುಹೊಂದಿ 
ಬಾಣಗಳ ದೊಡ್ಡಮಳೆಯನ್ನು ಭೀಮಸೇನನ ಮೇಲೆ ಸುರಿಸಿದನು. 

ಭೀಮಸ್ತು ಸಮರೇ ರಾಜನ್ನದೃಶ್ಯೇ ರಾಕ್ಷಸೇ ತದಾ । 

ಆಕಾಶಂ ಪೂರಯಾಮಾಸ ಶರೈಃ ಸನ್ನತಪರ್ವಭಿಃ || ೬೬ In 

ಅಲಂಬುಸ ರಾಕ್ಷಸನು ಅದೃಶ್ಯನಾಗುತ್ತಿರಲು ಆಗ ಭೀಮಸೇನನು ಯುದ್ಧದಲ್ಲಿ 
ಬಾಗಿದ ತುದಿಯುಳ್ಳ ಬಾಣಗಳಿಂದ ಆಕಾಶವನ್ನೆಲ್ಲಾತುಂಬಿದನು. 


ಸ ವಧ್ಯಮಾನೋ ಭೀಮೇನ ನಿಮೇಷಾದ್‌ ರಥಮಾಸ್ಥಿತಃ । 
ಜಗಾಮ ಧರಣೀಂ ಕ್ಷುದ್ರಃ ಖಂ ಚೈವ ಸಹಸಾ5ಗಮತ್‌ ।| ೬೭ ॥ 


ಕುದ್ರನಾದ ಆ ರಾಕ್ಷಸನು ಭೀಮಸೇನನ ಬಾಣಗಳಿಂದ ಹೊಡೆಯಲ್ಪಟ್ಟವನಾಗಿ 
ಒಂದು ನಿಮಿಷದಲ್ಲಿರಥವನ್ನೇರಿ ಭೂಮಿಗೆ ಇಳಿದನು. ತಕ್ಷಣವೇ ಆಕಾಶಕ್ಕೆ ಹಾರಿದನು. 


ಉಚ್ಚಾವಚಾನಿ ರೂಪಾಣಿ ಸ ಚಕಾರ ಬಹೂನಿ ಚ। 
ಅಣುರ್ಬೃಹತ್ತದಾ ನಾದಾನ್‌ ಕುರ್ವನ್‌ ವರ್ಷನ್ನಿವಾಂಬುದ: | 


ಉಚಾವಚಾಸ್ತಥಾ ವಾಚೋ ವ್ಯಾಜಹಾರ ಸಮಂತತಃ || ೬೮ ॥ 


-348- ಮಹಾಭಾರತ ದ್ರೋಣಪರ್ವ 


ಅವನು ಸಣ್ಣ ಮತ್ತು ದೊಡ್ಡ ಅನೇಕ ರೂಪಗಳನ್ನು ತೆಗೆದುಕೊಂಡನು. ಸಣ್ಣ 
ಮತ್ತು ಅನೇಕ ದೊಡ್ಡ ನಾದಗಳನ್ನು ಮಾಡಿದನು. ಮಳೆಯನ್ನು ಸುರಿಸುವ ಮೋಡದ 
ಘೋಷದಂತೆ ಉಚ್ಚ-ನೀಚವಾದ ಅನೇಕ ಮಾತುಗಳನ್ನುಆಡಿದನು. 


ನಿಪೇತುರ್ಗಗನಾಚ್ಚಿವ ಶರಧಾರಾಃ ಸಹಸ್ರಶಃ । 


೨ 
ಶಕ್ಕಾಃ ಕರ್ಷಣಾಃ ಪ್ರಾಸಾಃ ಶೂಲಪಟ್ಟಸತೋಮರಾಃ ॥| ೬೯ ॥ 
ಶತಪ್ಪು ಪರಿಫಾಶ್ಚೆವ ಭಿಂಡಿಪಾಲಾಃ ಪರಶ್ಪಧಾಃ । 
ಶಿಲಾಃ ಖಡ್ಲಾ ಗುಳಾಶೆವ ಯಷಿರ್ವಜ್ರಾಣಿ ಚೆವ ಹ 11 ೭೦ ॥ 
ಗಿ pe) ಟೆ ೨ ಬ 


ಆಕಾಶದಿಂದ ಶರಧಾರೆಗಳು ಸಹಸ್ರಸಂಖ್ಯೆಯಲ್ಲಿ ಬಿದ್ದವು. ಶಕ್ತಿಗಳು, 
ಕರ್ಷಣಗಳು, ಪ್ರಾಸಗಳು, ಶೂಲ-ಪಟ್ಟಸ-ತೋಮರಗಳು, ಶತಘಗಳು, ಪರಿಘಗಳು, 
ಭಿಂಡಿಪಾಲಗಳು, ಪರಶುಗಳು, ಶಿಲೆಗಳು, ಖಡ್ಗಗಳು, ಗುಳಗಳು, ಯಷ್ಠಿಗಳು ಮತ್ತು 
ವಜ್ರಗಳೂ ಬಿದ್ದವು. 


ಚ ೮ 4: 
ಸಾ ರಾಕ್ಷಸವಿಸೃಷ್ಟಾ ತು ಶಸ್ತವೃಷ್ಠಿ; ಸುದಾರುಣಾ । 


ಜಘಾನ ಪಾಂಡುಪುತ್ರಸ್ಯ ಸೈನಿಕಾನಾಂ ಚ ಮೂರ್ಧನಿ 11 ೭01 
ರಾಕ್ಷಸನಿಂದ ಸೃಷ್ಟವಾದ ದಾರುಣವಾದ ಶಸ್ತ್ರದ ಮಳೆಯು ಪಾಂಡುಪುತ್ರರ ಸೈನಿಕರ 
ತಲೆಯ ಮೇಲೆ ಬಿದ್ದುಅವರನ್ನು ಕೊಂದಿತು. 


ತೇನ ಪಾಂಡವಸೈನ್ಯಾನಾಂ ಮೃದಿತಾ ಯುಧಿ ವಾರಣಾಃ । 

ಹಯಾಶ್ಚ ಬಹವೋ ರಾಜನ್‌ ಪತ್ತಯಶ್ಚ ತಥಾ ಪುನಃ । 

ರಥೇಭ್ಯೋ ರಥಿನಸ್ತತ್ರ ಪೇತೂ ರಾಕ್ಷಸಸಾಯಕ್ಕೆ: | ೭೨ 1 
ಆ ಶಸ್ತ್ರದ ಮಳೆಯಿಂದ ಯುದ್ಧದಲ್ಲಿ ಪಾಂಡವಸೈನ್ಯದ ಅನೇಕ ಗಜಗಳೂ, 


ಅಶ್ವಗಳೂ ಮತ್ತು ಪದಾತಿಗಳೂ ಬಿದ್ದುನಾಶವನ್ನು ಹೊಂದಿದವು. ಎಲೈ ರಾಜನೇ, 
ರಾಕ್ಷಸನ ಬಾಣಗಳಿಂದ ತಾಡಿತರಾದ ರಥಿಕರು ತಮ್ಮರಥಗಳಿಂದ ಕೆಳಗೆ ಬಿದ್ದರು. 


ಶೋಣಿತೋದಾಂ ರಥಾವರ್ತಾಂ ಹಸ್ತಿಗ್ರಾಹಾಂ ಧ್ವಜಾಕುಲಾಮ್‌ । 
ಛತ್ರಹಂಸಾಂ ಮಜ್ಜಪಂಕಾಂ ಬಾಹುಪನ್ನಗಸಂಕುಲಾಮ್‌ 1 ೭೩ 1 


ಜಯದ್ರಥವಧಪರ್ವ -349- 


ವಹಂತೀಂ ಸ್ಫಂಜಯಾಂಶ್ರೈವ ಪಾಂಚಾಲಾನಥ ಬಾಹಿಕಾನ್‌ । 
ನದೀಂ ಪ್ರವರ್ತಯಾಮಾಸ ರಕ್ಷೋಗಣಸಮಾಕುಲಾಮ್‌ || ೭೪ ॥ 


ರಾಕ್ಷಸನಾದ ಅಲಂಬುಸನು ರಕ್ತದ ಉದಕವುಳ್ಳ ರಥದ ಸುಳಿಗಳುಳ್ಳ, ಗಜಗಳೆಂಬ 
ಮೊಸಳೆಗಳುಳ್ಳ, ಧ್ವಜಗಳಿಂದ ನಿಬಿಡವಾದ, ಛತ್ರವೆಂಬ ಹಂಸವುಳ್ಳ, ಮಜ್ಜೆಎಂಬ 
ಕೆಸರುಳ್ಳ, ಬಾಹುವೆಂಬ ಸರ್ಪಗಳಿಂದ ನಿಬಿಡವಾದ, ಪಾಂಚಾಲರನ್ನೂ ಮತ್ತು 
ಸೃಂಜಯರನ್ನೂಕೊಚ್ಚಿಕೊಂಡು ಹೋಗುವ, ರಾಕ್ಷಸಗಣಗಳಿಂದ ತುಂಬಿದ ನದಿಯನ್ನು 
ಹರಿಸಿದನು. 


ತಂ ತಥಾ ಸಮರೇ ರಾಜನ್‌ ವಿಚರಂತಮಭೀತವತ್‌ । 


ಪಾಂಡವಾ ಭೃಶಸಂವಿಗ್ನಾಃ ಪ್ರಾಪಶ್ಯಂಸ್ತಸ್ಯ ವಿಕ್ರಮಮ್‌ W ೭೫ 1 
ತಾವಕಾನಾಂ ತು ಸೈನ್ಯಾನಾಂ ಪ್ರಹರ್ಷಃ ಸಮಜಾಯತ ॥1 ೭೬ ॥ 


ಎಲ್ಫೆ ರಾಜನೇ, ಯಾವ ಭಯವೂ ಇಲ್ಲದೆ ಯುದ್ಧದಲ್ಲಿ ಸಂಚರಿಸುವ ಅವನ 
ಪರಾಕ್ರಮವನ್ನು ಬಹಳ ಸಂವಿಗ್ನರಾದ ಪಾಂಡವರೆಲ್ಲರೂ ನೋಡಿದರು. ಆದರೆ ನಿನ್ನ 
ಸೈನ್ಯಕ್ಕೆ ಮಾತ್ರ ಬಹಳ ಹರ್ಷ ಉಂಟಾಯಿತು. 


ರಕ J) 


ತತೋ ವಾದಿತ್ರನಿನದಃ ಸುಮಹಾನ್‌ ಲೋಮಹರ್ಷಣಃ ಟ 
ಪ್ರಹರ್ಷಯನ್‌ ರಣೇ ರಕ್ಷ: ಪಾಂಡವಾಂಶ್ಚ ವ್ಯಮೋಹಯತ್‌ ॥ ೭೭ ॥ 


ಆಗ ರಾಕ್ಷಸನನ್ನು ಸಂತೋಷಗೊಳಿಸುವ ಮತ್ತು ಪಾಂಡವರನ್ನು ಮೋಹಗೊಳಿಸುವ 
ರೋಮಾಂಚಕಾರಿಯಾದ ವಾದ್ಯಗಳ ದೊಡ್ಡ ಶಬ್ದವು ಉಂಟಾಯಿತು. 


ತಂ ಶ್ರುತ್ವಾ ನಿನದಂ ಘೋರಂ ತವ ಸೈನ್ಯೇಷು ಪಾಂಡವಾಃ | 
ನಾಮೃಷ್ಯಂತ ಯಥಾ ನಾಗಾಃ ತಳಶಬ್ದಂ ಸಮೀರಿತಮ್‌ 1 ೭೮ ॥ 


ಪಾಂಡವರು ನಿನ್ನಸೈನ್ಯಗಳಿಂದ ಉಂಟಾದ ಘೋರವಾದ ಆ ನಾದಗಳನ್ನುಕೇಳಿ 
ಗಜಗಳು ಚಪ್ಪಾಳೆ ಶಬ್ದವನ್ನು ಸಹಿಸದಂತೆ ಅದನ್ನು ಸಹಿಸಲಿಲ್ಲ. 


ತತಃ ಕ್ರೋಧಾಭಿತಾಮ್ರಾಕ್ಷೋ ನಿರ್ದಹನ್ನಿವ ಭಾರತ | 
ಸಂದದೇ ತಾಷಮಸಂ ಸ ಸಯಂ ತಪೇವ ಮಾರಿಷ ಟ 
`ಸ ಬಜ ಈ ವ ವಟ 


ತತಃ ಶರಸಹಸ್ರಾಣಿ ಪ್ರಾದುರಾಸನ್‌ ಸಮಂತತಃ 1| ೭೯ ॥ 


-350- ಮಹಾಭಾರತ ದ್ರೋಣಪರ್ವ 
ತೈಃ ಶರೈಸ್ತವ ಸೈನ್ಯಸ್ಯ ವಿದ್ರವಃ ಸುಮಹಾನಭೂತ್‌ | ೮೦ ॥ 


ಎಲೈ ಪೂಜ್ಯನೇ, ಭಾರತನೇ, ಆಗ ಭೀಮಸೇನನು ಕ್ರೋಧದಿಂದ ಕೆಂಪಾದ 
ಕಣ್ಣುಳವನಾಗಿ, ಜಗತ್ತನ್ನೇ ಸುಡುವವನಂತೆ ಸಾಕ್ಷಾತ್‌ ತ್ವಷ್ಟೃವಿನಂತೆ ತ್ವಾಹ್ಟಾಸ್ತವನ್ನು 
ಬಿಲ್ಲಿನಲ್ಲಿ ಹೂಡಿದನು. ಅದರಿಂದ ಎಲ್ಲಕಡೆಗಳಲ್ಲಿಯೂ ಸಾವಿರಾರು ಬಾಣಗಳು 
ಪ್ರಾದುರ್ಭವಿಸಿದವು. ಆ ಬಾಣಗಳಿಂದ ಹೊಡೆಯಲ್ಲಟ್ಟ ನಿನ್ನ ಸೈನ್ಯದಲ್ಲಿ ಎಲ್ಲ 
ಕಡೆಗಳಲ್ಲಿಯೂ ದೊಡ್ಡ ಧಾವನವು ಉಂಟಾಯಿತು (ಯೋಧರು ಓಡಿ ಹೋದರು). 


ತದಸ್ತೂ ಪ್ರೇಷಿತಂ ತೇನ ಭೀಮಸೇನೇನ ಸಂಯುಗೇ । 
ರಾಕ್ಷಸಸ್ಯ ಮಹಾಮಾಯಾಂ ಹತ್ವಾ ರಾಕ್ಷಸಮಾರ್ದಯತ್‌ ॥ ೮೧॥ 


ಯುದ್ಧದಲ್ಲಿಭೀಮಸೇನನಿಂದ ಪ್ರಯೋಗಿಸಲ್ಪಟ್ಟಆ ಅಸ್ವವು ಅಲಂಬುಸ ರಾಕ್ಷಸನ 
ಮಹಾಮಾಯೆಯನ್ನುವಿನಾಶಗೊಳಿಸಿ ಅವನನ್ನುಪೀಡಿಸಿತು. 


ಸ ವಧ್ಯಮಾನೋ ಬಹುಧಾ ಭೀಮಸೇನೇನ ರಾಕ್ಷಸಃ । 
ಸಂತ್ಯಜ್ಯ ಸಂಯುಗೇ ಭೀಮಂ ದ್ರೋಣಾನೀಕಮಥಾವ್ರಜತ್‌ ॥ ೮೨ ॥ 


ಭೀಮಸೇನನಿಂದ ಅನೇಕ ರೀತಿಯಾಗಿ ಪೀಡಿಸಲ್ಲಟ್ಟ ಆ ರಾಕ್ಷಸನು ಭೀಮನ 
ಜೊತೆಯಲ್ಲಿ ಯುದ್ಧವನ್ನು ಮಾಡುವುದನ್ನು ಬಿಟ್ಟು ದ್ರೋಣರ ಸೈನ್ಯಕ್ಕೆ ಹೋಗಿ 
ಸೇರಿಕೊಂಡನು. 


ತಸ್ಮಿಂಸ್ತು ನಿರ್ಜಿತೇ ರಾಜನ್‌ ರಾಕ್ಷಸೇಂದ್ರೇ ಮಹಾತ್ಮನಾ । 
ವ್ಯನಾದಯನ್‌ ಸಿಂಹನಾದೈ: ಪಾಂಡವಾಃ ಸರ್ವತೋದಿಶಮ್‌ ॥ ೮೩ ॥ 


ರಾಕ್ಸಸೇಂದ್ರನಾದ ಅಲಂಬುಸನು ಮಹಾತ್ಮನಾದ ಭೀಮಸೇನನಿಂದ 
ಪರಾಜಿತನಾಗುತ್ತಿರಲು ಎಲೈ ರಾಜನೇ, ಪಾಂಡವರು ಎಲ್ಲ ದಿಕ್ಕುಗಳಲ್ಲಿಯೂ 
ಸಿಂಹನಾದವನ್ನುಮಾಡಿದರು. 


ಅಪೂಜಯನ್‌ ಮಾರುತಿಂ ಚ ಸಂಪೃಷ್ಠಾಸ್ತೇ ಮಹಾಬಲಮ್‌ । 
ಪ್ರಹ್ಲಾದಮಿವ ದೈತೇಯಾ ಯಥಾ ಶಕ್ರಂ ಮರುದ್ಗಣಾ: | ೮೪ ॥ 


ಜಯದ್ರಥವಧಪರ್ವ -351- 


ದೈತ್ಯರು ಪ್ರಹ್ಲಾದನನ್ನು ಪೂಜಿಸಿದಂತೆ, ಮರುದ್ಗಣಗಳು ಇಂದ್ರನನ್ನುಪೂಜಿಸಿದಂತೆ 
ಅವರು ಸಂತೋಷಗೊಂಡು ಮಹಾಬಲನಾದ ಭೀಮಸೇನನನ್ನು ಪೂಜಿಸಿದರು. 


॥ ಇತಿ ಶ್ರೀಮಹಾಭಾರತೇ ಶತಸಹಸಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ದ್ರೋಣಪರ್ವಣಿ ಚತುರ್ನವತಿತಮೋ5ಧ್ಯಾಯಃ ॥ 


॥ ಜಯದ್ರಥವಧಪರ್ವಣಿ ಅಷ್ಟುದಶೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ದ್ರೋಣಪರ್ವದಲ್ಲಿ ತೊಂಬತ್ನಾಲನೆಯ ಅಧ್ಯಾಯ ಮುಗಿಯಿತು. 
ರರ ೫ ೫ ೫ 
ತೊಂಬತ್ರೈದನೆಯ ಅಧ್ಯಾಯ 
ಘಟೋತ್ಸಚನಿಂದ ಅಲಂಬುಸನ ವಧೆ. 
ಸಂಜಯಃ 
ಕಿರಂತಂ ಶರವರ್ಷಾಣಿ ರೋಷಾದ್‌ ದ್ರೋಣಂ ಮಹಾಮೃಧೇ | 
ವಿತ್ರಾಸಯಂತಂ ತಾಂ ಸೇನಾಂ ಕೌಂತೇಯಾನಾಂ ಮಹೀಪತೇ ॥ ೧ ॥ 
ದೃಷ್ಟ್ವಾ ತತೋ ಮಹೇಷ್ವಾಸೋ ನಿಘ್ನಂತಂ ಚ ರಥಾನ್‌ ಭೃಶಮ್‌ । 
ಘಟೋತ್ಸಚೋ ಮಹಾಬಾಹೂ ರಣಾಯಾಭಿಜಗಾಮ ಹ ೨ ॥ 
ಸಂಜಯ- ಎಲೈ ರಾಜನೇ, ದೊಡ್ಡ ಯುದ್ಧದಲ್ಲಿ ರೋಷದಿಂದ ಬಾಣಗಳ 
ಮಳೆಯನ್ನು ಸುರಿಸುತ್ತಾ, ಪಾಂಡವರ ಸೇನೆಯನ್ನು ಭಯಗೊಳಸುತ್ತಿದ್ದ ಹಾಗೆಯೇ 


ರಥಿಕರನ್ನು ಸಂಹರಿಸುತ್ತಿದ್ದ ದ್ರೋಣರನ್ನುನೋಡಿ ಮಹಾಬಾಹುವಾದ ಘಟೋತ್ಕಚನು 
ಅವರ ಜೊತೆಯಲ್ಲಿಯುದ್ದಮಾಡಲು ಧಾವಿಸಿ ಬಂದನು. 


ಪಿಶಾಚವದನೈರ್ಯುಕ್ತಂ ರಥಂ ಕಾಂಚನಭೂಷಿತಮ್‌ । 
ಸಮಾಸ್ಥಾಯ ಮಹಾರಾಜ ನಾನಾಪ್ರಹರಣೈರ್ವ್ವತಮ್‌ ॥1 ೩ ॥ 


ದಂಸಿತಸ್ತಪನೀಯೇನ ಕವಚೇನ ಸುವರ್ಚಸಾ | 
ಭೂಷಣೈರಾಚಿತಾಂಗಶ್ಚ ನದನ್ನಿವ ಚ ತೋಯದಃ । 
ಹೈಡಿಂಬೇಯಃ ಸುಸಂಕ್ರುದ್ಧ ದ್ರೋಣಮಭ್ಯದ್ರವದ್‌ ಬಲೀ 1! ೪॥ 


-352- ಮಹಾಭಾರತ ದ್ರೋಣಪರ್ವ 


ಪಿಶಾಚಮುಖಗಳಿಂದ ಕೂಡಿದ, ಸುವರ್ಣಾಲಂಕೃತವಾದ, ನಾನಾ ವಿಧವಾದ 
ಆಯುಧಗಳನ್ನೂತುಂಬಿದ್ದರಥವನ್ನು ಏರಿ, ಸುವರ್ಣಮಯವಾದ ಕವಚವನ್ನುಧರಿಸಿ, 
ಭೂಷಣಗಳಿಂದ ಅಲಹೃತನಾಗಿ, ಮೇಘದಂತೆ ಗರ್ಜಿಸುತ್ತಾ, ಬಹಳ ಕೋಪಗೊಂಡ 
ಬಲಿಷ್ಠನಾದ ಘಟೋತ್ಕಚನು ದ್ರೋಣರ ಕಡೆಗೆ ಧಾವಿಸಿದನು. 


ತಮಭ್ಯಧಾವದಾಯಾಂತಂ ಕ್ರುದ್ಧರೂಪಮಲಂಬುಸಃ I 
ಯಕ್ಷಚರ್ಮಪರಿಕ್ಷಿಪಂ ರಥಮಾಸ್ನಾಯ ದಂಸಿತಃ 11 ೫ ॥ 


ಬಹಳ ಕೋಪಗೊಂಡು ಮುಂದೆ ಬರುತ್ತಿದ್ದ ಅವನನ್ನು ಕರಡಿಯ ಚರ್ಮದ 
ಹೊದಿಕೆಯುಳ್ಳ ರಥವನ್ನು ಏರಿ ಕವಚಾದಿಗಳನ್ನುಧರಿಸಿ ಕೋಪಗೊಂಡ ಅಲಂಬುಸನು 
ಘಟೋತ್ಕಚನ ಕಡೆಗೆ ಧಾವಿಸಿದನು. 

ರಕ್ತೋಷ್ಠವದನಃ ಪ್ರಾಂಶುಃ ಸಾಲವೃಕ್ಷ ಇವ ಸ್ಥಿತಃ । 

ಕ್ಷಿಪನ್‌ ಶತಫ್ಲೀಂ ವಿಪುಲಾಂ ಮುಸಲೋಪಮತೋಮರಾನ್‌ ॥ ೬ ॥ 

ಮುಸುಂಠೀರ್ಬಹುಲಾಶ್ಹೆವ ತ್ರಿಶೂಲಾನಪಿ ಪಟ್ಟಸಾನ್‌ । 


ಕರ್ಷಣಾನ್‌ ಶತಧಾರಾಂಶ್ಚ ಪಿನಾಕಾನ್‌ ವಿವಿಧಾಂಸ್ತಥಾ 11 ೭ ॥ 
ಚಕ್ರಾಣಿ ಚ ಕ್ಷುರಪ್ರಾಣಿ ಕ್ಷೇಪಣೀಶ್ಚ ಕಟಂಕಟಾನ್‌ । 

ನಾರಾಚಾನ್‌ ವಿವಿಧಾನಸ್ಯನ್‌ ಸಕಂಕೋಲೂಕವಾಯಸಾನ್‌ 11೮ ॥ 
ಚಿಕ್ಷೇಪ ಧನುರಾದಾಯ ನಿನದನ್‌ ಭೈರವಾನ್‌ ರವಾನ್‌ ue 


ರಕ್ತವರ್ಣದ ತುಟಿ ಮತ್ತು ಮುಖವನ್ನು ಹೊಂದಿ, ಸಾಲವ್ಯಕ್ಷದಂತೆ ಎತ್ತರವಾಗಿದ್ದು, 
ವಿಪುಲವಾದ ಶತಖ್ಲಗಳನ್ನೂ, ಒನಕೆಯಂತಿದ್ದ ತೋಮರಗಳನ್ನೂ, ಅನೇಕ 
ಮುಸುಂಠಿಗಳನ್ನೂ, ತ್ರಿಶೂಲಗಳನ್ನೂ, ಪಟ್ಟಸಗಳನ್ನೂ, ಕರ್ಷಣಗಳನ್ನೂ, 
ಶತಧಾರಗಳನ್ನೂ, ವಿವಿಧವಾದ ಪಿನಾಕಗಳನ್ನೂ, ಚಕ್ರಗಳನ್ನೂ, ಕ್ಟುರಪ್ರಗಳನ್ನೂ, 
ಕ್ಷೇಪಣಿಗಳನ್ನೂ, ಕಟಂಕಟಗಳನ್ನೂ, ಕಂಕ, ಉಲೂಕ, ವಾಯಸ ಧ್ವನಿಗಳಿಂದ ಕೂಡಿದ 


ವಿವಿಧವಾದ ನಾರಾಚಗಳನ್ನೂ ಧನುಸಿನಲ್ಲಿಹೂಡಿ ಪ್ರಯೋಗಿಸಿ ಭೈರವನಾದವನ್ನು 
ಮಾಡಿದನು. 


ಜಯದ್ರಥವಧಪರ್ವ -353- 


ತಂ ರೌದ್ರಂ ಕ್ರೂರಮಾಯಾಂತಂ ದೃಷ್ಟ್ವಾ ಕಾಲಮಿವಾಗತಮ್‌ । 
ಪ್ರಾದ್ರವದ್‌ ಭಯಸಂವಿಗ್ನ ಸಾ ರಾಜನ್‌ ಪಾಂಡುವಾಹಿನೀ moon 


ಎಲೈ ರಾಜನೇ, ಮೃತ್ಯುವಿನಂತೆ ಸಮೀಪಕ್ಕೆ ಬಂದ ಭಯಂಕರನೂ, ಶೂರನೂ 
ಆದ ಅವನನ್ನು ನೋಡಿ ಭಯದಿಂದ ಕೂಡಿದ ಆ ಪಾಂಡವರ ಸೇನೆಯು ಓಡಿ 
ಹೋಯಿತು. 


ಸಾತ್ಯಕಿಸ್ತು ರಥವ್ಯಾಫ್ರೋ ದೃಷ್ಟ್ವಾ ತಂ ರಾಕ್ಷಸಂ ಯುಧಿ ಟ 

ಅಭ್ಯಯಾದಮರಪ್ರಖ್ಯೋ ಭ್ರಾಮಯಿತ್ವಾ ಮಹದ್ದನುಃ I ೧೧ ॥ 

ದೇವತಾಸದೃಶನಾದ, ರಥಶ್ರೇಷ್ಠನಾದ ಸಾತ್ಯಕಿಯಾದರೂ ಯುದ್ಧದಲ್ಲಿ ಆ 
ರಾಕ್ಷಸನನ್ನುನೋಡಿ ತನ್ನ ದೊಡ್ಡ ಧನುಸನ್ನು ತೂಗಾಡಿಸುತ್ತಾ ಅವನ ಕಡೆಗೆ ಸಾಗಿದನು. 

ಅಭ್ಯದ್ರವಚ್ಚ ತದ್ರಕ್ಷಃ ತಿಷ್ಠ ತಿಷ್ಕೇತಿ ಚಾಬ್ರವೀತ್‌ । 

ಅಲಂಬುಸಂ ರಾಕ್ಷಸೇಂದ್ರಂ ಸೋಶಸ್ಟವರ್ಪೈರವಾಕಿರತ್‌ nu ೧೨ ॥ 


ಅಲಂಬುಸ ರಾಕ್ಷಫನ ಕಡೆಗೆ ಹೋಗಿ ನಿಲ್ಲು-ನಿಲ್ಲುಎಂದು ಹೇಳಿದನು ಮತ್ತು 
ರಾಕೃಸಶ್ರೇಷ್ಠನಾದ ಅಲಂಬುಸನ ಮೇಲೆ ಅವನು ಅಸ್ಪಗಳ ಮಳೆಯನ್ನು ಕರೆದನು. 


ತತಃ ಪಾಂಡವಸೈೈನ್ಯಾನಿ ವಿದ್ರುತಾನ್ಯಥ ಭಾರತ 1 
ನಿರೀಕ್ಷಾಭ್ಯದ್ರವತ್‌ ತೂರ್ಣಂ ತ್ವರಮಾಣೋ ಘಟೋತ್ಕಚ: | ೧೩ | 


ಎರಗು 

ಎಲೈ ಭಾರತನೇ, ಆಗ ಪಾಂಡವ ಸೈನ್ಯಗಳು ಓಡಿಹೋದವು. ಅದನ್ನುನೋಡಿ 
ಘಟೋತ್ಕಚನು ಶೀಘ್ರವಾಗಿ ಅಲಂಬುಸನ ಕಡೆಗೆ ಎರಗಿದನು. 

ಚಿಕ್ಷೇಪ ಚ ಗದಾಃ ಶಕ್ತೀಃ ತೋಮರಾನಥ ಪಟ್ಟಸಾನ್‌ | 

ಹೇಮಚಿತ್ರತರೂನುಗ್ರಾನ್‌ ಖಡ್ಗಾನಾಕಾಶಸಪ್ರಭಾನ್‌ 

ಅವನು ಅಲಂಬುಸನ ಮೇಲೆ ಗದೆಗಳನ್ನೂ, ಶಕ್ತಿಗಳನ್ನೂ, ತೋಮರವನ್ನೂ, 
ಪಟ್ಟಸಗಳನ್ನೂ, ಚಿನ್ನದ ವಿಚಿತ್ರವಾದ ಹಿಡಿಗಳಿರುವ, ಆಕಾಶದಂತೆ ಹೊಳೆಯುವ 
ಘೋರವಾದ ಖಡ್ಗಗಳನ್ನೂಎಸೆದನು. 


11 ೧೪ ॥॥ 


-354- ಮಹಾಭಾರತ ದ್ರೋಣಪರ್ವ 
ಅನ್ಯೋನ್ಯಮಾರಾದಾಲೋಕ್ಯ ರಾಕ್ಷಸೌ ತೌ ಮಹಾಬಲೌ । 
ಭೈರವಂ ನೇದತುರ್ನಾದಾನ್‌ ಸತೋಯಾವಿವ ತೋಯದೌ ॥। ೧೫ ॥ 


ಮಹಾಬಲರಾದ ಆ ರಾಕ್ನಸರಿಬ್ಬರೂ ಸಮೀಪದಿಂದ ಒಬ್ಬರನ್ನೊಬ್ಬರು ನೋಡಿ 
ನೀರಿನಿಂದ ಕೂಡಿದ ಮೋಡಗಳಂತೆ ಭೈರವ ನಾದಗಳನ್ನು ಮಾಡಿದರು. 

ತತಃ ಪ್ರವವೃತೇ ಯುದ್ಧಂ ತಯೋ ರಾಕ್ಷಸಸಿಂಹಯೋಃ । 

ಯಾದೃಗೇವ ಪುರಾ ವೃತ್ತಂ ರಾಮರಾವಣಯೋರ್ಮ್ಮಧೇ I ೧೬ ॥ 

ಅನಂತರ ಹಿಂದೆ ರಾಮ-ರಾವಣರಿಗೆ ನಡೆದ ಯುದ್ಧದಂತೆ ಆ ಇಬ್ಬರು ರಾಕ್ನಸ 
ಶ್ರೇಷ್ಠರಿಗೆ ಯುದ್ಧವು ಪ್ರಾರಂಭವಾಯಿತು. 

ಸ ಶಕ್ತೀಶ್ಚ ಪಿನಾಕಾಂಶ್ಚ ವಜ್ರಾನ್‌ ಖಡ್ಗಾನ್‌ ಪರಶ್ಚಥಾನ್‌ । 

ಅನ್ಯೋನ್ಯಮಭಿಸಂಕ್ರುದ್ಧೌ ತದಾ ವ್ಯಸೃಜತಾಮುಭೌ 11 ೧೭ ॥ 

ಅವರಿಬ್ಬರೂ ಶಕ್ತಿಗಳನ್ನೂ , ಪಿನಾಕಗಳನ್ನೂ, ವಜ್ರಗಳನ್ನೂ , ಖಡ್ಗಗಳನ್ನೂ ಮತ್ತು 
ಪರಶ್ಚಥಗಳನ್ನೂ ಕ್ರೋಧದಿಂದ ಪರಸ್ಪರವಾಗಿ ಪ್ರಯೋಗಿಸಿದರು. 

ಆಕೃಷ್ಯಮಾಣೇ ಧನುಷಿ ತಯೋರ್ಬಾಹುಬಲೇನ ಚ । 

ಯಂತ್ರೇಣೇವ ತದಾ ರಾಜನ್‌ ಭೃಶಂ ನಾದಾನ್‌ ಪ್ರಚಕ್ರತು: ॥ ೧೮ ॥ 


ಎಲೈ ರಾಜನೇ, ಅವರು ತಮ್ಮ ಬಾಹುಬಲದಿಂದ ಧನುಸ್ಸನ್ನು ಎಳೆದು 
ಯಂತ್ರದಿಂದಲೋ ಎಂಬಂತೆ ದೊಡ್ಡನಾದಗಳನ್ನುಮಾಡಿದರು. 

ಅಲಂಬುಸಸ್ತತಶ್ಪಕ್ರಂ ಕೃತಾಂತಜ್ವಲನಪ್ರಭಮ್‌ | 

ಘಟೋತ್ಕಚಾಯ ಚಿಕ್ಷೇಪ ಯತ್ನಮಾಸ್ಥಾಯ ವೀರ್ಯವಾನ್‌ ॥ಟ ೧೯ ॥ 


ಆಗ ಪರಾಕ್ರಮಶಾಲಿಯಾದ ಅಲಂಬುಸನು ಮೃತ್ಯುಚಕ್ರದ ಕಾಂತಿಯನ್ನು 
ಹೊಂದಿದ್ದ ಚಕ್ರವನ್ನು ಪ್ರಯತ್ನ ಪೂರ್ವಕವಾಗಿ ಘಟೋತ್ಕಚನ ಮೇಲೆ ಎಸೆದನು. 


ತದ್‌ ಭೈಮಸೇನಿಃ ಸಂಪ್ರೇಕ್ಷ್ಯ ಚಕ್ರಂ ವೇಗವದಂತರೇ । 
ಗದಯಾ ತಾಡಯಾಮಾಸ ತದ್‌ ದೀರ್ಣಂ ಶತಧಾತsಭವತ್‌ ॥ ೨೦ 1 


ಜಯದ್ರಥವಧಪರ್ವ -355- 
ಭೀಮಸೇನನ ಪುತ್ರನಾದ ಘಟೋತ್ಸಚನು ಚಕ್ರವು ವೇಗದಿಂದ ಬರುತ್ತಿರುವುದನ್ನು 
ನೋಡಿ ಅದನ್ನು ಮಧ್ಯದಲ್ಲಿಯೇ ತನ್ನಗದೆಯಿಂದ ಹೊಡೆದನು. ಚಕ್ರವು ಮುರಿದು 
ನೂರಾರು ಚೂರಾಯಿತು. 
ತತೋರಗ್ನಿಚೂರ್ಣೈಃ ಸಹಸಾ ಚಕ್ರಘಾತವಿನಿಃಸೃತ್ಯೆಃ । 
ದಂಶಕೈರಿವ ಸಾ ಸೇನಾ ಪತದ್ದಿರ್ಭ್ಯಶಸಂಕುಲಾ I ೨೧ ॥ 
ಚಕ್ರಘಾತದಿಂದ ತಕ್ಷಣ ಉಂಟಾದ ಅಗ್ನಿಕಣಗಳಿಂದ ನೊಣಗಳಿಂದ ಹೇಗೋ 
ಹಾಗೆ ಆ ಕೌರವ ಸೈನ್ಯವು ಬಹಳ ದುಃಖಕ್ಕೆ ಈಡಾಯಿತು. 


ತತಃ ಪ್ರತಿಹತೇ ಚಕ್ರೇ ಸ ವೀರೋ ರೋಷಸಂಕುಲಃ । 
ಪ್ರಾಹಿಣೋತ್‌ ತರಸಾ ತೂರ್ಣಂ ಶಕ್ತಿದಶಶತಂ ತದಾ I ೨೨ 1 


ತನ್ನ ಚಕ್ರವು ಪ್ರತಿಹತವಾಗುತ್ತಿರಲು ವೀರನಾದ ಅಲಂಬುಸನು ಬಹಳ 
ರೋಷದಿಂದ ಕೂಡಿದವನಾಗಿ ಒಂದು ಸಾವಿರ ಶಕ್ತಿಗಳನ್ನು ಶೀಘ್ರವಾಗಿ 
ಪ್ರಯೋಗಿಸಿದನು. 


ಜ್ವಲಂತೀಶ್ವ ಕಿರಂತೀಶ್ಚ ಜ್ಞಾಲಾಮಾಲಾಃ ಸಮಂತತಃ | 

ಯುಗಾಂತೋಲ್ಕಾನಿಭಾಸ್ತೀಕ್ಷಾ ಹೇಮದಂಡಾ ಮಹಾಸ್ಟನಾಃ 1! ೨೩ ॥ 

ಹೇಮದಂಡವನ್ನುಹೊಂದಿ ಮಹಾಶಬ್ದವನ್ನುಮಾಡುತ್ತಿದ್ದ ಅವು ಸತಃ ಜ್ವಲಿಸುತ್ತಾ, 
ಎಲ್ಲಾ ದಿಕ್ಕುಗಳಲ್ಲಿಯೂ ಜ್ವಾಲೆಯ ಮಾಲೆಯನ್ನು ಸೂಸುತ್ತಾ, ಯುಗಾಂತಕಾಲದ 
ಉಲ್ಕೆಗಳಂತೆ ತೀಕ್ಷ್ಣವಾಗಿದ್ದವು. 


ತಾಶ್ಟಾಪತಂತೀಃ ಸಂಪ್ರೇಕ್ಷ್ಯ ರಾಕ್ಷಸಸ್ಯ ಘಟೋತ್ಕಚಃ | 
ಅರ್ಧಚಂದೆಃ ಪ್ರಚಿಚ್ಛೇದ ನಾರಾಚ್ಛಃ ಕಂಕಪತ್ರಿಭಿಃ 
ರಾಕ್ಷಸನಾದ ಅಲಂಬುಸನ ಆ ಶಕ್ತಾಯುಧಗಳು ತನ್ನಕಡೆಗೆ ಬರುತ್ತಿರುವುದನ್ನು 

ನೋಡಿ ಘಟೋತ್ಕಚನು ಕಂಕಪತ್ರಗಳನ್ನು ಹೊಂದಿದ್ದಅರ್ಧಚಂದ್ರಗಳಿಂದಲೂ ಮತ್ತು 


ನಾರಾಚಗಳಿಂದಲೂ ಅವುಗಳನ್ನು ಕತ್ತರಿಸಿದನು. 


|| ೨೪ 1 


ತತೋ ರೋಷಪರೀತಾಂಗಃ ಪ್ರಮುಮೋಚ ಸ ರಾಕ್ಷಸಃ | 


ಶರವರ್ಷಂ ಮಹಾಘೋರಂ ಘಟೋತ್ಕಚರಥಂ ಪ್ರತಿ || ೨೫ 1 


-356- ಮಹಾಭಾರತ ದ್ರೋಣಪರ್ವ 


ಆಗ ರೋಷಪೂರ್ಣವಾದ ಶರೀರವುಳ್ಳ ಆ ರಾಕ್ಷಸನು ಘಟೋತ್ಕಚನ ರಥದ 
ಮೇಲೆ ಮಹಾಘೋರವಾದ ಬಾಣಗಳ ಮಳೆಯನ್ನುಕರೆದನು. 


ಅಲಂಬುಸಂ ತಥಾ ಯುದ್ದೇ ವಿಚರಂತಮಭೀತವತ್‌ । 
ಹೈಡಿಂಬಃ ಪ್ರಯಯೌ ತೂರ್ಣಂ ವಿವ್ಯಾಧ ಚ ಸಿತೈಃ ಶರೈಃ ॥ ೨೬ ॥ 


ಆ ರೀತಿಯಲ್ಲಿ ಯುದ್ಧದಲ್ಲಿನಿರ್ಭಯವಾಗಿ ಸಂಚರಿಸುತ್ತಿದ್ದ ಅಲಂಬುಸನನ್ನು 
ನೋಡಿ ಘಟೋತ್ಕಚನು ಶೀಘ್ರವಾಗಿ ಅವನನ್ನು ಸಮೀಪಿಸಿ ಅವನ ಮೇಲೆ ಹರಿತವಾದ 
ಬಾಣಗಳನ್ನು ಪ್ರಯೋಗಿಸಿದನು. 


ತಯೋರಪ್ರತಿಮಂ ಯುದ್ಧಮಾಸೀದ್‌ ರಾಕ್ಷಸಸಿಂಹಯೋಃ । 
ಮುಂಚತೋರ್ವಿವಿಧಾ ಮಾಯಾಃ ಶಕ್ರಶಂಬರಯೋರಿವ || ೨೭ ॥ 


ಇಂದ್ರ-ಶಂಬರರಂತೆ ಅನೇಕ ವಿಧವಾದ ಮಾಯೆಗಳನ್ನು ಸೃಷ್ಟಿಸಿ 
ರಾಕ್ಟಸಸಿಂಹರಾದ ಅವರಿಬ್ಬರಿಗೆ ಅಸದೃಶವಾದ ಯುದ್ಧವು ನಡೆಯಿತು. 


ಅಲಂಬುಸೋ ಭೃಶಂ ಕ್ರುದ್ಧೋ ಘಟೋತ್ಕಚಮತಾಡಯತ್‌ ।ಟ 
ತಯೋರ್ಯುದ್ಧಂ ಸಮಭವದ್‌ ರಕ್ಷೋಗ್ರಾಮಣಿಮುಖ್ಯಯೋಃ | 
ಯಾದೃಗೇವ ಪುರಾ ವೃತ್ತಂ ರಾಮರಾವಣಯೋರ್ಮ್ಮಧೇ || ೨೮ ॥ 


ಅಲಂಬುಸನು ಬಹಳ ಕೋಪಗೊಂಡು ಘಟೋತ್ಕಚನನ್ನು ಹೊಡೆದನು. ಹಿಂದೆ 
ರಾಮ-ರಾವಣರಿಗೆ ನಡೆದ ಯುದ್ಧದಂತೆ ರಾಕ್ಷಸಶ್ರೇಷ್ಠನಾದ ಮತ್ತು ಗ್ರಾಮ ನಾಯಕ 
ಶ್ರೇಷ್ಠನಾದ ಅವರಿಬ್ಬರಿಗೆ ಯುದ್ಧವು ನಡೆಯಿತು. 


ಘಟೋತ್ಕಚಸ್ತು ವಿಂಶತ್ಯಾ ನಾರಾಚಾನಾಂ ಸ್ತನಾಂತರೇ । 
ಅಲಂಬುಸಮಥೋ ವಿದ್ಧ್ವಾ ಸಿಂಹವದ್‌ ವ್ಯನದನ್ನುಹು: || 2೯ 


ಘಟೋತ್ಸಚನಾದರೋ ಇಪ್ಪತ್ತು ನಾರಾಚಗಳಿಂದ ಅಲಂಬುಸನನ್ನು ಅವನ ಸ್ತನಗಳ 
ಮಧ್ಯದಲ್ಲಿಹೊಡೆದು ಸಿಂಹದಂತೆ ಪುನಃ ಪುನಃ ಗರ್ಜಿಸಿದನು. 


ತಡ್ಛೆವಾಲಂಬುಸೋ ರಾಜನ್‌ ಹೈಡಿಂಬಂ ಯುದ್ಧದುರ್ಮದಮ್‌ ।ಟ 
ವಿದ್ಧ್ವಾ ವಿದ್ದಾsನದದ್‌ ದೃಷ್ಟ; ಪೂರಯನ್‌ ಖಂ ಸಮಂತತಃ 1!೩೦॥ 


ಜಯದ್ರಥವಧಪರ್ವ -357- 


ಎಲೈ ರಾಜನೇ, ಹಾಗೆಯೇ ಅಲಂಬುಸನು ಯುದ್ಧದುರ್ಮದನಾದ 
ಘಟೋತ್ಕಚನನ್ನು ಹೊಡೆದು- ಹೊಡೆದು ತನ್ನ ನಾದದಿಂದ ಆಕಾಶವನ್ನು ಎಲ್ಲ 
ಕಡೆಗಳಲ್ಲಿಯೂ ತುಂಬುತ್ತಾ ನಾದವನ್ನುಮಾಡಿದನು. 

ತಥಾ ತೌ ಭೃಶಸಂಕ್ರುದ್ಧೌ ರಾಕ್ಷಸೇಂದ್ರೌ ಮಹಾಬಲೌ । 

ನಿರ್ವಿಶೇಷಮಯುದ್ಧೆ ತಾಂ ಮಾಯಾಭಿರಿತರೇತರಮ್‌ H ೩೧ ॥ 

ಮಹಾಬಲರಾದ ಆ ಇಬ್ಬರು ರಾಕ್ಸಸಶ್ರೇಷ್ಠರು ಬಹಳ ಕೋಪಗೊಂಡವರಾಗಿ 
ರಾಕ್ನಸಮಾಯೆಯನ್ನು ಆಶ್ರಯಿಸಿ, ಯಾವ ವ್ಯತ್ಯಾಸವೂ ಇಲ್ಲದೆ ಯುದ್ಧವನ್ನು 
ಮಾಡಿದರು. 

ಮಾಯಾಶತಸೃಜೌ ದೃಪ್ತೌ ಮೋಹಯಂತೌ ಪರಸರಮ್‌ । 

ಮಾಯಾಯುದ್ದೇಷು ಕುಶಲೌ ಮಾಯಾಯುದ್ದಮಯುದ್ದ್ಯತಾಮ್‌ ॥ 


ಮಾಯಾಯುದ್ಧದಲ್ಲಿಕುಶಲರಾದ ಅವರಿಬ್ಬರೂ ದರ್ಪದಿಂದ ಕೂಡಿದವರಾಗಿ 
ನೂರು ಮಾಯೆಗಳನ್ನು ಸೃಷ್ಟಿಮಾಡಿ ಪರಸ್ಪರವಾಗಿ ಮೋಹವನ್ನುಂಟು ಮಾಡುತ್ತಾ, 
ಮಾಯಾ ಯುದ್ಧವನ್ನುಮಾಡಿದರು. 
ಯಾಂ ಯಾಂ ಘಟೋತ್ಕಚೋ ಯುದ್ಧೇ ಮಾಯಾಂ ದರ್ಶಯತೇ ನೃಪ । 
ತಾಂ ತಾಮಲಂಬುಸೋ ರಾಜನ್‌ ಮಾಯಯ್ಕೆವಾಭಿಜಫ್ಲವಾನ್‌ ॥ ೩೩ ॥ 
ತೃುಷ್ಟಾಂ ಸೃಷ್ಟಾಂ ಪುನರ್ಮಾಯಾಂ ಭೈಮಸೇನೇರಲಂಬುಸಃ । 
ಮಾಯಯ್ಯೆವಾಹನದ್‌ ವೀರ: ಪ್ರಾಕ್ರುದ್ಧಂಸ್ತತ್ರ ಪಾಂಡವಾಃ WW ೩೪ ॥ 

ಎಲೈ ರಾಜನೇ, ಘಟೋತ್ಕಚನು ಯುದ್ಧದಲ್ಲಿಯಾವ ಯಾವ ಮಾಯೆಯನ್ನು 
ತೋರಿಸುತ್ತಾನೆಯೋ ಅದನ್ನೆಲ್ಲ ಅಲಂಬುಸನು ಮಾಯೆಯಿಂದಲೇ 
ವಿನಾಶಗೊಳಿಸಿದನು. ಘಟೋತ್ಕಚನು ಪುನಃ ಪುನಃ ಸೃಷ್ಟಿಮಾಡಿದ ಮಾಯೆಯನ್ನು 
ವೀರನಾದ ಅಲಂಬುಸನು ಮಾಯೆಯಿಂದಲೇ ನಾಶಗೊಳಿಸಿದನು. ಆಗ ಪಾಂಡವರು 
ಕೋಪಗೊಂಡರು. 

ತಂ ತಥಾ ಯುದ್ಧಮಾನಂ ತು ಮಾಯಾಯುದ್ಧವಿಶಾರದಮ್‌ | 

ಅಲಂಬುಸಂ ರಾಕ್ಷಸೇಂದ್ರಂ ದೃಷ್ಟ್ವಾನಕ್ರುದ್ಧ್ಯಂತ ಪಾಂಡವಾಃ 1 ೩೫ ॥ 


-358- ಮಹಾಭಾರತ ದ್ರೋಣಪರ್ವ 


ಮಾಯಾಯುದ್ಧವಿಶಾರದನಾದ, ರಾಕ್ಷಸೇಂದ್ರನಾದ ಅಲಂಬುಸನು ಹಾಗೆ ಯುದ್ಧ 
ಮಾಡುತ್ತಿರುವುದನ್ನುನೋಡಿ ಪಾಂಡವರು ಕೋಪಗೊಂಡರು. 


ತತ ಏನಂ ಭೃಶಂ ಕ್ರುದ್ಧಾ ಸರ್ವತಃ ಪರಿವಾರಿತಾಃ । 
ಅಭ್ಯದ್ರವಂತ ಸಂರಬ್ಭಾ ಭೀಮಸೇನಾದಯೋ ನೃಪ 11 ೩೬ 1 


ಎಲೈ ರಾಜನೇ, ಆಗ ಭೀಮಸೇನಾದಿಗಳು ಬಹಳ ಕೋಪಗೊಂಡು ಎಲ್ಲ 
ಕಡೆಗಳಿಂದಲೂ ಪರಿವಾರ ಸಹಿತರಾಗಿ ಅಲಂಬುಸನ ಕಡೆಗೆ ಓಡಿದರು. 


ತ ಏನಂ ಕೋಪ್ಯಕೀಕೃತ್ಯ ರಥವಂಶೇನ ಮಾರಿಷ । 
ಸರ್ವತೋ ವ್ಯಕಿರನ್‌ ಬಾಣೈರುಲ್ಲಾಭಿರಿವ ಕುಂಜರಮ್‌ 1 ೩೭ ॥ 


ಎಲೈ ಪೂಜ್ಯನೇ, ಅವರು ಅಲಂಬುಸನನ್ನು ತಮ್ಮ ರಥ ಸಮೂಹದಿಂದ ಒಳಗೆ 
ಸೇರಿಸಿಕೊಂಡು ಪಂಜುಗಳಿಂದ ಗಜವನ್ನು ಹೊಡೆದಂತೆ ಎಲ್ಲ ಕಡೆಗಳಿಂದಲೂ 
ಬಾಣಗಳಿಂದ ಅವನನ್ನು ಹೊಡೆದರು. 


ಸ ತೇಷಾಮಸ್ತವೇಗಂ ತಂ ಪ್ರತಿಹತ್ಯಾಸ್ತಮಾಯಯಾ । 
ತಸ್ಮಾದ್‌ ರಥವ್ರಜಾನ್ನುಕ್ರೋ ವನದಾಹಾದಿವ ದ್ವಿಪಃ | ೩೮ ॥ 


ಅಲಂಬುಸನು ತನ್ನ ಅಸ್ಪ್ಥಮಾಯೆಯಿಂದ ಅವರ ಅಸ್ವಗಳನ್ನು ನಿವಾರಿಸಿ, 
ಕಾಡ್ಗಿಚ್ಚಿನಿಂದ ಬಿಡುಗಡೆ ಹೊಂದಿದ ಗಜದಂತೆ ಆ ರಥಸಮೂಹದಿಂದ ಮುಕ್ತನಾದನು. 


ಸ ವಿಷ್ಠಾರ್ಯ ಧನುರ್ಥೋರಮ್‌ ಇಂದ್ರಾಶನಿಸಮಸ್ವನಮ್‌ | 
ಮಾರುತಿಂ ಪಂಚವಿಂಶತ್ಯಾ ಭೈಮಸೇನಿಂ ಚ ಪಂಚಭಿಃ || ೩೯ ॥ 
ಯುಧಿಷ್ಠಿರಂ ತ್ರಿಭಿರ್ವಿದ್ದಾ ಸಹದೇವಂ ಚ ಸಪ್ತಭಿಃ | 

ನಕುಲಂ ಚ ತ್ರಿಸಪ್ತತ್ಯಾ ದ್ರೌಪದೇಯಾಂಶ್ಚ ಮಾರಿಷ | ೪೦ ॥ 


ಪಂಚಭಿಃ ಪಂಚಭಿರ್ವಿದ್ದ್ದಾ ಘೋರಂ ನಾದಂ ಚಕಾರಹ ॥ ೪೧ ॥ 


ಅವನು ಇಂದ್ರನ ವಜ್ರಾಯುಧಕ್ಕೆ ಸಮವಾದ ಘೋಷವುಳ್ಳತನ್ನಘೋರವಾದ 
ಧನುಸನ್ನು ಎಳೆದು, ಮಾರುತಿಯಾದ ಭೀಮಸೇನನನ್ನು ಇಪ್ಪತ್ವೆದು ಬಾಣಗಳಿಂದಲೂ, 
ಭೀಮಸೇನನ ಪುತ್ರನಾದ ಘಟೋತ್ಸಚನನ್ನುಐದು ಬಾಣಗಳಿಂದಲೂ, ಯುಧಿಷ್ಠಿರನನ್ನು 


ಜಯದ್ರಥವಧಪರ್ವ -359- 


ಮೂರು ಬಾಣಗಳಿಂದಲೂ, ಸಹದೇವನನ್ನು ಏಳು ಬಾಣಗಳಿಂದಲೂ, ನಕುಲನನ್ನು 
ಎಪ್ಪತ್ತೂರು ಬಾಣಗಳಿಂದಲೂ, ಎಲೈ ಪೂಜ್ಯನೇ, ದ್ರೌಪದಿಯ ಪುತ್ರರನ್ನು ಐದೈದು 
ಬಾಣಗಳಿಂದಲೂ ಹೊಡೆದು ಘೋರವಾದ ನಾದವನ್ನುಮಾಡಿದನು. 


ತಂ ಭೀಮಸೇನೋ ನವಭಿಃ ಸಹದೇವಶ್ಚ ಪಂಚಭಿಃ । 

ಯುಧಿಷ್ಠಿರಃ ಶತೇನೈವ ರಾಕ್ಷಸಂ ಪ್ರತ್ಯವಿದ್ದ್ಯತ । 

ನಕುಲಶ್ಚ ಚತುಃಷಪ್ಟ್ಯಾ ದ್ರೌಪದೇಯಾಸ್ತಿಬಿಸ್ತಿಭಿಃ ॥| ೪೨ ॥ 

ಭೀಮಸೇನನ ಪುತ್ರನು ಆ ರಾಕ್ಷಸನನ್ನು ಒಂಬತ್ತು ಬಾಣಗಳಿಂದಲೂ, ಸಹದೇವನು 
ಐದು ಬಾಣಗಳಿಂದಲೂ, ಯುಧಿಷ್ಠಿರನು ನೂರು ಬಾಣಗಳಿಂದಲೂ ಪ್ರತಿಯಾಗಿ 
ಹೊಡೆದರು. ನಕುಲನು ಅರವತ್ನಾಲ್ಕು ಬಾಣಗಳಿಂದಲೂ, ದ್ರೌಪದಿಯ ಪುತ್ರರು 
ಮೂರು-ಮೂರು ಬಾಣಗಳಿಂದಲೂ ಹೊಡೆದರು. 


ಹೈಡಿಂಬೋ ರಾಕ್ಷಸಂ ವಿದ್ಣ್ವಾ ಯುದ್ಧೇ ಪಂಚಾಶತಾ ಶರೈಃ । 
ಪುನರ್ವಿವ್ಯಾಧ ಸಪ್ತತ್ಯಾ ನನಾದ ಚ ಮಹಾಬಲಃ Hl ೪೩ ॥ 


ಘಟೋತ್ಕಚನು ಐವತ್ತು ಬಾಣಗಳಿಂದ ಅಲಂಬುಸನನ್ನು ಹೊಡೆದು ಪುನಃ ಎಪ್ಪತ್ತು 
ಬಾಣಗಳನ್ನು ಪ್ರಯೋಗಿಸಿ, ಮಹಾಬಲನಾದ ಅವನು ನಾದವನ್ನುಮಾಡಿದನು. 


ತಸ್ಯ ನಾದೇನ ಮಹತಾ ಕಂಪಿತೇಯಂ ವಸುಂಧರಾ ॥ 
ಸಪರ್ವತವನಾ ರಾಜನ್‌ ಸಪಾದಪಜಲಾಶಯಾ || ೪೪ ॥ 


ಅವನ ಆ ದೊಡ್ಡನಾದದಿಂದ ಎಲೈ ರಾಜನೇ, ಪರ್ವತ ವನಸಹಿತವಾದ, ಸಪ್ತ 
ಸಾಗರ ಸಹಿತವಾದ ಭೂಮಿಯು ನಡುಗಿದಂತೆ ತೋರಿತು. 
ಸೋತತಿವಿದ್ದೋ ಮಹೇಷ್ವಾಸ್ಟೆ: ಸರ್ವತಸ್ರೈರ್ಮಹಾರಥೈ: । 


ಪ್ರತಿವಿವ್ಯಾಧ ತಾನ್‌ ಸರ್ವಾನ್‌ ಪಂಚಭಿಃ ಪಂಚಭಿಃ ಶರೈಃ! ೪೫ ॥ 


ಮಹಾರಥರೂ, ಮಹಾಧನುರ್ಧಾರಿಗಳೂ ಆದ ಅವರಿಂದ ಎಲ್ಲಕಡೆಗಳಿಂದಲೂ 
ಚೆನ್ನಾಗಿ ಹೊಡೆಯಲ್ಪಟ್ಟ ಅವನು, ಅವರಲ್ಲಿ ಒಬ್ಬೊಬ್ಬರ ಮೇಲೆಯೂ ಐದೈದು 
ಬಾಣಗಳನ್ನು ಪ್ರಯೋಗಿಸಿ, ಪ್ರತಿಯಾಗಿ ಯುದ್ಧವನ್ನುಮಾಡಿದನು. 


-360- ಮಹಾಭಾರತ ದ್ರೋಣಪರ್ವ 


ಚ 


ಕ್ರುದ್ಧಂ ರಾಕ್ಷಸಂ ಯುದ್ಧೇ ಪ್ರತಿಕ್ರುದ್ಧಸ್ತು ಭಾರತ । 
ಹೈಡಿಂಬೋ ರಾಕ್ಷಸಶ್ರೇಷ್ಠಃ ಶರೈರ್ವಿವ್ಯಾಧ ಸಪ್ತಭಿಃ || ೪೬ 1 


ಎಲೈ ಭಾರತನೇ, ಯುದ್ಧದಲ್ಲಿ ಕೋಪಗೊಂಡ ಅಲಂಬುಸ ರಾಕ್ಸಸನನ್ನು 
ಕೋಪಗೊಂಡ ರಾಕ್ಷಸಶ್ರೇಷ್ಠನಾದ ಘಟೋತ್ಕಚನು ಏಳು ಬಾಣಗಳಿಂದ ಹೊಡೆದನು. 


ಸೋತತಿವಿದ್ದೋ ಬಲವತಾ ರಾಕ್ಷಸೇಂದ್ರೋ ಮಹಾಬಲಃ । 
ವ್ಯಸ್ಸಜತ್‌ ಸಾಯಕಾಂಸ್ತೂರ್ಣಂ ಸ್ಪರ್ಣಪುಂಖಾನ್‌ ಶಿಲಾಶಿತಾನ್‌ ॥ 


ಬಲಿಷ್ಠನಾದ ಘಟೋತ್ಸಚನಿಂದ ಬಹಳ ಗಾಢವಾಗಿ ಪ್ರಹಾರವನ್ನು ಹೊಂದಿದ 
ಮಹಾಬಲನಾದ ರಾಕ್ಷಸೇಂದ್ರನು ಶೀಘ್ರವಾಗಿ ಸರ್ಣಪುಂಖವನ್ನು ಹೊಂದಿದ, ಕಲ್ಲಿನ 
ಮೇಲೆ ಸಾಣೆಯನ್ನು ಹಿಡಿದ ಬಾಣಗಳನ್ನು ಪ್ರಯೋಗಿಸಿದನು. 


ತೇ ಶರಾ ನತಪರ್ವಾಣೋ ಹೈಡಿಂಬಂ ವಿವಿಶುರ್ಭ್ಯಶಮ್‌ । 
ರುಷಿತಾಃ ಪನ್ನಗಾ ಯದ್ವದ್‌ ಗಿರಿಮಗ್ರ್ಯಂ ಮಹಾಬಲಾಃ wu ೪೮ ॥ 


ಮಹಾಬಲವುಳ್ಳ ಸರ್ಪಗಳು ಕೋಪದಿಂದ ಪರ್ವತವನ್ನು ಪ್ರವೇಶಿಸುವಂತೆ, 
ಅಲಂಬುಸನು ಪ್ರಯೋಗಿಸಿದ ಬಾಗಿದ ತುದಿಯುಳ್ಳ ಆ ಬಾಣಗಳು ಘಟೋತ್ಕಚನ 
ಶರೀರವನ್ನು ಚೆನ್ನಾಗಿ ಪ್ರವೇಶಿಸಿದವು. 


ತತಸ್ತೇ ಪಾಂಡವಾ ರಾಜನ್‌ ಸಮಂತಾನ್ನಿಶಿತೈಃ ಶರೈಃ । 
ಛಾದಯಾಮಾಸುರುದ್ದಿಗ್ನಾ ಹೈಡಿಂಬಶ್ಚ ಘಟೋತ್ಕಚಃ 11೪೧೯ ॥ 


ಎಲ್ಫೆ ರಾಜನೇ, ಆಗ ಆ ಉದ್ವಿಗ್ನರಾದ ಪಾಂಡವರು ತಮ್ಮ ಹರಿತವಾದ 
ಬಾಣಗಳಿಂದ ಎಲ್ಲ ಕಡೆಗಳಿಂದಲೂ ಅಲಂಬುಸನನ್ನು ಮುಚ್ಚಿದರು. 
ಹಿಡಿಂಬಾಪುತ್ರನಾದ ಘಟೋತ್ತಚನೂ ಹಾಗೆಯೇ ಮಾಡಿದನು. 


ಸ ವದ್ಧ ಮಾನ: ಸಮರೇ ಪಾಂಡವೈರ್ಜಿತಕಾಶಿಭಿಃ | 
ನಾಭ್ಯಪದ್ಯತ ಕರ್ತವ್ಯಮಾರ್ಶ್ಶ್ವಶೃಂಗಿರ್ಮಹಾಬಲಃ 11 ೫೦ ॥ 


ಯಶ್ಯಷ್ಪಂಗರ ಪುತ್ರನೂ, ಮಹಾಬಲನೂ ಆದ ಅಲಂಬುಸನು ಜಯವನ್ನು 
ಆಶಿಸಿದ ಪಾಂಡವರಿಂದ ಯುದ್ಧದಲ್ಲಿ ಹೊಡೆಯಲ್ಪಟ್ಟು ಏನು ಮಾಡಬೇಕೆಂದು 
ತಿಳಿಯದಾದನು. 


ಜಯದ್ರಥವಧಪರ್ವ -361- 


ಮರ್ತ್ಯಧರ್ಮಮನುಪ್ರಾಪ್ತಃ ಕರ್ತವ್ಯಂ ನಾನ್ನಪದ್ಯತ । 
ತತಃ ಸಮರಶೌಂಡೋ ವೈ ಭೈಮಸೇನಿರ್ಮಹಾಬಲ: । 
ಸಮೀಕ್ಷ್ಯ ತಂ ತಥಾವಸ್ಥ ಸಂ ವಧಾಯಾಸ್ಯ ಮನೋ ದಧೇ 11 ೫೧ 1 


ಮರ್ತ್ಯಧರ್ಮವನ್ನು ಹೊಂದಿದವನಾಗಿ ಮೂಢನಾದನು. ಆಗ ಯುದ್ಧಕುಶಲಾದ 
ಮಹಾಬಲನಾದ ಘಟೋತ್ಕಚನು ಅಂತಹ ಅವಸ್ಥೆಯಲ್ಲಿರುವ ಅವನನ್ನುನೋಡಿ ಅವನ 
ವಧೆಯನ್ನುಮಾಡಲು ನಿರ್ಧರಿಸಿದನು. 


ವೇಗಂ ಚಕ್ರೇ ಮಹಾಂತಂ ವೈ ರಾಕ್ಷಸೇಂದ್ರರಥಂ ಪ್ರತಿ । 


ಘಟೋತ್ಸಚಂ ಮಹಾರಾಜ ಶರವರ್ಮೈರವಾಕಿರತ್‌ 11 ೫೨ ॥ 

ರಾಕೃಸಶ್ರೇಷ್ಠನಾದ ಅಲಂಬುಸನ ಮೇಲೆ ಬಾಣಗಳನ್ನು ಪ್ರಯೋಗಿಸುತ್ತಾ, ತನ್ನ 
ಬಾಣಗಳ ವೇಗವನ್ನು ಇನ್ನೂ ಹೆಚ್ಚಿಸಿದನು. 

ದಗ್ಭಾದ್ರಿಕೂಟಸ ದೃಶಂ ತಮಂಜನಚಯೋಪಮಮ್‌ ।| ೫೩ ॥ 


ಎಲೈ ಮಹಾರಾಜನೇ, ಸುಟ್ಟುಹೋದ ಪರ್ವತದ ಶಿಖರದಂತೆ, ಅಂಜನದ 
ರಾಶಿಯಂತೆ ಇದ್ದಘಟೋತ್ಸಚನ ಮೇಲೆ ಬಾಣಗಳ ಮಳೆಯನ್ನುಸುರಿಸಿದನು. 


ಘಟೋತ್ಕಚೋತಪ್ಯಸಂಬ್ರಾಂತಃ ಶರವರ್ಷಂ ಮಹತ್ತರಮ್‌ ಟ 

ಅಲಂಬುಸವಧಪ್ರೇಷ್ಟುರ್ಮುಮೋಚಾಗ್ದಿರಿವ ಜ್ವಲನ್‌ nu ೫೪ ॥ 

ಘಟೋತ್ಸಚನೂ ಸಹ ಗಾಬರಿಗೊಳ್ಳದೆ ಅಲಂಬುಸನ ವಧೆಯನ್ನು ಬಯಸುತ್ತಾ, 
ಅಗ್ನಿಯಂತೆ ಜ್ವಲಿಸುತ್ತಾ, ಮಹತ್ತರವಾದ ಬಾಣಗಳ ಮಳೆಯನ್ನು ಅವನ ಮೇಲೆ 
ಸುರಿಸಿದನು. 

ಅಲಂಬುಸರಥಾಚ್ಹೋಗ್ರಾದ್‌ ಘಟೋತ್ಕಚರಥಾದಪಿ | 

ಶರಾಃ ಪ್ರಾದುರ್ಭವಂತಿ ಸ್ಥ  ದ್ವಿರೇಫಾ ಹ ಖಾದ್‌ ದಿಶಃ 1 ೫೫ ॥ 

ಅಲಂಬುಸನ ಉಗ್ರವಾದ ರಥದಿಂದಲೂ ಮತ್ತು ಘಟೋತ್ಕಚನ ರಥದಿಂದಲೂ 
ಬಾಣಗಳು ದುಂಬಿಗಳು ಆಕಾಶದಿಂದ ದಿಕ್ಕು- ದಿಕ್ಕುಗಳಿಗೆ ಹೋಗುವಂತೆ 
ಪ್ರಾದುರ್ಭವಿಸಿದವು. 


-362- ಮಹಾಭಾರತ ದ್ರೋಣಪರ್ವ 


ಅಭ್ರಚ್ಛಾಯೇವ ರಚಿತಾ ಬಾಣೈಸ್ತತ್ರ ನರೇಶ್ವರ । 
ನ ಸ್ಮ ವಿಜ್ಞಾಯತೇ ಕಿಂಚಿದಂಧಕಾರೇ ಕೃತೇ ಶರೈಃ: 11 ೫೬ 1 


ಎಲೈ ನರೇಶ್ವರನೇ, ಆ ಬಾಣಗಳಿಂದ ಉಂಟಾದ ಛಾಯೆಯು ಮೋಡಗಳ 
ಛಾಯೆಯಂತಿದ್ದಿತು. ಬಾಣದಿಂದ ಅಂಧಕಾರವು ಸೃಷ್ಟಿಸಲ್ಪಡುತ್ತಿರಲು ಯಾವುದೂ 
ಕಾಣಿಸುತ್ತಿರಲಿಲ್ಲ. 


ತತ ಆಕರ್ಣಕೃಷ್ಣೇನ ಭಲ್ಲೇನ ಚ ಘಟೋತ್ಕಚಃ | 
ಅಲಂಬುಸಸ್ಯ ಚಿಚ್ಛೇದ ಶಿರೋ ಯಂತುರ್ಮಹಾಬಲಃ 11 ೫೭ ॥ 


ಅನಂತರ ಮಹಾಬಲನಾದ ಘಟೋತ್ಕಚನು ತನ್ನ ಕಿವಿಯವರೆಗೂ ಎಳೆದು 
ಪ್ರಯೋಗಿಸಿದ ಭಲ್ಲದಿಂದ ಅಲಂಬುಸನ ಸಾರಥಿಯ ಶಿರಸ್ಸನ್ನು ಕತ್ತರಿಸಿದನು. 


ತತೋತಪರೈರ್ಮ್ವೇಗವದ್ಧಿ; ಕ್ಷುರೈಸ್ತಸ್ಯ ಘಟೋತ್ಕಚಃ ] 
ಅಕ್ಷಮೀಷಾಂ ಯುಗಂ ಚೈವ ಚಿಚ್ಛೇದ ಯುಧಿ ತಾಡಯನ್‌ ॥। ೫೮ ॥ 


ಅನಂತರ ಘಟೋತ್ಕಚನು ವೇಗಶಾಲಿಗಳಾದ ಬೇರೆ ಕ್ಷುರಗಳಿಂದ ಯುದ್ಧದಲ್ಲಿ 
ಅವನ ರಥದ ಅಶ್ವವನ್ನೂ, ಮೂಕಿಯನ್ನೂ ಮತ್ತು ನೊಗವನ್ನೂಹೊಡೆದು ಕತ್ತರಿಸಿದನು. 


ಅವಸ್ಮಂದ್ಯ ರಥಾತ್‌ ತೂರ್ಣಂ ಕೈಮೀರಿಃ ಕ್ರೋಧಮೂರ್ಚ್ಚಿತಃ | 
ತಸ್ಮಿನ್‌ ಮಾಯಾಮಯಂ ಘೋರಮಸ್ಪವರ್ಷಂ ವವರ್ಷ ಹ ॥ ೫೯ ॥ 


ಕಿರ್ಮೀರನ ಪುತ್ರನಾದ ಅಲಂಬುಸನು ಕ್ರೋಧಮೂರ್ಥಿತನಾಗಿ, ರಥದಿಂದ 
ಇಳಿದು ಅವನ ಮೇಲೆ ಮಾಯಾಮಯವಾದ ಘೋರವಾದ ಅಸ್ಪಗಳ ಮಳೆಯನ್ನು 
ಸುರಿಸಿದನು. 


ಘಟೋತ್ಸಚೋತಪ್ಯಾಶು ರಥಾತ್‌ ಪ್ರಸ್ಕಂದ್ಯ ಸಮಮೇವ ಚ ।ಟ 


ಮಾಯಾಸ್ಟೇಣೈವ ಮಾಯಾಸ್ತುಂ ವ್ಯಧಮತ್‌ ಸಮರೇ ರಿಪೋಃ ॥ ೬೦ ॥ 


ಘಟೋತ್ಸಚನೂ ಸಹ ಅವನು ರಥದಿಂದ ಇಳಿಯುತ್ತಿರುವಾಗಲೇ ತಾನೂ 


ರಥದಿಂದ ಇಳಿದು ಶತ್ರುವಿನ ಮಾಯಾಸ್ವಗಳನ್ನು ಶೀಘ್ರವಾಗಿ ತನ್ನ ಮಾಯಾಸಗಳಿಂದ 
ನಾಶಗೊಳಿಸಿದನು. 


ಜಯದ್ರಥವಧಪರ್ವ -363- 


ಹೈಡಿಂಬೇನಾರ್ದ್ಯಮಾನಸ್ತು ಯುಧಿ ಸೋ5ಲಂಬುಸೋ ದೃಢಮ್‌ । 
ಅಂತರ್ಹಿತೋ ಮಹಾರಾಜ ಘಟೋತ್ಕಚಮಯೋಧಯತ್‌ || ೬೧ ॥ 


ಎಲೈ ಮಹಾರಾಜನೇ, ಹಿಡಿಂಬಾಪುತ್ರನಾದ ಘಟೋತ್ಕಚನಿಂದ ಬಹಳವಾಗಿ 
ಪೀಡಿಸಲ್ಪಟ್ಟಅಲಂಬುಸನು ಅಂತರ್ಧಾನವನ್ನು ಹೊಂದಿ ಘಟೋತ್ಕಚನ ಜೊತೆಯಲ್ಲಿ 
ಯುದ್ಧವನ್ನು ಮಾಡಿದನು. 

ಅಂತರ್ಧಾನಗತಂ ದೃಷ್ಟ್ವಾ ತತ್ರ ತತ್ರ ತ್ರ ಘಟೋತ್ಕಚಃ । 

ಗದಯಾ ತಾಡಯಾಮಾಸ ವೇಗವತ್ಯಾ ಮಹಾಬಲಃ ॥| ೬೨ ॥ 


ಅವನು ಅಂತರ್ಧಾನವನ್ನು ಹೊಂದಿದುದನ್ನು ನೋಡಿ ಮಹಾಬಲನಾದ 
ಘಟೋತ್ಕಚನು ಎಲ್ಲಕಡೆಗಳಲ್ಲಿಯೂ ವೇಗಶಾಲಿಯಾದ ಗದೆಯಿಂದ ಹೊಡೆದನು. 


ಉತ್ಸಪಾತ ತತೋ ವ್ಯೂಮ್ನಿ ಪ್ರಹಾರಪರಿಪೀಡಿತ: । 

ಅಲಂಬುಸೋ ರಾಕ್ಷಸೇಂದ್ರಃ ಸಹಸಾ ಪಕ್ಷಿರಾಡಿವ I ೬4 1 

ರಾಕ್ಟಸಶ್ರೇಷ್ಠನಾದ ಅಲಂಬುಸನು ಗದಾಪ್ರಹಾರ ಪೀಡಿತನಾಗಿ ಶ್ರೇಷ್ಠವಾದ 
ಪಕ್ಷಿಯಂತೆ ತಕ್ಷಣ ಆಕಾಶದಲ್ಲಿ ಮೇಲಕ್ಕೆ ಹಾರಿದನು. 

ಘಟೋತ್ಸಚೋತಪ್ಯಸಂಭ್ರಾಂತಃ ಖಡ್ಗಪಾಣಿರಥೋತ್ತತತ್‌ । 

ತತೋ ವೇಗೇನ ಮಹತಾ ವಿವರ್ಷಿಷಹುರಿವಾಂಬುದಃ ॥1 ೬೪ ॥ 

ಘಟೋತ್ಸಚನೂ ಕೂಡ ಗಾಬರಿಯಿಲ್ಲದೆ ಕೈಯಲ್ಲಿಖಡ್ಗವನ್ನು ಹಿಡಿದು ಮಳೆಯನ್ನು 
ಸುರಿಸಲಿರುವ ಮೋಡದಂತೆ ವೇಗದಿಂದ ಮೇಲಕ್ಕೆ ಹಾರಿದನು. 


ತಮಾಪತಂತಂ ಸಂಪ್ರೇಕ್ಷ್ಯ ಕೈರ್ಮೀರೀ ರಾಕ್ಷಸೋತ್ತಮಃ | 


ಅಭಿದುದ್ರಾವ ವೇಗೇನ ಸಿಂಹಃ ಸಿಂಹಮಿವ ಸ್ಥಿತಮ್‌ ॥ ೬೫ ॥ 


ಅವನು ತನ್ನ ಕಡೆಗೆ ಬರುತ್ತಿರುವುದನ್ನು ನೋಡಿ ರಾಕ್ಷಸಶ್ರೇಷ್ಠನೂ, ಕಿರ್ಮೀರ 
ಪುತ್ರನೂ ಆದ ಅಲಂಬುಸನು ಸಿಂಹವು ಸಿಂಹದ ಮೇಲೆ ಎರಗುವಂತೆ ಅವನ ಕಡೆಗೆ 


ಶೀಘ್ರವಾಗಿ ಓಡಿ ಬಂದನು. 


-364- ಮಹಾಭಾರತ ದ್ರೋಣಪರ್ವ 


ದಕ್ಷಿಣೇನಾಸಿಮುದ್ಯಮ್ಯ ವಕ್ಷಃ ಪ್ರಚ್ಚಾದ್ಯ ಚರ್ಮಣಾ । 


ಲ ಜೆ 
ಅಭಿದುದ್ರಾವ ವೇಗೇನ ವೇಗವಂತಂ ಘಟೋತ್ಕಚ: 11 ೬೬ ॥ 
ಘಟೋತ್ಕಚನು ತನ್ನ ಬಲಗೈಯಿಂದ ಖಡ್ಗವನ್ನು ಎತ್ತಿ, ಎಡಗೈಯಿಂದ 
ಗುರಾಣಿಯಿಂದ ತನ್ನ ಎದೆಯನ್ನು ರಕ್ಷಿಸಿ ವೇಗಶಾಲಿಯಾದ ಅಲಂಬುಸನ ಕಡೆಗೆ 
ವೇಗವಾಗಿ ಓಡಿಬಂದನು. 


ತಾವುಭೌ ವೇಗಸಂರಬ್ದಾವಲಂಬುಸಘಟೋತ್ಸಚೌ | 
ಅನ್ಯೋನ್ಯಸ್ಯ ತಥೈವೋರೂ ಸಮಾಜಘತುರಂಜಸಾ 11 ೬೭ 1 


ವೇಗಶಾಲಿಗಳೂ ಮತ್ತು ಕೋಪಗೊಂಡವರೂ ಆದ ಅಲಂಬುಸ-ಘಟೋತ್ಸಚ 
ಇಬ್ಬರೂ ಪರಸ್ಪರವಾಗಿ ತೊಡೆಗಳಿಗೆ ಹೊಡೆದರು. 


ಅನ್ಯೋನ್ಯಸ್ಯಾಭಿಘಾತೇನ ತಯೋ ರಾಕ್ಷಸಸಿಂಹಯೋಃ । 

ಶೈಲೇನಾಭಿಹತಸ್ಯೇವ ಶೈಲಸ್ಯಾಭೂನ್ಮಹಾಸ್ಟನ: 11 ೬೮ 1 

` ಆ ರಾಕ್ನಸಶ್ರೇಷ್ಠರು ಪರಸ್ಪರವಾಗಿ ಹೊಡೆದಾಗ ಒಂದು ಬೆಟ್ಟವನ್ನು ಇನ್ನೊಂದು 
ಬೆಟ್ಟದಿಂದ ಹೊಡೆದಂತೆ ಮಹಾಶಬ್ದವುಂಟಾಯಿತು. 


ತತೋತಪಸೃತ್ಯ ಸಹಸಾ ಪುನರಾಪೇತತುರ್ಭ್ಯಶಮ್‌ । 
ಚರಂತಾವಸಿಮಾರ್ಗಾಂಸ್ತಾನ್‌ ವಿವಿಧಾನ್‌ ರಾಕ್ಷಸೋತ್ತಮೌ ॥ ೬೯ ॥ 


ಅನಂತರ ಇಬ್ಬರೂ ಹಿಂದಕ್ಕೆ ಸರಿದು ರಾಕ್ಸಸಶ್ರೇಷ್ಠರಾದ ಅವರು ವಿಧವಿಧವಾದ 
ಖಡ್ಗಮಾರ್ಗಗಳಲ್ಲಿಸಂಚರಿಸುತ್ತಾ ಪರಸ್ಪರವಾಗಿ ಎರಗಿದರು. 


ತಯೋರ್ಗಾತ್ರೇಷು ಪತಿತಾವಸೀ ಸನ್ನೌ ನಿಪೇತತು: | 
ವೇಗೋತ್ಸಷ್ಟೇ ಮಘವತಾ ವಜ್ರೇ ಶೈಲತಟೇಷ್ಟಿವ I ೭೦ 1 


ಅವರ ಶರೀರಗಳಲ್ಲಿ ಬಿದ್ದಖಡ್ಗಗಳು ಇಂದ್ರನು ವೇಗದಿಂದ ಪರ್ವತ ತಟದಲ್ಲಿ 
ಪ್ರಯೋಗಿಸಿದ ವಜ್ರದಂತೆ ಪುನಃ ಪುನಃ ಹೊಡೆಯುವುದರಿಂದ ನಾಶವನ್ನು ಹೊಂದಿ 
ಬಿದ್ದವು. 


ಜಯದ್ರಥವಧಪರ್ವ -365- 


ತತಃ ಸೈನ್ಯಾನಿ ದದೃಶುಃ ತದ್‌ ಯುದ್ಧಮತಿದಾರುಣಮ್‌ | 
ಯುದ್ಧಂ ತಯೋ ರಾಕ್ಷಸಯೋರಾಮಿಷೇ ಶ್ಯೇನಯೋರಿವ 11 ೭೧ ॥ 


ಮಾಂಸದ ಸಲುವಾಗಿ ಹೊಡೆದಾಡುವ ಗಿಡುಗಗಳಂತೆ ಅವರಿಬ್ಬರ ನಡುವೆ ನಡೆದ 
ಬಹಳ ದಾರುಣವಾದ ಯುದ್ಧವನ್ನು ಸೈನ್ಯಗಳು ನೋಡಿದವು. 


ತತೋ ಲೋಹಿತರಕ್ತಾಕ್ಷಾವುಭೌ ತೌ ರಾಕ್ಷಸೋತ್ತಮೌ । 
ಅಥೈಕ್ಷ್ಯೇತಾಂ ತು ರಾಜೇಂದ್ರ ಸಂಧ್ಯಾರಕ್ತಾವಿವಾಂಬುದೌ ॥ ೭೨ ॥ 


ಆಗ ರಕ್ತದಂತೆ ಕೆಂಪಾದ ಕಣ್ಣುಳ್ಳ ಆ ಇಬ್ಬರು ರಾಕ್ಷಸಶ್ರೇಷ್ಠರು ಎಲೈ ರಾಜೇಂದ್ರನೇ, 
ಸಂಧ್ಯಾಕಾಲದ ರಕ್ತವರ್ಣದ ಮೋಡಗಳಂತೆ ಕಂಡುಬಂದರು. 

ಚಕ್ರಾತೇ ಶ್ಯೇನವಚ್ಚೈವ ಮಂಡಲಾನಿ ಸಹಸ್ರಶಃ । 

ಉಭೌ ನಿಸ್ತಿಶಹಸ್ತೌ ತೌ ಸಪಕ್ಷಾವಿವ ಪಕ್ಷಿಣೌ ॥1 ೭೩ ॥ 

ಅವರು ಕೈಯಲ್ಲಿ ಖಡ್ಗವನ್ನು ಹಿಡಿದು, ರೆಕ್ಕೆಯನ್ನು ಹೊಂದಿದ ಗಿಡುಗಗಳಂತೆ 
ಸಹಸ್ರಾರು ಮಂಡಲಗಳಲ್ಲಿಸಂಚರಿಸಿದರು. 

ತತೋ ಭ್ರಾಮ್ಯ ತು ತಂ ಖಡ್ಗಂ ಪಾಣ್ಯೋಃ ಕಿರ್ಮೀರನಂದನ: | 

ಚಿಕ್ಷೇಪಾಸ್ಯ ಶಿರೋ ಹರ್ತುಂ ಸ ಚ ತಸ್ಯ ಘಟೋತ್ಕಚ: 11 ೭೪ ॥ 

ಅನಂತರ ಕಿರ್ಮೀರ ಪುತ್ರನಾದ ಅಲಂಬುಸನು ತನ್ನ ಖಡ್ಗವನ್ನು ಎರಡು 
ಕೈಗಳಿಂದಲೂ ತಿರುಗಿಸಿ ಘಟೋತ್ಕಚನ ಶಿರಸ್ಸನ್ನು ಕತ್ತರಿಸಲು ಅವನ ಮೇಲೆ ಎಸೆದನು. 
ಘಟೋತ್ಸಚನೂ ಸಹ ಅಲಂಬುಸನ ಶಿರಸನ್ನು ಕತ್ತರಿಸಲು ಹಾಗೆಯೇ ಮಾಡಿದನು. 

ತಾವಸೀ ಯುಗಪದ್‌ ದೀಪ್ರೌ ಸಮೇತ್ಯ ವಿಪುಲೌ ಭುವಿ ! 

ಪತಿತೌ ತೌ ತು ಬಾಹುಭ್ಯಾಂ ರಾಕ್ಷಸೌ ಸಮಸಜ್ಜತಾಮ್‌ I ೭೫ 1 

ಆ ಜಲಿಸುವ ಎರಡು ವಿಸ್ತಾರವಾದ ಖಡ್ಗಗಳು ಒಂದನ್ನೊಂದು ಘಟ್ಟಿಸಿ ಭೂಮಿಯ 
ಮೇಲೆ ಬಿದ್ದವು. ಅನಂತರ ಆ ರಾಕ್ಷಸರು ಬಾಹುಯುದ್ಧವನ್ನುಮಾಡಿದರು. 


ಶೀರ್ಷಾಘಾತಾಂಸಘಾತೈಶ್ಚ ಪರಸ್ಪರಮಥಾಹತೌ | 
ಪುನರ್ವಿಮಿಶ್ರಿತೌ ವೀರೌ ವ್ಯಾಯುದ್ವ್ಯೇತೇ ಮುಹುರ್ಮುಹುಃ: ॥೭೬॥ 


-366- ಮಹಾಭಾರತ ದ್ರೋಣಪರ್ವ 


ಶಿರಸ್ಸುಗಳನ್ನು ಪರಸ್ಥರವಾಗಿ ಘಟ್ಟಿಸಿ, ಭುಜಸಂಧಿಗಳನ್ನೂ ಪರಸ್ಪರವಾಗಿ ಘಟ್ಟಿಸಿ 
ಹೊಡೆದಾಡಿದ ವೀರರಾದ ಅವರು ಪುನಃ ಪುನಃ ಮಿಶ್ರಿತರಾಗಿ ಯುದ್ಧವನ್ನು 
ಮಾಡಿದರು. 


ಭೈಮಸೇನಿರಥೋತ್ಠ್ವಿ ಪ್ಯ ಸಮಾವಿದ್ಭ್ಯ ಪುನಃಪುನಃ । 
ನಿಷ್ಠಿಪೇಷ ಕ್ಷಿತೌ ಕ್ಷಿಪ್ರಂ ಪೂರ್ಣಕುಂಭಮಿವಾಶ್ನನಿ 11 ೭೭ 1 
ಭೀಮಸೇನನ ಪುತ್ರನಾದ ಘಟೋತ್ಕಚನು ಅಲಂಬುಸನನ್ನು ಮೇಲಕ್ಕೆ ಎಸೆದು 


ಪುನಃ ಪುನಃ ಹೊಡೆದು ಪೂರ್ಣಕುಂಭವನ್ನು ಕಲ್ಲಿನ ಮೇಲೆ ಪುಡಿ ಮಾಡಿದಂತೆ 
ಶೀಘ್ರವಾಗಿ ಅವನನ್ನು ಭೂಮಿಯ ಮೇಲೆ ಪುಡಿ ಮಾಡಿದನು. 


ಬಲಲಾಘವಸಂಪನ್ನು ಸಂಪನ್ನೋ ವಿಕ್ರಮೇಣ ಚ । 
ಭೈಮಸೇನಿರಥ ಕ್ರುದ್ಧಃ ಸರ್ವಸೈನ್ಯಸ್ಯ ಪಶ್ಯತಃ u ೭೮ ॥ 


ಅಸ್ಪಕ್ಕರಿತಸರ್ವಾಂಗಃ ಚೂರ್ಣಿತಾಸ್ಥಿವಿಭೂಷಣಃ 
ಘಟೋತ್ಸಚೇನ ನಿಷ್ಠಿಷ್ಟೋ ಹತಃ ಸಾಲಕಟಂಕಟಃ 11 ೭೯ ॥ 


ಬಲ, ಕ್ಲಿಪ್ರತೆ ಮತ್ತು ಪರಾಕ್ರಮದಿಂದ ಕೂಡಿದ ಭೀಮಸೇನನ ಪುತ್ರನಾದ 
ಘಟೋತ್ಕಚನು ಸರ್ವಸೈನ್ಯವೂ ನೋಡುತ್ತಿರುವಂತೆ ಕ್ರುದ್ಧನಾಗಿ ಅವನನ್ನು 
ವಿನಾಶಗೊಳಿಸಲು ಸಾಲಕಟಂಕಟನು (ಸಾಲವೃಕ್ಚದ ಮಧ್ಯೆ ಹೋಗುವಾಗ ಅವನ 
ಶರೀರವು ಸಾಲವೃಕ್ಷಗಳಿಗೆ ತಾಕಿದಾಗ ಕಟಕಟ ಶಬ್ದವು ಉಂಟಾಗುತ್ತಿದ್ದಿತು. ಅಂತಹ 
ಅಲಂಬುಸನು) ಘಟೋತ್ಸಚನಿಂದ ಪುಡಿ ಮಾಡಲ್ಪಟ್ಟು ಅವನ ಶರೀರವೆಲ್ಲವೂ 
ರಕ್ತದಿಂದ ಸಿಕ್ತವಾಗಿ ಮೂಳೆಗಳೆಲ್ಲವೂ ಮುರಿದು (ಮುರಿದ ಮೂಳೆಗಳೆಂಬ 
ಆಭರಣದಿಂದ ಭೂಷಿತನಾಗಿ) ಹತನಾದನು. 


ಪಾಂಡವಾನಾಂ ತತಃ ಸೇನಾ ತಂ ದೃಷ್ಟ್ವಾ ವಿನಿಪಾತಿತಮ್‌ ।ಟ 
ನನಾದ ಸುಮಹಾನಾದಂ ಹರ್ಷವೇಗಸಮಾಪುತಾ u ೮೦ I 


ಅವನು ಹತನಾಗಿ ಬಿದ್ದುದನ್ನು ನೋಡಿ ಪಾಂಡವರ ಸೈನ್ಯವು ಹರ್ಷವೇಗದಿಂದ 
ತುಂಬಿ ದೊಡ್ಡನಾದವನ್ನುಮಾಡಿತು. 


ಜಯದ್ರಥವಧಪರ್ವ -367- 


ತತೋ ಘಟೋತ್ಸಚೋ ಹತ್ವಾ ತದ್‌ ರಕ್ಷೋ ವೃತ್ರಸನ್ನಿಭಮ್‌ । 

ಪುನಃ ಸ ರಥಮಾಸ್ಥಾಯ ವಿಜಿಗೀಷುರ್ನನಾದ ಹ 11 ೮೧ ॥ 

ಘಟೋತ್ಕಚನು ವೃತ್ರನಂತಿದ್ದ ಆ ರಾಕ್ಷಸನನ್ನುಕೊಂದು ಪುನಃ ಯುದ್ಧವನ್ನುಮಾಡಿ 
ಉಳಿದವರನ್ನುಗೆಲ್ಲಲು ಬಯಸಿ ತನ್ನರಥವನ್ನು ಏರಿ ನಾದವನ್ನುಮಾಡಿದನು. 

ತತಃ ಸುಮನಸ: ಪಾರ್ಥಾ ಹತೇ ತಸ್ಮಿನ್‌ ನಿಶಾಚರೇ । 

ಚುಕ್ರುಶುಃ ಸಿಂಹನಾದಾಂಶ್ಚ ವಾಸಾಂಸ್ಕಾದುಧುವುಶ್ಪ ಹ 11 ೮೨ ॥ 

ಆಗ ಪ್ರಸನ್ನವಾದ ಮನಸ್ಸುಳ್ಳಪಾಂಡವರು ಅಲಂಬುಸ ರಾಕ್ಷಸನು ಹತನಾಗುತ್ತಿರಲು 
ಸಿಂಹನಾದಗಳನ್ನುಮಾಡಿ ತಮ್ಮ ಉತ್ತರೀಯಗಳನ್ನು ಕೊಡವಿದರು. 


ತಾವಕಾಸ್ತು ಹತಂ ದೃಷ್ಟ್ವಾ ರಾಕ್ಷಸೇಂದ್ರಂ ಮಹಾಬಲಮ್‌ । 
ಅಲಂಬುಸಂ ಭೀಮರೂಪಂ ವಿಶೀರ್ಣಮಿವ ಪರ್ವತಮ್‌ ॥ ೮೩ ॥ 


ಹಾಹಾಕಾರಮಕುರ್ವಂತ ಸೈನ್ಯಾನಿ ಚ ವಿಶಾಂಪತೇ | ೮೪ ॥ 

ಬಿರಿದ ಪರ್ವತದಂತೆ ಮಹಾಬಲನಾದ, ರಾಕ್ಷನೇಂದ್ರನಾದ ಅಲಂಬುಸನು 
ಭಯಂಕರ ರೂಪವನ್ನು ಧರಿಸಿ ಹತನಾದುದನ್ನು ನೋಡಿ ಎಲೈ ರಾಜನೇ, ನಿನ್ನ 
ಸೈನ್ಯಗಳೆಲ್ಲವೂ ಹಾಹಾಕಾರವನ್ನು ಮಾಡಿದವು. 

ಜನಾಶ್ಹೆನದ್‌ ದದ್ಭಶಿರೇ ರಕ್ಷಃ ಕೌತೂಹಲಾನ್ನಿತಾಃ | 

ಯದೃಚ್ಛಯಾ ನಿಪತಿತಂ ಭೂಮಾವಂಗಾರಕಂ ಯಥಾ 11 ೮೫ ॥ 

ಉಳಿದ ಜನರೂ ಸಹ ಭಗವದಿಚ್ಚೆಯಿಂದ ಭೂಮಿಯ ಮೇಲೆ ಬಿದ್ದ 
ಅಂಗಾರಕನಂತಿದ್ದಅಲಂಬುಸ ರಾಕ್ಷಸನನ್ನು ಕುತೂಹಲಯುಕ್ತರಾಗಿ ನೋಡಿದರು. 


ಘಟೋತ್ಸಚಸ್ತು ತಂ ಹತ್ವಾ ರಕ್ಷೋ ಬಲವತಾಂ ವರಃ । 


ಮುಮೋದ ಬಲವದ್‌ ರಾಜನ್‌ ಬಲಂ ಹತ್ನೇವ ವಾಸವಃ 1 ೮೬ ॥ 


ಎಲೈ ರಾಜನೇ, ಬಲಿಷ್ಠರಲ್ಲಿ ಶ್ರೇಷ್ಠನಾದ ಘಟೋತ್ಸಚನಾದರೂ ಇಂದ್ರನು 
ಬಲಾಸುರನನ್ನು ಕೊಂದಂತೆ ಆ ರಾಕ್ಷಸನನ್ನು ಕೊಂದು ಬಹಳ ಸಂತೋಷಗೊಂಡನು. 


-368- ಮಹಾಭಾರತ ದ್ರೋಣಪರ್ವ 


ನನಾದ ಚಾತೀವ ಚ ಪಾಂಡವಾತ್ಮಜೋ | 
ರಣಾಜಿರೇ ಹೃಷ್ಠಮನಾ ಘಟೋತ್ಸಚಃ 11 ೮೭ 1 


ಪಾಂಡವಪುತ್ರನಾದ ಘಟೋತ್ಕಚನು ಸಂತೋಷದಿಂದ ಕೂಡಿದ ಮನಸುಳ್ಳವನಾಗಿ 
ರಣರಂಗದಲ್ಲಿ ಬಹಳ ನಾದವನ್ನುಮಾಡಿದನು. 


ಸ ಪೂಜ್ಯಮಾನಃ ಪಿತೃಭಿಃ ಸಬಾಂಧವೈ: 
ಘಟೋತ್ಕಚಃ ಕರ್ಮಣಿ ದುಷ್ಕರೇ ಕೃತೇ । 
ರಿಪುಂ ನಿಹತ್ಯಾಭಿನನಂದ ವೈ ತದಾ 
ಹ್ಯಲಂಬುಸಂ ಪಕ್ಚಮಲಂಬುಸಂ ಯಥಾ u ೮೮ 1 


ಅಲಂಬುಸ ರಾಕ್ಷಸನು ಹತನಾಗುತ್ತಿರಲು ದುಷ್ಕರವಾದ ಕಾರ್ಯವನ್ನುಮಾಡಿದ 
ಘಟೋತ್ಕಚನು ತನ್ನಪಿತೃಗಳು ಮತ್ತು ಬಾಂಧವರಿಂದ ಪೂಜಿಸಲ್ಪಟ್ಟನು. ಪಕ್ಷವಾದ 
ಅಲಂಬು ಫಲದಂತೆ ಅಲಂಬುಸ ರಾಕ್ಷಸನನ್ನು ಕೊಂದು ಬಹಳ ಸಂತೋಷಗೊಂಡನು. 
ತತೋ ನಿನಾದಃ ಸುಮಹಾನ್‌ ಸಮುತ್ನಿತಃ 
ಸಶಂಖನಾನಾವಿಧಘೋಷನಾದವಾನ್‌ । 
ನಿಶಮ್ಯ ತಂ ಪ್ರತ್ಯನಂದಂಸ್ತು ಕೌರವಾಃ 
ತತೋ ಧ್ವನಿರ್ಭುವನಮನಾದಯದ್‌ ಭೃಶಮ್‌ || ೮೯॥ 


ಆಗ ಶಂಖಧ್ವನಿಯಿಂದ ಕೂಡಿದ ನಾನಾವಿಧ ವಾದ್ಯಗಳ ಮಹಾಘೋಷವು 
ಉಂಟಾಯಿತು. ಆ ನಾದವನ್ನುಕೇಳಿ ಕೌರವರೂ ಪ್ರತಿಯಾಗಿ ನಾದವನ್ನು ಮಾಡಿದರು. 
ಆ ನಾದವು ಭೂಮಿಯಲ್ಲೆಲ್ಲಾಬಹಳವಾಗಿ ಪ್ರತಿಧ್ವನಿಸಿತು. 


ತತೋತಭಿಗಮ್ಯ ರಾಜಾನಂ ಧರ್ಮಪುತ್ರಂ ಯುಧಿಷ್ಠಿರಮ್‌ | 
ಸ್ವತರ್ಮಾವೇದಯನ್ನೂರ್ಧ್ದಾ ಸಾಂಜಲಿರ್ನಿಪಪಾತ ಹ 11 ೯೦ 1 


ಅನಂತರ ಘಟೋತ್ಕಚನು ರಾಜನಾದ ಯಮಧರ್ಮಪುತ್ರನಾದ ಯುಧಿಷ್ಠಿರನ 
ಬಳಿಗೆ ಬಂದು ತಾನು ಮಾಡಿದ ಕರ್ಮವನ್ನುನಿವೇದಿಸಿ, ಕೈಗಳನ್ನುಮುಗಿದು ಅವನಿಗೆ 
ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದನು. 


ಜಯದ್ರಥವಧಪರ್ವ -369- 


ಮೂರ್ದ್ಯುಪಾಘ್ರಾಯ ತಂ ಜ್ಯೇಷ್ಠಃ ಪರಿಷ್ಠಜ್ಯ ಚ ಪಾಂಡವಃ । 

ಪ್ರೀತೋಶಸ್ಥೀತ್ಯಬ್ರವೀದ್‌ ರಾಜನ್‌ ಹರ್ಷ್ಹಾದುತ್ತುಲ್ಲಲೋಚನಃ॥ ೯೧ ॥ 

ಎಲೈ ರಾಜನೇ, ಹಿರಿಯನಾದ, ಪಾಂಡುಪುತ್ರನಾದ ಯುಧಿಷ್ಠಿರನು ಅವನನ್ನು 
ಆಲಿಂಗಿಸಿ ಶಿರಸ್ಸಿನಲ್ಲಿ ಆಘ್ರಾಣಿಸಿ, ಅರಳಿದ ಕಣ್ಣುಳ್ಳವನಾಗಿ ನಾನು 
ಸಂತೋಷಗೊಂಡಿದ್ದೇನೆ ಎಂದು ಹೇಳಿದನು. 


ಘಟೋತ್ಸಚೇನ ನಿಷ್ಟಿಷ್ಟೇ ಮೃತೇ ಸಾಲಕಟಂಕಟೇ ॥ 
ಬಭೂವುರ್ಮುದಿತಾಃ ಸರ್ವೇ ಹತೇ ತಸ್ಮಿನ್‌ ನಿಶಾಚರೇ || ೯೨ ॥ 
ಘಟೋತ್ಸಚನಿಂದ ರಾಕ್ಷಸನಾದ ಅಲಂಬುಸನು ಹತನಾಗುತ್ತಿರಲು 
ಪಾಂಡವರೆಲ್ಲರೂ ಸಂತೋಷಗೊಂಡರು. 
॥ ಇತಿ ಶ್ರೀಮಹಾಭಾರತೇ ಶತಸಹಸಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ದ್ರೋಣಪರ್ವಣಿ ಪಂಚನವತಿತಮೋ5ಧ್ಯಾಯಃ ॥ 
॥ ಜಯದ್ರಥವಧಪರ್ವಣಿ ಏಕೋನವಿಂಶೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ದ್ರೋಣಪರ್ವದಲ್ಲಿ ತೊಂಬತ್ತೈದನೆಯ ಅಧ್ಯಾಯ ಮುಗಿಯಿತು. 
La SS 
ತೊಂಬತ್ತಾರನೆಯ ಅಧ್ಯಾಯ 
ಅರ್ಜುನನ ಜೀವಿತವಿಷಯದಲ್ಲಿ ಸಂಶಯವನ್ನು ಹೊಂದಿದ ಯುಧಿಷ್ಠಿರನಿಂದ 
ಅವನ ಸಹಾಯಕ್ಕಾಗಿ ಹೋಗಲು ಸಾತ್ಯಕಿಗೆ ಒತ್ತಾಯ. 
ಧೃತರಾಷ್ಟ್ರ 
ಭಾರದ್ವಾಜಂ ಕಥಂ ಯುದ್ಧೇ ಯುಯುಧಾನೋ ನ್ಯವಾರಯತ್‌ ಟ 
ಸಂಜಯಾಚಕ್ಷ್ಮ ತತ್ತ್ವೇನ ಕೌತೂಹಲಮತೀವ ಮೇ i ೧ 
ಧೃತರಾಷ್ಟ್ರ: ಎಲೈ ಸಂಜಯನೇ, ದ್ರೋಣರನ್ನುಸಾತ್ಯಕಿಯು ಯುದ್ಧದಲ್ಲಿಹೇಗೆ 
ನಿವಾರಿಸಿದನು? ಅದನ್ನು ನನಗೆ ಹೇಳು. ಈ ವಿಷಯದಲ್ಲಿ ನನಗೆ ಬಹಳ 
ಕುತೂಹಲವಿದೆ. 


-370- ಮಹಾಭಾರತ ದ್ರೋಣಪರ್ವ 


ಸಂಜಯಃ 
ಶೃಣು ರಾಜನ್‌ ಮಹಾಶ್ಚರ್ಯಂ ಸಂಗ್ರಾಮಂ ರೋಮಹರ್ಷಣಮ್‌ । 
ದ್ರೋಣಸ್ಯ ಪಾಂಡವೈಃ ಸಾರ್ಧಂ ಯುಯುಧಾನಪುರೋಗಮೈ: ॥ ೨ ॥ 


ಸಂಜಯ- ಎಲೈ ರಾಜನೇ, ದ್ರೋಣರಿಗೆ ಸಾತ್ಯಕಿಯೇ ಮೊದಲಾದ ಪಾಂಡವರ 
ಜೊತೆಯಲ್ಲಿನಡೆದ ಆಶ್ಚರ್ಯಕರವಾದ ಮತ್ತು ರೋಮಾಂಚಕಾರಿಯಾದ ಯುದ್ಧವನ್ನು 
ಕೇಳುವವನಾಗು. 


ವಧ್ಯಮಾನಂ ಬಲಂ ದೃಷ್ಟ್ವಾ ಯುಯುಧಾನೇನ ಮಾರಿಷ । 
ಅಭ್ಯದ್ರವತ್‌ ಸ್ವಯಂ ದ್ರೋಣಃ ಸಾತ್ಯಕಿಂ ಸತ್ಯವಿಕ್ರಮಮ್‌ I ೩॥ 


ಎಲೈ ಪೂಜ್ಯನೇ, ಸಾತ್ಯಕಿಯಿಂದ ತಮ್ಮ ಸೈನ್ಯವು ವಧಿಸಲ್ಪಡುತ್ತಿರುವುದನ್ನುನೋಡಿ 
ದ್ರೋಣರು ಸತಃ ಸತ್ಯಪರಾಕ್ರಮಿಯಾದ ಸಾತ್ಯಕಿಯ ಕಡೆಗೆ ಮುನ್ನುಗ್ಗಿದರು. 


ತಮಾಪತಂತಂ ಸಹಸಾ ಭಾರದ್ದಾಜಂ ಮಹಾರಥಮ್‌ । 
ಸಾತ್ಯಕಿಃ ಪಂಚವಿಂಶತ್ಯಾ ಕ್ಷುದ್ರಕಾಣಾಂ ಸಮರ್ಪಯತ್‌ W 9 


ತನ್ನ ಕಡೆಗೆ ಶೀಘುವಾಗಿ ಮುನುಗ್ಗುತ್ತಿದ್ದ ಮಹಾರಥರಾದ ದ್ರೋಣರ ಮೇಲೆ 
ಸಾತ್ಯಕಿಯು ಇಪ್ಪತ್ಸೆದು ಸಣ್ಣಬಾಣಗಳನ್ನು ಪ್ರಯೋಗಿಸಿದನು. 


ದ್ರೋಣೋತಪಿ ಯುಧಿ ವಿಕ್ರಾಂತೋ ಯುಯುಧಾನಂ ಸಮಾಹಿತಮ್‌! 
ಅವಿದ್ಭ್ಯತ್‌ ಪಂಚಭಿಸ್ತೂರ್ಣಂ ಹೇಮಪುಂಖೈ: ಶಿಲಾಶಿತೈಃ | ೫ ॥ 


ಯುದ್ಧದಲ್ಲಿ ಪರಾಕ್ರಮಶಾಲಿಗಳಾದ ದ್ರೋಣರೂ ಸಹ ಸ್ಥಿರವಾಗಿ ಯುದ್ಧ 
ಮಾಡುತ್ತಿದ್ದ ಯುಯುಧಾನನನ್ನು ಹೇಮಪುಂಖಗಳನ್ನು ಹೊಂದಿದ, ಕಲ್ಲಿನಲ್ಲಿ 
ಸಾಣೆಯನ್ನು ಹಿಡಿದ ಐದು ಬಾಣಗಳಿಂದ ಹೊಡೆದರು. 


ತೇ ವರ್ಮ ಭಿತ್ವಾ ಸುದೃಢಂ ದ್ವಿಷದ್ರುಧಿರಭೋಜನಾಃ । 
ಅಭ್ಯಯುರ್ಧರಿಣೀಂ ರಾಜನ್‌ ಶ್ವಸಂತ ಇವ ಪನ್ನಗಾಃ 11 ೬ I 
ಎಲೈ ರಾಜನೇ, ಶತ್ರುಗಳ ರಕ್ತವನ್ನು ಪಾನ ಮಾಡುವ ಆ ಬಾಣಗಳು ಸಾತ್ಯಕಿಯ 


ಕವಚವನ್ನು ದೃಢವಾಗಿ ಭೇದಿಸಿ, ಭುಸುಗುಟ್ಟುವ ಸರ್ಪಗಳಂತೆ ಭೂಮಿಯನ್ನು 
ಪ್ರವೇಶಿಸಿದವು. 


ಜಯದ್ರಥವಧಪರ್ವ -371- 


ತಂ ದೀರ್ಪಬಾಹುಃ ಸಂಕ್ರುದ್ಧಃ ತೋತ್ರಾರ್ದಿತ ಇವ ದ್ವಿಪಃ । 
ದ್ರೋಣಂ ಪಂಚಾಶತಾವಿದ್ದ್ಯನ್ನಾರಾಚ್ಯೆರಗ್ಗಿಸನ್ನಿಬೈೆಃ Wd 


ದೀರ್ಫ್ಥಬಾಹುವೂ, ಕೋಪಗೊಂಡವನೂ ಆದ ಸಾತ್ಯಕಿಯು ಅಂಕುಶದಿಂದ 
ಹೊಡೆಯಲ್ಪಟ್ಟಗಜದಂತೆ ದ್ರೋಣರನ್ನು ಅಗ್ನಿಯಂತಿದ್ದಇಪ್ಪತ್ರೈದು ನಾರಾಚಗಳಿಂದ 
ಹೊಡೆದನು. 


ಭಾರದ್ದಾಜೋ ರಣೇ ವಿದ್ಧೋ ಯುಯುಧಾನೇನ ಸತ್ತರಮ್‌ | 
ಸಾತ್ಯಕಿಂ ನವಭಿರ್ಬಾಣೈರ್ಯತಮಾನಮವಿದ್ಭೃತ un 


ಯುದ್ಧದಲ್ಲಿ ಸಾತ್ಯಕಿಯಿಂದ ಹೊಡೆಯಲ್ಲಟ್ಟ ದ್ರೋಣರು ಶೀಘ್ರವಾಗಿ ಇನ್ನೂ 
ಬಾಣಗಳನ್ನು ಪ್ರಯೋಗಿಸಲು ಪ್ರಯತ್ತಿಸುತ್ತಿದ್ದಸಾತ್ಯಕಿಯನ್ನು ಒಂಬತ್ತು ಬಾಣಗಳಿಂದ 
ಹೊಡೆದರು. 

ತತಃ ಕ್ರುದ್ಧೋ ಮಹೇಷ್ವಾಸೋ ಭೂಯ ಏವ ಮಹಾರಥಃ । 

ಸಾತ್ವತಂ ಪೀಡಯಾಮಾಸ ವ್ರಾತೇನ ನತಪರ್ವಣಾಮ್‌ ue un 


ಅನಂತರ ಕೋಪಗೊಂಡವರೂ, ಮಹಾಧನುರ್ಧಾರಿಗಳೂ, ಮಹಾರಥರೂ ಆದ 
ದ್ರೋಣರು ಪುನಃ ಬಾಗಿದ ತುದಿಯುಳ್ಳ ಬಾಣಗಳ ಸಮೂಹದಿಂದ ಸಾತ್ಯಕಿಯನ್ನು 


ಸ ವಧ್ಯಮಾನಃ ಸಮರೇ ಭಾರದ್ದಾಜೇನ ಸಾತ್ಯಕಿಃ | 
ನಾಭ್ಯಪದ್ಯತ ಕರ್ತವ್ಯಂ ಕಿಂಚಿದೇವ ವಿಶಾಂಪತೇ mw ೧೦ ॥ 
ಎಲೈ ರಾಜನೇ, ರಣರಂಗದಲ್ಲಿ ದ್ರೋಣರಿಂದ ಹೊಡೆಯಲ್ಪಟ್ಟ ಸಾತ್ಯಕಿಯು 


ಯುದ್ಧದಲ್ಲಿಏನು ಮಾಡಬೇಕೆಂದು ತಿಳಿಯದವನಾದನು. 
ವಿಷಣ್ಣವದನಶ್ಚಾಪಿ ಯುಯುಧಾನೋತಭವನ್ನೃಪ | 
ಭಾರದ್ವಾಜಂ ರಣೇ ದೃಷ್ಟ್ವಾ ವಿಸೃಜಂತಂ ಶರಾನ್‌ ಶಿತಾನ್‌ 1! ೧೧ ॥ 


ಎಲೈ ರಾಜನೇ, ರಣರಂಗದಲ್ಲಿತೀಕ್ಷ್ಯವಾದ ಬಾಣಗಳನ್ನು ಪ್ರಯೋಗಿಸುತ್ತಿದ್ದ 
ದ್ರೋಣರನ್ನು ನೋಡಿ ಸಾತ್ಯಕಿಯು ವಿಷಾದದಿಂದ ಕೂಡಿದ ಮುಖವುಳ್ಳವನಾದನು. 


-372- ಮಹಾಭಾರತ ದ್ರೋಣಪರ್ವ 


ತಂ ತು ಸಂಪ್ರೇಕ್ಷ್ಯ ತೇ ಪುತ್ರಾಃ ಸೈನಿಕಾಶ್ಚ ವಿಶಾಂಪತೇ । 


ಪ್ರಹೃಷ್ಟಮನಸೋ ಭೂತ್ವಾ ಸಿಂಹವದ್‌ ವ್ಯನದನ್‌ ಮುಹುಃ ॥ ೧೨ ॥ 


ಬ 


ಎಲೈ ರಾಜನೇ, ಅವನನ್ನು ನೋಡಿದ ನಿನ್ನ ಪುತ್ರರು ಮತ್ತು ಸೈನಿಕರು 
ಸಂತೋಷಗೊಂಡ ಮನಸುಳ್ಳವರಾಗಿ ಪುನಃ ಪುನಃ ಸಿಂಹನಾದವನ್ನು ಮಾಡಿದರು. 


ತಂ ಶ್ರುತ್ವಾ ನಿನದಂ ಘೋರಂ ಪೀಡ್ಯಮಾನಂ ಚ ಮಾಧವಮ್‌ । 
ಯುಧಿಷ್ಠಿರೋ5ಬ್ರವೀದ್‌ ರಾಜನ್‌ ಸರ್ವಸೈನ್ಯಾನಿ ಭಾರತ ॥ ೧೩ ॥ 


ಸಾತ್ಯಕಿಯು ಪೀಡಿತನಾಗಿ ಕೌರವ ಸೈನ್ಯದಲ್ಲಿ ಅಂತಹ ಘೋರ ನಿನಾದವು 
ಉಂಟಾಗುತ್ತಿರುವುದನ್ನುಕೇಳಿದ ಯುಧಿಷ್ಠಿರನು, ಎಲೈ ಭಾರತನೇ, ರಾಜನೇ, ತನ್ನ 
ಸರ್ವಸೈನ್ಯಗಳನ್ನು ಕುರಿತು ಹೇಳಿದನು. 


ಯುಧಿಷ್ಠಿರಃ 
ಏಷ ವೃಷ್ಟಿವರೋ ವೀರಃ ಸಾತ್ಯಕಿಃ ಸತ್ಯವಿಕ್ರಮಃ । 
ಗ್ರಸ್ಯತೇ ಯುಧಿ ವೀರೇಣ ಆದಿತ್ಯ ಇವ ರಾಹುಣಾ । 
ಆಗಚ್ಛತಾಭಿದ್ರವತ ಸಾತ್ಯಕಿರ್ಯತ್ರ ಯುದ್ಧೃತೇ ॥। ೧೪ ॥ 
ಲ ದಶೆ 


ಯುಧಿಷ್ಠಿರ- ಸತ್ಯವಿಕ್ರಮನೂ, ವೀರನೂ, ವೃಷ್ಠಿಶ್ರೇಷ್ಠನೂ ಆದ ಸಾತ್ಯಕಿಯು 
ಸೂರ್ಯನು ರಾಹುವಿನಿಂದ ಗ್ರಸ್ತನಾದಂತೆ ಯುದ್ಧದಲ್ಲಿ ದ್ರೋಣರಿಂದ 
ನುಂಗಲ್ಪಡುತ್ತಿದ್ದಾನೆ. ಎಲ್ಲರೂ ಬಂದು ಸಾತ್ಯಕಿಯು ಯುದ್ಧಮಾಡುತ್ತಿರುವ ಸ್ಥಳಕ್ಕೆ 
ಶೀಘ್ರವಾಗಿ ಹೋಗಿ. 


ಸಂಜಯಃ 
ದೃಷ್ಟದ್ಯುಮ್ನಂ ಚ ಪಾಂಚಾಲ್ಯಮಿದಮಾಹ ಜನಾಧಿಪ 11 ೧೫ 1 
ದ್ರೋಣಂ ವಾರಯ ಸುಕ್ಷಿಪ್ರಂ ಸಾತ್ಯಕಿಂ ಮಾ ವಧೀದ್‌ ದ್ವಿಜಃ 1 
ಅಭಿದ್ರವ ದ್ರುತಂ ದ್ರೋಣಂ ಕಿನ್ನು ತಿಷ್ಠಸಿ ಪಾರ್ಷತ 1 ೧೬ ॥ 


ನ ಪಶ್ಯಸಿ ಭಯಂ ಘೋರಂ ದ್ರೋಣಾನ್ನ; ಸಮುಪಸ್ಥಿತಮ್‌ । 
ಅಸೌ ದ್ರೋಣೋ ಮಹೇಷ್ವಾಸೋ ಯುಯುಧಾನೇನ ಸಂಯುಗೇ ।ಟ 
ಕ್ರೀಡತೇ ಸೂತ್ರಬದ್ದೇನ ಪಕ್ಷಿಣಾ ಬಾಲಕೋ ಯಥಾ 1 ೧೭ ॥ 


ಜಯದ್ರಥವಧಪರ್ವ -373- 


ಸಂಜಯ- ಎಲೈ ರಾಜನೇ, ಧೃಷ್ಟದ್ಯುಮ್ನನನ್ನು ಕುರಿತು ಅವನು ಹೀಗೆ 
ಮಾತನಾಡಿದನು- "ಬೇಗ ಹೋಗಿ ದ್ರೋಣರನ್ನುತಡೆ. ಆ ಬ್ರಾಹ್ಮಣರು ಸಾತ್ಯಕಿಯನ್ನು 
ಕೊಲ್ಲುವುದು ಬೇಡ. ಎಲೈ ಪಾರ್ಷತನೇ, ಏಕೆ ನಿಂತಿದ್ದೀಯೆ? ಶೀಘ್ರವಾಗಿ ದ್ರೋಣರ 
ಕಡೆಗೆ ಓಡು. ದ್ರೋಣರಿಂದ ಉಂಟಾದ ಘೋರವಾದ ಭಯವನ್ನು ನೀನು 
ಕಾಣುತ್ತಿಲ್ಲವೇ? ಈ ಮಹಾಧನುರ್ಧಾರಿಗಳಾದ ದ್ರೋಣರು ಬಾಲಕನು ಸೂತ್ರದಿಂದ 
ಕಟ್ಟಿದ ಪಕ್ಷಿಯ ಜೊತೆಯಲ್ಲಿ ಆಡುವಂತೆ ಯುದ್ಧದಲ್ಲಿ ಸಾತ್ಯಕಿಯ ಜೊತೆಯಲ್ಲಿ 
ಆಟವಾಡುತ್ತಿದ್ದಾರೆ. | 


ತತ್ರೆವ ಸರ್ವೇ ಗಚ್ಛಂತು ಭೀಮಸೇನಮುಖಾ ರಥಾಃ । 

ತ್ಹಯ್ಳೈವ ಸಹಸಾ ಯತ್ತಾ ಯುಯುಧಾನರಥಂ ಪ್ರತಿ mw ೧೮ ॥ 

ನಿನ್ನಿಂದಲೇ ಶೀಘ್ರವಾಗಿ ನಿಯಂತ್ರಿಸಲ್ಪಟ್ಟ ಭೀಮಸೇನ ಮೊದಲಾದ 
ಮಹಾರಥರೆಲ್ಲರೂ ಸಾತ್ಯಕಿಯ ರಥದ ಬಳಿಗೆ ಹೋಗುವವರಾಗಲಿ. 


ಪೃಷ್ಠತೋ5ನುಗಮಿಷ್ಯಾಮಿ ತ್ವಾಮಹಂ ಸಹಸೈೆನಿಕಃ । 
ಸಾತ್ಯಕಿಂ ಮೋಕ್ಷಯಸ್ವಾದ್ಯ ಯಮದಂಷ್ಟಾಂತರಂ ಗತಮ್‌ ॥| ೧೯ ॥ 


ನಾನು ನನ್ನಸೈನಿಕರ ಜೊತೆಯಲ್ಲಿನಿನ್ನ ಹಿಂದೆ ಬರುವೆನು. ಯಮನ ದಂತಗಳ 
ಮಧ್ಯೆ ಸಿಲುಕಿದಂತಿರುವ ಸಾತ್ಯಕಿಯನ್ನು ಈ ದಿನ ಬಿಡುಗಡೆಗೊಳಿಸು'. 
ಸಂಜಯಃ 
ಏವಮುಕ್ತ್ವಾ ತತೋ ರಾಜಾ ಸರ್ವಸೈನ್ಯೇನ ಪಾಂಡವಃ । 
ಅಭ್ಯದ್ರವದ್‌ ರಣೇ ದ್ರೋಣಂ ಯುಯುಧಾನಸ್ಯ ಕಾರಣಾತ್‌ ॥ ೨೦ ॥ 
ಸಂಜಯ- ಹೀಗೆ ಹೇಳಿ ಪಾಂಡವನಾದ ಯುಧಿಷ್ಠಿರನು ಸಾತ್ಯಕಿಯನ್ನು ರಕ್ಷಿಸುವ 
ಸಲುವಾಗಿ ತನ್ನಎಲ್ಲಸೈನ್ಯದ ಜೊತೆಯಲ್ಲಿದ್ರೋಣರ ಕಡೆಗೆ ಧಾವಿಸಿದನು. 


ತತ್ರಾರಾವೋ ಮಹಾನಾಸೀದ್‌ ದ್ರೋಣಮೇಕಂ ಯುಯುತ್ಸತಾಮ್‌ । 
ಪಾಂಡವಾನಾಂ ಚ ಭದ್ರಂ ತೇ ಸೃಂಜಯಾನಾಂ ಚ ಸರ್ವಶಃ ॥ ೨೧ ॥ 


-374- ಮಹಾಭಾರತ ದ್ರೋಣಪರ್ವ 


ನಿನಗೆ ಮಂಗಳವಾಗಲಿ. ಪಾಂಡವರು ಮತ್ತು ಸೃಂಜಯರು ದ್ರೋಣರೊಬ್ಬರ 
ಜೊತೆಯಲ್ಲಿಯುದ್ದವನ್ನುಮಾಡಲು ಬಯಸಿ ಹೊರಡುತ್ತಿದ್ದಾಗ ಎಲ್ಲಕಡೆಗಳಲ್ಲಿಯೂ 
ಮಹಾನಾದ ಉಂಟಾಯಿತು. 


ತೇ ಸಮೇತ್ಯ ನರವ್ಯಾಘ್ರಾ ಭಾರದ್ದಾಜಂ ಮಹಾರಥಮ್‌ । 


ಅಭ್ಯವರ್ಷನ್‌ ಶರೈಸ್ತೀಕ್ಷ್ವೈ: ಕಂಕಬಹರ್ಣವಾಜಿತೈ: Il ೨೨ ॥ 


ನರವ್ಯಾಪ್ರರಾದ ಅವರು ಮಹಾರಥರಾದ ದ್ರೋಣರನ್ನು ಸಮೀಪಿಸಿ, ಕಂಕ 
FN 


ಮೊದಲಾದ ಪಕ್ಷಿಗಳ ಗರಿಗಳನ್ನು ಹೊಂದಿದ ತೀಕ್ಷ್ಣವಾದ ಬಾಣಗಳ ಮಳೆಯನ್ನು 
ಅವರ ಮೇಲೆ ಸುರಿಸಿದರು. 


ಸ್ಥಯನ್ನೇವ ತು ತಾನ್‌ ವೀರೋ ದ್ರೋಣಃ ಪ್ರತ್ಯಗ್ರಹೀತ್‌ ಸ್ಹಯಮ್‌ । 
ಅತಿಥೀನಾಗತಾನ್‌ ಯದ್ವದ್‌ ಆಸನೇನೋದಕೇನ ಚ || ೨೩ 1 


ಆಗತರಾದ ಅತಿಥಿಗಳನ್ನು ಆಸನೋದಕಗಳಿಂದ ಸ್ವೀಕರಿಸುವಂತೆ ವೀರರಾದ 
ದ್ರೋಣರು ನಗುತ್ತಲೇ ಆ ಎಲ್ಲ ವೀರರನ್ನೂ (ವೀರರ ಬಾಣಗಳನ್ನು) ಸ್ವತಃ 
ಸೀಕರಿಸಿದರು. 


ವ 
ತರ್ಷಿತಾಸ್ತೇ ಶರೈಸ್ತಸ್ಯ ಭಾರದ್ದಾಜಸ್ಯ ಧನ್ನಿನಃ । 
ಆತಿಥೇಯಂ ಗೃಹಂ ಪ್ರಾಪ್ಯ ತರ್ಪ್ಯಂತೇ5ತಿಥಯೋ ಯಥಾ ॥1 ೨೪ ॥ 


ಯಜಮಾನನ ಮನೆಗೆ ಬಂದ ಬಾಯಾರಿದ ಅತಿಥಿಗಳನ್ನು ತೃಪ್ತಿಗೊಳಿಸುವಂತೆ 
ಧನುರ್ಧಾರಿಗಳಾದ ಪಾಂಡವವೀರರು ಆ ದ್ರೋಣರ ಬಾಣಗಳಿಂದ 
ತೃಪ್ತಿಗೊಳಿಸಲ್ಪಟ್ಟರು. 

ಭಾರದ್ವಾಜಂ ಚ ತೇ ಯುದ್ಧೇ ನಾಶಕನ್‌ ಪ್ರತಿವೀಕ್ಷಿತುಮ್‌ । 

ಮಧ್ಯಂದಿನಮನುಪ್ರಾಪ್ತಂ ಸಹಸ್ರಾಂಶುಮಿವ ಪ್ರಭೋ | ೨೫ ॥ 

ಎಲೈ ಪ್ರಭುವೇ, ಮಧ್ಯಾಹ್ನದಲ್ಲಿ ಇರುವ ಸೂರ್ಯನನ್ನು ನೋಡಲು 


ಸಾಧ್ಯವಾಗದಂತೆ ಯುದ್ಧದಲ್ಲಿ ದ್ರೋಣರನ್ನು ನೋಡಲು ಪಾಂಡವರ ಸೈನ್ಯದಲ್ಲಿ 
ಯಾರಿಗೂ ಸಾಧ್ಯವಾಗಲಿಲ್ಲ. 


ಜಯದ್ರಥವಧಪರ್ವ -375- 


ತಾಂಸ್ತು ಸರ್ವಾನ್‌ ಮಹೇಷ್ವಾಸಾನ್‌ ದ್ರೋಣಃ ಶಸ್ತಭ್ಯತಾಂ ವರಃ । 
ಅತಾಪಯಚ್ಛರವ್ರಾತೈರ್ಗಭಸ್ತಿಭಿರಿವಾಂಶುಮಾನ್‌ || ೨೬ ॥ 


ಶಸ್ತ್ರಧಾರಿಗಳಲ್ಲಿ ಶ್ರೇಷ್ಠರಾದ ದ್ರೋಣರು, ತನ್ನ ಕಿರಣಗಳಿಂದ ಸೂರ್ಯನು 
ಎಲ್ಲರನ್ನೂ ತಾಪಗೊಳಿಸುವಂತೆ ತಮ್ಮ ಬಾಣಗಳ ಸಮೂಹದಿಂದ ಎಲ್ಲ 
ಮಹಾಧನುರ್ಧಾರಿಗಳನ್ನೂ ಸಂತಾಪಗೊಳಿಸಿದರು. 

ವಧ್ಯಮಾನಾ ರಣೇ ರಾಜನ್‌ ಪಾಂಡವಾಃ ಸ್ಫಂಜಯಾಸ್ತಥಾ । 

ತ್ರಾತಾರಂ ನಾಧ್ಯಗಚ್ಚಂತ ಪಂಕೇ ಮಗ್ನಾ ಯಥಾ ಗಜಾಃ nu ೨೭ ॥ 


ಎಲೈ ರಾಜನೇ, ದ್ರೋಣರ ಬಾಣಗಳಿಂದ ಹೊಡೆಯಲ್ಪಟ್ಟಪಾಂಡವರು ಮತ್ತು 
ಸ್ಫಂಜಯರು ಕೆಸರಲ್ಲಿಮುಳುಗಿದ ಗಜಗಳಂತೆ ಯಾವ ರಕ್ಷಕನನ್ನೂಕಾಣಲಿಲ್ಲ. 


ತಸ್ಯ ದ್ರೋಣಸ್ಯ ದೃಶ್ಯಂತೇ ಪ್ರಭವಂತೋ ಮಹಾಶರಾಃ । 
ಗಭಸ್ತಯ ಇವಾರ್ಕಸ್ಯ ಪ್ರತಪಂತಃ ಸಮಂತತಃ nu ೨೮ ॥ 


ತಮ್ಮಕಾರ್ಯವನ್ನುಮಾಡುವ ದ್ರೋಣರ ಮಹಾಬಾಣಗಳು ಎಲ್ಲ ಕಡೆಗಳಲ್ಲಿಯೂ 
ತಾಪಗೊಳಿಸುವ ಸೂರ್ಯನ ಕಿರಣಗಳಂತೆ ಕಂಡುಬಂದವು. 


ತಸ್ಮಿನ್‌ ದ್ರೋಣೇನ ನಿಹತಾಃ ಪಾಂಚಾಲಾಃ ಪಂಚವಿಂಶತಿಃ । 

ಮಹಾರಥಸಮಾಖ್ಯಾತಾ ಧೃಷ್ಟದ್ಯುಮ್ನಸ್ಯ ಸಮ್ಮತಾಃ u ೨೯ 1 

ಆ ರಣರಂಗದಲ್ಲಿ ಧೃಷ್ಟದ್ಯುಮ್ನನಿಗೆ ಸಮ್ಮತರಾದ, ಮಹಾರಥರೆಂದು 
ಪರಿಗಣಿತರಾದ ಇಪ್ಪತ್ತೈದು ಮಂದಿ ಪಾಂಚಾಲರು ದ್ರೋಣರಿಂದ ಹತರಾದರು. 


ಪಾಂಡೂನಾಂ ಸರ್ವಸೈೆನ್ಯೇಷು ಪಾಂಚಾಲಾನಾಂ ತಥೈವ ಚ । 
ದ್ರೋಣಂ ಸ್ಥ ದದೃಶುಃ ಶೂರಾ ವಿನಿಫ್ಲಂತಂ ವರಾನ್‌ ವರಾನ್‌ ॥೩೦॥ 


ಶೂರರಾದವರು ಪಾಂಡವರ ಮತ್ತು ಪಾಂಚಾಲರ ಸೈನ್ಯದಲ್ಲಿಎಲ್ಲಕಡೆಗಳಲ್ಲಿಯೂ 
ಶ್ರೇಷ್ಠರಾದವರನ್ನು ಆರಿಸಿ, ಆರಿಸಿ ಕೊಲ್ಲುತ್ತಿದ್ದದ್ರೋಣರನ್ನು ನೋಡಿದರು. 


ಕೇಕಯಾನಾಂ ಶತಂ ಹತ್ವಾ ವಿದ್ರಾವ್ಯ ಚ ಸಮಂತತಃ | 


ದ್ರೋಣಸ್ತಸ್ಥೌ ಮಹಾರಾಜ ವ್ಯಾತ್ತಾನನ ಇವಾಂತಕಃ ॥ ೩೧ ॥ 


-376- ಮಹಾಭಾರತ ದ್ರೋಣಪರ್ವ 


ಎಲೈ ಮಹಾರಾಜನೇ, ದ್ರೋಣರು ಕೇಕಯರ ನೂರು ವೀರರನ್ನು ಕೊಂದು, 
ಉಳಿದವರನ್ನು ಎಲ್ಲ ಕಡೆಗಳಲ್ಲಿಯೂ ಓಡಿಸಿ, ಬಾಯಿ ತೆರೆದ ಮೃತ್ಯುವಿನಂತೆ 
ರಣರಂಗದಲ್ಲಿನಿಂತರು. 


ಪಾಂಚಾಲಾನ್‌ ಸೃಂಜಯಾನ್‌ ಮಾತ್ಛ್ಯಾನ್‌ ಕೇಕಯಾನ್‌ ಪಾಂಡವಾನಪಿ । 
ದ್ರೋಣೋರ5 ಜಯನ್ಮಹಾಬಾಹುಃ ಶತಶೋ ಥ ಸಹಸ್ರಶಃ | ೩೨ ॥ 


ಮಹಾಬಾಹುಗಳಾದ ದ್ರೋಣರು ಪಾಂಚಾಲರನ್ನೂ, ಸೃಂಜಯರನ್ನೂ, 
ಮಾತ್ಸ್ಯರನ್ನೂ, ಕೇಕಯರನ್ನೂ ಮತ್ತು ಪಾಂಡವರನ್ನೂ ನೂರರ ಸಂಖ್ಯೆಯಲ್ಲಿ, 
ಸಾವಿರದ ಸಂಖ್ಯೆಯಲ್ಲಿಜಯಿಸಿದರು. 


ತೇಷಾಂ ಸಮಭವಚ್ಛಬ್ಟೋ ವಧ್ಯತಾಂ ದ್ರೋಣಸಾಯಕ್ಕೆಃ । 

ವನೌಕಸಾಮಿವಾರಣ್ಯೇ ದಹ್ಯತಾಂ ಧೂಮಕೇತುನಾ I ೩೩ ॥ 

ದ್ರೋಣರ ಬಾಣಗಳಿಂದ ವಧಿಸಲ್ಪಡುವ ಅವರ ಶಬ್ದವು ಅರಣ್ಯದಲ್ಲಿ ಅಗ್ತಿಗೆ 
ಸಿಲುಕಿ ದಹಿಸಲ್ಪಡುವ ವನವಾಸಿ ಪ್ರಾಣಿಗಳ ಶಬ್ದದಂತೆ ಇದ್ದಿತು. 

ತತ್ರ ದೇವಾಃ ಸಗಂಧರ್ವಾಃ ಪಿತರಶ್ಚಾಬ್ರುವನ್‌ ನೃಪ । 

ಏತೇ ದ್ರವಂತಿ ಪಾಂಚಾಲಾಃ ಪಾಂಡವಾಃ ಸಹಸೈನಿಕಾಃ | ೩೪ ॥ 

ಎಲೈ ರಾಜನೇ, ಆಗ ಗಂಧರ್ವರಿಂದ ಸಹಿತರಾದ ದೇವತೆಗಳು ಮತ್ತು ಪಿತೃಗಳು 
ಈ ಪಾಂಚಾಲರು ಮತ್ತು ಪಾಂಡವರು ತಮ್ಮ ಸೈನಿಕರ ಜೊತೆಯಲ್ಲಿ ಓಡುತ್ತಿದ್ದಾರೆ 
ಎಂದು ಹೇಳಿದರು. 

ಸಂಜಯಃ 
ತಂ ತಥಾ ಸಮರೇ ದ್ರೋಣಂ ನಿಫ್ಲಂತಂ ಸೋಮಕಾನ್‌ ರಣೇ । 
ತಂ ಚಾಪ್ಯಭಿಯಯುಃ ಕೇಚಿದಪರೇ ನೈವ ವಿವ್ಯಧುಃ 11 ೩೫ ॥ 


ಆ ರೀತಿಯಲ್ಲಿ ಸೋಮಕರನ್ನು ಕೊಲ್ಲುತ್ತಿದ್ದ ದ್ರೋಣರನ್ನು ನೋಡಿ ಕೆಲವು 
ಯೋಧರು ಅವರ ಕಡೆಗೆ ಹೋಗಲೇ ಇಲ್ಲ. ಇನ್ನು ಕೆಲವರು ದ್ರೋಣರ ಮೇಲೆ 
ಶಸ್ತ್ರಪ್ರಯೋಗವನ್ನೇ ಮಾಡಲಿಲ್ಲ. 


ಜಯದ್ರಥವಧಪರ್ವ -377- 
ವರ್ತಮಾನೇ ತಥಾ ರೌದ್ರೇ ತಸ್ಮಿನ್‌ ವೀರವರಕ್ಷಯೇ । 
ಅಶೃಣೋತ್‌ ಸಹಸಾ ಪಾರ್ಥಃ ಪಾಂಚಜನ್ಯಸ್ಯ ನಿಸ್ವನಮ್‌ ॥ ೩೬ ॥ 


ಶ್ರೇಷ್ಠರಾದ ವೀರರಿಗೆ ವಿನಾಶವನ್ನುಂಟು ಮಾಡುವ ಆ ಯುದ್ಧವು ಭಯಂಕರವಾಗಿ 
ನಡೆಯುತ್ತಿರಲು ಯುಧಿಷ್ಠಿರನು ಇದಕ್ಕಿದಂತೆಯೇ ಪಾಂಚಜನ್ಯದ ಘೋಷವನ್ನು 
ಕೇಳಿದನು. 


ಪೂರಿತೇ ವಾಸುದೇವೇನ ಶಂಖರಾಜೇ ಮಹಾತ್ಮನಾ | 


ಯುದ್ಧ್ಯಮಾನೇಷು ವೀರೇಷು ಸೈಂಧವಸ್ಯ ಚ ರಕ್ಷಿಷು ೩೭ | 
ನದತ್ತು ಧಾರ್ತರಾಷ್ಟೇಷು ವಿಜಯಸ್ಯ ರಥಂ ಪ್ರತಿ । 

ಗಾಂಡೀವಸ್ಯ ಚ ನಿರ್ಧೋಷೇ ವಿಪ್ರನಷ್ಟೇ ಸಮಂತತಃ 11 ೩೮ ॥ 
ಕಶ್ನಲಾಭಿಹತೋ ರಾಜಾ ಚಿಂತಯಾಮಾಸ ಪಾಂಡವಃ 1೩೯ ॥ 


ಮಹಾತ್ಮನಾದ ಕೃಷ್ಣನು ತನ್ನ ಶ್ರೇಷ್ಠವಾದ ಶಂಖವನ್ನು ಊದುತ್ತಿರಲು, ಸೈಂಧವನ 
ರಕ್ಷಕರಾದ ವೀರರು ಯುದ್ಧವನ್ನು ಮಾಡುತ್ತಿರಲು, ಅರ್ಜುನನ ರಥದ ಬಳಿ ಕೌರವರು 
ಸಿಂಹನಾದವನ್ನು ಮಾಡುತ್ತಿರಲು, ಗಾಂಡೀವದ ಘೋಷವು ಎಲ್ಲಿಯೂ ಕೇಳಿ 
ಬರದಿರಲು, ವಿಷಾದಕ್ಕೆ ಒಳಗಾದ ಯುಧಿಷ್ಠಿರನು ಚಿಂತಿಸಿದನು. 

ಯುಧಿಷ್ಠಿರಃ 

ನ ನೂನಂ ಸ್ವಸ್ತಿ ಪಾರ್ಥಸ್ಯ ಯಥಾ ನದತಿ ಶಂಖರಾಟ್‌ । 

ಕೌರವಾಶ್ಚ ಯಥಾ ಹೃಷ್ಟಾ ವಿನದಂತಿ ಮುಹುರ್ಮುಹುಃ । 

ವ್ಯಕ್ತಮದ್ಯ ವಿನಶ್ಯಂತೇ ಸರ್ವಲೋಕಮಹಾರಥಾಃ uw ೪೦ ॥ 


ಯುಧಿಷ್ಠಿರ- ಶ್ರೇಷ್ಠವಾದ ಕೃಷ್ಣನ ಶಂಖವು ಘೋಷವನ್ನು ಮಾಡುವುದನ್ನು 
ಕೇಳಿದರೆ ಮತ್ತು ಕೌರವರೂ ಸಂತೋಷದಿಂದ ಪುನಃ ಪುನಃ ಸಿಂಹನಾದವನ್ನು 
ಮಾಡುವುದನ್ನುಕೇಳಿದರೆ ಅರ್ಜುನನಿಗೆ ಕ್ಷೇಮವಿಲ್ಲವೆಂದು ತೋರುತ್ತದೆ. ಖಂಡಿತವಾಗಿ 
ಈ ದಿನ ಸರ್ವಲೋಕ ಮಹಾರಥರು ನಾಶವನ್ನುಹೊಂದುತ್ತಾರೆ. 


-378- ಮಹಾಭಾರತ ದ್ರೋಣಪರ್ವ 


ಸಂಜಯಃ 
ಶ್ರುತ್ವಾ ತು ನಿನದಂ ಘೋರಂ ಪಾಂಚಜನ್ಯಸ್ಯ ಮಾರಿಷ । 
ಚಿಂತಯಿತ್ತಾ ಭೃಶಂ ರಾಜಾ ವ್ಯಾಕುಲೇನಾಂತರಾತ್ಮನಾ 11 ೪೧ ॥ 


ಅಜಾತಶತ್ರುಃ ಶೈನೇಯಮಭ್ಯಭಾಷತ ಸಾತ್ಯಕಿಮ್‌ । 
ಬಾಷ್ಟಗದ್ಗದಯಾ ವಾಚಾ ಮುಹ್ಯಮಾನೋ ಮುಹುರ್ಮುಹುಃ 11೪೨॥। 


ಕೃತ್ಯಸ್ಯಾನಂತರಾಪೇಕ್ಷೀ ಶೈನೇಯಂ ಶಿನಿಪುಂಗವಮ್‌ I ೪೩ ॥ 


ಸಂಜಯ- ಎಲೈ ಪೂಜ್ಯನೇ, ಪಾಂಚಜನ್ಯ ಶಂಖದ ಘೋರ ನಾದವನ್ನು ಕೇಳಿ 
ವ್ಯಾಕುಲಗೊಂಡ ಮನಸ್ಸಿನಿಂದ ಬಹಳವಾಗಿ ಚಿಂತಿಸಿ ರಾಜನಾದ, ಅಜಾತಶತ್ರುವಾದ 
ಯುಧಿಷ್ಠಿರನು ಬಾಷ್ಠಗದ್ದದವಾದ ಮಾತುಗಳಿಂದ, ಪುನಃ ಪುನಃ ಮೋಹಕ್ಕೆ 
ಒಳಗಾಗುತ್ತಾ, ಮುಂದೆ ಮಾಡಬೇಕಾದ ಕಾರ್ಯವನ್ನು ಯೋಚಿಸುವವನಾಗಿ 
ಶಿನಿಶ್ರೇಷ್ಠನೂ, ಶಿನಿಯ ಪೌತ್ರನೂ ಆದ ಸಾತ್ಯಕಿಯನ್ನುಕುರಿತು ಮಾತನಾಡಿದನು. 

ಯುಧಿಷ್ಠಿರಃ 

ಯೋತಯಂ ಧರ್ಮಃ ಪುರಾ ಸೃಷ್ಟು ಸದ್ದಿ; ಶೈನೇಯ ಶಾಶ್ವತ: । 

ಸಾಂಪರಾಯೇ ಸುಹೃತ್ಛತ್ಯೇ ತಸ್ಯ ಕಾಲೋ5ಯಮಾಗತಃ ॥| ೪೪ ॥ 

ಯುಧಿಷ್ಠಿರ- ಎಲೈ ಶೈನೇಯನೇ, ಯುದ್ಧದಲ್ಲಿ ಸುಹೃದಯರಿಗೆ ಸಹಾಯ 
ಮಾಡಬೇಕೆಂಬ ಯಾವ ಶಾಶ್ತತವಾದ ಧರ್ಮವು ಸಜ್ಜನರಿಂದ ಹಿಂದೆಯೇ 
ನಿರೂಪಿಸಲ್ಪಟ್ಟಿದ್ದೆಯೋ ಅದನ್ನು ಆಚರಿಸುವ ಕಾಲವು ಈಗ ಬಂದಿದೆ. 


ಸರ್ವೇಷ್ಠಪಿ ಚ ಯೋಧೇಷು ಚಿಂತಯನ್‌ ಶಿನಿಪುಂಗವ ॥ 
ತ್ವತ್ತಃ ಸುಹೃತ್ತಮಂ ಕಂಚಿನ್ನಾಭಿಜಾನಾಮಿ ಸಾತ್ರ್ವತ 11 ೪೫ ॥ 


ಎಲೈ ಶಿನಿಪುಂಗವನೇ, ಸಾತ್ವತನೇ, ನಾನು ಎಷ್ಟು ವಿಚಾರ ಮಾಡಿದರೂ ಎಲ್ಲ 
ಯೋಧರಲ್ಲಿನಿನಗಿಂತಲೂ ಸುಹೃದಯನಾದ ಯಾವನೂ ನನಗೆ ಕಾಣುತ್ತಿಲ್ಲ. 

ಪ್ರಿಯಃ ಪ್ರೀತಮನಾ ನಿತ್ಯಂ ಯಶ್ಚ ನಿತ್ಯಮನುವ್ರತಃ । 

ಸ ಕಾರ್ಯೇ ಸಾಂಪರಾಯೇ ವಾ ನಿಯೋಜ್ಯ ಇತಿ ಮೇ ಮತಿಃ ॥೪೬॥ 


ಜಯದ್ರಥವಧಪರ್ವ -379- 


ಪ್ರಿಯನೂ, ನಿತ್ಯವೂ ಸಂತೋಷಗೊಂಡ ಮನಸ್ತುಳ್ಳವನೂ ಮತ್ತು ನಿತ್ಯವೂ 
ಅನುವ್ರತನಾದವನು ಯುದ್ಧದಲ್ಲಾಗಲೀ ಅಥವಾ ಬೇರೆ ಕಾರ್ಯದಲ್ಲಾಗಲೀ 
ನಿಯೋಜಿಸಲ್ಪಡಬೇಕು ಎಂದು ನನ್ನ ಅಭಿಪ್ರಾಯ. 


ಯಥಾ ಹಿ ಕೇಶವೋ ನಿತ್ಯಂ ಪಾಂಡವಾನಾಂ ಪರಾಯಣಮ್‌ । 

ತಥಾ ತ್ವಮಪಿ ವಾರ್ಷ್ಗೇಯ ಕೃಷ್ಣತುಲ್ಯಪರಾಕ್ರಮ: 11 ೪೭ ॥ 

ಎಲೈ ವಾರ್ಷ್ಗೇಯನೇ, ಕೇಶವನು ಹೇಗೆ ಯಾವಾಗಲೂ ಪಾಂಡವರಿಗೆ ದೊಡ್ಡ 
ಆಶ್ರಯನಾಗಿದ್ದಾನೆಯೋ ಹಾಗೆಯೇ ಅವನಿಗೆ ಸಮಾನವಾದ ಪರಾಕ್ರಮವುಳ್ಳ ನೀನೂ 
ಸಹ ಪಾಂಡವರಿಗೆ ಆಶ್ರಯನಾಗಿದ್ದೀಯೆ. 

ತ್ವಯಿ ಭಾರಂ ಸಮಾಧಾಸ್ಯೇ ತ್ವಂ ತಂ ವೋಢುಮಿಹಾರ್ಹಸಿ । 

ಅಭಿಪ್ರಾಯಂ ಚ ಮೇ ನಿತ್ಯಂ ನ ಮೃಷಾ ಕರ್ತುಮರ್ಹಸಿ ॥ ೪೮ ॥ 

ನಾನು ನಿನ್ನ ಮೇಲೆ ದೊಡ್ಡ ಭಾರವನ್ನು ಹೇರುತ್ತಿದ್ದೇನೆ. ನೀನು ಅದನ್ನು 
ಹೊರಬೇಕು. ನನ್ನ ಅಭಿಪ್ರಾಯವನ್ನುನೀನು ಎಂದೂ ವ್ಯರ್ಥಗೊಳಿಸಬಾರದು. 

ಸ ತ್ವಂ ಭ್ರಾತುರ್ವಯಸ್ಯಸ್ಯ ಗುರೋರಪಿ ಚ ಸಂಯುಗೇ । 

ಕುರು ಕೃಚ್ಛೇ ಸಹಾಯಾರ್ಥಮರ್ಜುನಸ್ಯ ಮಹಾಮೃಧೇ ॥| ೪೯ ॥ 

ಬ್ರ 

ಅಂತಹ ನೀನು ನಿನ್ನ ಸ್ನೇಹಿತನೂ, ಗುರುವೂ ಆದ ಅರ್ಜುನನಿಗೆ ಈ ದೊಡ್ಡ 
ಯುದ್ಧದಲ್ಲಿ ಅವನು ಕಷ್ಟದಲ್ಲಿಸಿಲುಕಿರುವಾಗ ಸಹಾಯವನ್ನುಮಾಡು. 

ತ್ದಂ ಹಿ ಸತ್ಯವ್ರತಃ ಶೂರೋ ಮಿತ್ರಾಣಾಮಭಯಂಕರ: । 

ಲೋಕೇ ವಿಖ್ಯಾಯಸೇ ಶೂರ ಕರ್ಮಭಿಃ ಸತ್ಯವಾಗಿತಿ i ೫೦ ॥ 

ಎಲ್ಫೆ ಶೂರನೇ, ನೀನು ಲೋಕದಲ್ಲಿಶೂರನೆಂದೂ, ಸತ್ಯವ್ರತನೆಂದೂ, ಸ್ನೇಹಿತರಿಗೆ 
ಅಭಯವನ್ನುಂಟು ಮಾಡುವವನೆಂದೂ, ಸತ್ಯವಚನನೆಂದೂ ನಿನ್ನ ಕರ್ಮಗಳಿಂದ 
ವಿಖ್ಯಾತನಾಗಿದ್ದೀಯೆ. 


ಯೋ ಹಿ ಶೈನೇಯ ಮಿತ್ರಾರ್ಥೇ ಯುದ್ದ ಮಾನಸ್ತನುಂ ತ್ಯಜೇತ್‌ । 
ಸಮವೆ ೧ 
ಪೃಥಿವೀಂ ಚ ದ್ವಿಜಾತಿಭ್ಯೋ ಯೋ ದದ್ಯಾತ್‌ ಸಮಮೇವ ತತ್‌ ॥೫೧॥ 


-380- ಮಹಾಭಾರತ ದ್ರೋಣಪರ್ವ 


ಎಲೈ ಶೈನೇಯನೇ, ಯಾವನು ಸ್ನೇಹಿತನ ಸಲುವಾಗಿ ಯುದ್ಧವನ್ನು ಮಾಡುತ್ತಾ 
ದೇಹವನ್ನು ತ್ಯಜಿಸುತ್ತಾನೆಯೋ ಮತ್ತು ಯಾವನು ಬ್ರಾಹ್ಮಣರಿಗೆ ಭೂಮಿಯನ್ನು ದಾನ 
ಮಾಡುತ್ಕಾನೆಯೋ ಅವೆರಡೂ ಸಮವಾದವುಗಳು. 


ಶ್ರುತಾಶ್ಚ ಬಹವೋತಸ್ಥಾಭೀ ರಾಜಾನೋ ಯೇ ದಿವಂ ಗತಾಃ | 
ದತೇಮಾಂ ಪುಥಿವೀಂ ಕತಾ ೦ ಬ್ರಾಹಣೇಭಬ್ಲೋ ಯಥಾವಿಧಿ ॥ ೫೨ ॥ 
ವ ಲ ಲ್‌ ಖು ಖ್‌ py 


ಬ್ರಾಹ್ಮಣರಿಗೆ ಈ ಸಮಗ್ರವಾದ ಭೂಮಿಯನ್ನು ಶಾಸ್ಟೋಕ್ಕ ರೀತಿಯಲ್ಲಿ ದಾನವನ್ನು 
ಮಾಡಿ ಸರ್ಗಕ್ಕೆ ಹೋದ ಅನೇಕ ರಾಜರುಗಳನ್ನು ನಾವು ಕೇಳಿದ್ದೇವೆ. 


ದೀಯಮಾನಾ ಚ ಬಹುಭಿರ್ದಾಸ್ಯತೇ ಚ ಮುಹುರ್ಮಹೀ ।ಟ 
ನತು ಕಶ್ಚಿದ್‌ ರಣೇ ಪ್ರಾಣಾನ್‌ ಮಿತ್ರಾರ್ಥೇ ತೃಕ್ತವಾನಿಹ । 
ಏವಂ ತ್ವಾಮಪಿ ಧರ್ಮಾತ್ಮನ್‌ ಪ್ರಯಾಚೇsಹಂ ಕೃತಾಂಜಲಿಃ ॥ ೫೩ ॥ 


ಪೃಥಿವೀದಾನತಸ್ತುಲ್ಯಮಧಿಕಂ ವಾ ಫಲಂ ವಿಭೋ (1 ೫೪ ॥ 


ಈ ಭೂಮಿಯು ಹಿಂದೆ ಅನೇಕರಿಂದ ಕೊಡಲ್ಪಟ್ಟಿದೆ, ಮುಂದೆಯೂ 
ಕೊಡಲ್ಲಡುವುದು. ಆದರೆ ಮಿತ್ರನ ಸಲುವಾಗಿ ಯುದ್ದದಲ್ಲಿ ಪ್ರಾಣಗಳನ್ನು 
ತ್ಯಜಿಸಿದವನನ್ನು ನಾವು ಯಾವನನ್ನೂ ಕೇಳಿಲ್ಲ. ಆದ್ದರಿಂದ ಎಲೆ ಧರ್ಮಾತ್ಮನೇ, 
ನಿನಗೆ ಕೈಗಳನ್ನುಮುಗಿದು, ಪೃಥಿವೀ ದಾನಕ್ಕೆ ಸಮವಾದ ಅಥವಾ ಅದಕ್ಕಿಂತ ಹೆಚ್ಚಿನ 
ಫಲವನ್ನು ಕೊಡುವವನಾಗು ಎಂದು ಬೇಡುತ್ತಿದ್ದೇನೆ. 


ಏಕ ಏವ ಸದಾ ಕೃಷ್ಣೋ ಮಿತ್ರಾಣಾಮಭಯಂಕರ:ಃ ! 
ರಣೇ ತ್ಯಜತಿ ಚ ಪ್ರಾಣಾನ್‌ ದ್ವಿತೀಯಸ್ತ್ಹಂ ಚ ಸಾತ್ಯಕೇ | ೫೫ ॥ 


ಕೃಷ್ಣನೊಬ್ಬನೇ ಯಾವಾಗಲೂ ಮಿತ್ರರಿಗೆ ಅಭಯವನ್ನು ಕೊಡುವವನು. ಅದಕಾಗಿ 
ಯುದ್ಧದಲ್ಲಿ ಅವನು ಪ್ರಾಣವನ್ನೂ ತ್ಯಜಿಸುವನು. ಎಲ್ಫೆ ಸಾತ್ಯಕಿಯೇ, ನೀನು 
ಎರಡನೆಯವನು. 


ಶೂರಸ್ಯ ಯುದ್ಧ್ಯಮಾನಸ್ಯ ಯುದ್ಧಾತ್‌ ಪ್ರಾರ್ಥಯತೋ ಯಶಃ | 
ಶೂರ ಏವ ಸಹಾಯಃ ಸ್ಯಾನ್ನೇತರಃ ಪ್ರಾಕೃತೋ ಜನಃ W ೫೬ ॥ 


ಜಯದ್ರಥವಧಪರ್ವ -381- 


ಯುದ್ಧವನ್ನು ಮಾಡುತ್ತಾ, ಯುದ್ಧದಲ್ಲಿ ಯಶಸ್ಸನ್ನು ಪ್ರಾರ್ಥಿಸುವ ಶೂರನಿಗೆ 
ಇನ್ನೊಬ್ಬ ಶೂರನೇ ಸಹಾಯನಾಗುತ್ತಾನೆ ಹೊರತು ಸಾಧಾರಣನಾದ ಮನುಷ್ಯನು 
ಸಹಾಯನಾಗುವುದಿಲ್ಲ. 


ಈದೃಶೇ ಹಿ ಪರಾಮರ್ದೇ ವರ್ತಮಾನೇ ಚ ಮಾಧವ । 
ತ್ದದನ್ಯೋ ಹಿ ರಣೇ ಗೋಪ್ತಾ ವಿಜಯಸ್ಯ ನ ವಿದ್ಯತೇ u ೫೭ 1 


ಎಲೈ ಮಧುಕುಲೋತ್ಪನ್ನನೇ, ಇಂತಹ ಸಂಘರ್ಷವು ನಡೆಯುತ್ತಿರುವಾಗ ನಿನ್ನನ್ನು 
ಬಿಟ್ಟು ಅರ್ಜುನನನ್ನು ರಕ್ಷಿಸುವವರು ಬೇರೆ ಯಾರೂ ಇರುವುದಿಲ್ಲ. 


ಶ್ಲಾಘಯನ್ನೇವ ಕರ್ಮಾಣಿ ವಿಜಯಸ್ತವ ಮಾಧವ ಟ 
ಮಮ ಸಂಜನಯನ್‌ ಹರ್ಷಂ ಪುನಃ ಪುನರಕೀರ್ತಯತ್‌ ॥ ೫೮ ॥ 


ಎಲ್ಲೆ ಕೈ ಮಧುಕುಲೋತ್ಪನ್ನನೇ, ಅರ್ಜುನನು ನಿನ್ನ ಕರ್ಮಗಳನ್ನು ಪ್ರಶಂಸಿಸುತ್ತಾ, 
ನನಗೆ ಸಂತೋಷವನ್ನುಂಟು ಮಾಡುತ್ತಾ ಪುನಃ ಪುನಃ ಹೀಗೆ ಮಾತನಾಡಿದನು. 


ಲಘಸ್ಪಶ್ಟಿತಯೋಧೀ ಚ ತಥಾ ಲಘುಪರಾಕ್ರಮಃ । 

ಪ್ರಾಜ್ಞಃ ಸರ್ವಾಸ್ವವಿಚ್ಚೂರೋ ನ ಚ ಮುಷ್ಯತಿ ಸಂಯುಗೇ ॥ ೫೯ ॥ 
ಮಹೋರಸ್ಕೋ ಮಹಾಸ್ಕಂಧೋ ಮಹಾಬಾಹುರ್ಮಹಾಧನುಃ । 
ಮಾಸಿರೋ, ತಾರೋ ಮಹಾತ್ಮಾ ಸ ಮಹಾರಥಃ ॥ ೬೦ ॥ 


ಶಿಷ್ಯೋ ಮಮ ಸಖಾ ಚೈವ ಪ್ರಿಯೋಸ್ಕಾಹಂ ಪ್ರಿಯಶ್ಚಮೇ । 
ಯುಯುಧಾನಃ ಸಹಾಯೋ ಮೇ ಪ್ರಮಢಿಷ್ಯತಿ ಕೌರವಮ್‌ । 
ಸತ್ಯಕೇನ ಸಹಾಯೇನ ಪ್ರಮಧಿಷ್ಯಾಮ್ಯಹಂ ಕುರೂನ್‌ ॥| ೬೧ ॥ 


ಸಾತ್ಯಕಿಯು ಕ್ಷಿಪ್ರವಾಗಿ ಅಸ್ವವನ್ನು ಪ್ರಯೋಗಿಸುವವನು, ವಿಚಿತ್ರವಾಗಿ ಯುದ್ಧವನ್ನು 
ಮಡುವ: ಸೂಕ್ಷ್ಮಃ ಪರಾಕ್ರಮವುಳ್ಳವನು, ಪ್ರಾ ಪ್ರಾಜ್ಞನಾದವನು, ಎಲ್ಲ ) ಅಸ್ಪಗಳನ್ನೂ 
ತಿಳಿದವನು, dS ಯುದ್ದದಲ್ಲಿ ಭ್ರಾಂತನಾಗದವನು, ಮಹೋರಸನು, 
ಮಹಾಭುಜನು, ಮಹಾಬಾಹುವಾದವನು, ದೊಡ್ಡ ಧನುಸ್ಸನ್ನು ಹೊಂದಿದವನು, 
ಮಹಾಬಲನು, ಮಹಾವೀರನು, ಮಹಾತ್ಮನೂ ಆದ ಮಹಾರಥನು, ನನ್ನ ಸ್ನೇಹಿತ 


-382- ಮಹಾಭಾರತ ದ್ರೋಣಪರ್ವ 


ಮತ್ತು ಶಿಷ್ಯನಾದವನು, ನಾನೂ ಸಹ ಅವನಿಗೆ ಪ್ರಿಯನಾದವನು- ಅಂತಹ ಸಾತ್ಯಕಿಯು 
ನನಗೆ ಸಹಾಯನಾಗಿ ಕೌರವರನ್ನು ವಿನಾಶಗೊಳಿಸುವನು. ನಾನೂ ಸಹ ಸಾತ್ಯಕಿಯ 
ಸಹಾಯದಿಂದ ಕುರುಗಳನ್ನು ವಿನಾಶಗೊಳಿಸುವೆನು (ಎಂದು ಹೇಳಿದನು). 


ಅಸ್ಥದರ್ಥಂ ಚ ರಾಜೇಂದ್ರ ಸನ್ನಹ್ಯೇದ್‌ ಯದಿ ಕೇಶವಃ । 
ರಾಮೋ ವಾಠಪ್ಯನಿರುದ್ಧೋ ವಾ ಪ್ರದ್ಯುಮ್ನೋ ವಾ ಮಹಾರಥಃ ೬೨1 


ಗದೋ ವಾ ಸಾರಣೋ ವಾಂಪಿ ಸಾಂಬೋ ವಾ ಸಹ ವೃಷ್ಠಿಭಿಃ I 
ಸಹಾಯಾರ್ಥಂ ಮಹಾರಾಜ ಸಂಗ್ರಾಮೋತ್ತಮಮೂರ್ಧನಿ ಟಟ ೬೩ ॥ 


ತಥಾ5ಪ್ಯೇನಂ ನರವ್ಯಾಘ್ರಂ ಶೈನೇಯಂ ಸತ್ಯವಿಕ್ರಮಮ್‌ । 
ಸಾಹಾಯ್ಯೇ ವಿನಿಯೋಕ್ಷಾಮಿ ನಾಸ್ತಿ ಮೇತನ್ಯೋ ಹಿ ತತಮಃ ॥೬೪॥ 


ಎಲೈ ರಾಜೇಂದ್ರನೇ, ನನ್ನ ಸಲುವಾಗಿ ಕೃಷ್ಣನಾಗಲೀ, ಬಲರಾಮನಾಗಲೀ, 
ಅನಿರುದ್ಧನಾಗಲೀ, ಮಹಾರಥನಾದ ಪ್ರದ್ಯುಮ್ನನಾಗಲೀ, ವೃಷ್ಟಿಗಳಿಂದ ಕೂಡಿದ ಗದ- 
ಸಾರಣ-ಸಾಂಬರಾಗಲೀ ಯುದ್ಧದಲ್ಲಿ ನಮ್ಮ ಸಹಾಯಕ್ಕೆ ಬಂದರೂ, ಎಲೈ 
ಮಹಾರಾಜನೇ, ನಾನು ಸತ್ಯಪರಾಕ್ರಮವುಳ್ಳ ಈ ಸಾತ್ಯಕಿಯನ್ನೇ ಸಹಾಯಕ್ಕಾಗಿ 
ವಿನಿಯೋಗಿಸುತ್ತೇನೆ. ಅವನಿಗೆ ಸಮರಾದವರು ಬೇರೆ ಯಾರೂ ಇಲ್ಲ. 


ಇತಿದೆ ತ ತವನೇ ತಾತ ಮಾಮುವಾಚ ಧನಂಜಯಃ । 

ಪರೋಕ್ಷಾಂಸ್ತ ಮಣಾಂಸ್ತಥ್ಯಾನ್‌ ಕಥಯಾಮಾಸ ಸಂಸದಿ 11 ೬೫ ॥ 

ಎಲೈ ಪ್ರೀತಿಪಾತ್ರನೇ, ಹೀಗೆ ಅರ್ಜುನನು ದ್ವೈತವನದಲ್ಲಿನನ್ನನ್ನು ಕುರಿತು ನನಗೆ 
ಪರೋಕ್ಷವಾದ ನಿಜವಾದ ನಿನ್ನಗುಣಗಳನ್ನುಸಭೆಯಲ್ಲಿಹೇಳಿದನು. 


ತಸ್ಯ ತ್ಲಮೇವಂ ಸಂಕಲ್ಲಂ ನ ವೃಥಾ ಕರ್ತುಮರ್ಹಸಿ । 
ಧನಂಜಯಸ್ಯ ವಾರ್ಷೆಯ ಮಮ ಭೀಮಸ್ಯ ಚೋಭಯೋಃ ॥ ೬೬ ॥ 


ಎಲೈ ವಾರ್ಷೇಯನೇ, ನೀನು ಧನಂಜಯನ, ನನ್ನ ಮತ್ತು ಭೀಮನ 
ಅಭಿಪ್ರಾಯವನ್ನುವ್ಯರ್ಥಮಾಡಬೇಡ. 


ಯಚ್ಚಾಪಿ ತೀರ್ಥಂ ವಿಚರನ್ನಗಚ್ಛದ್‌ ದ್ವಾರಕಾಂ ಪ್ರತಿ । 
ತತ್ರಾಹಮಪಿ ತೇ ಭಕ್ತಿಮರ್ಜುನಂ ಪ್ರತಿ ದೃಷ್ಠವಾನ್‌ | ೬೭ I 


ಜಯದ್ರಥವಧಪರ್ವ -383- 


ಅರ್ಜುನನು ತೀರ್ಥಯಾತ್ರೆಯನ್ನು ಮಾಡುತ್ತಾ ದಾರಕೆಗೆ ಬಂದಾಗ, ನಿನಗೆ 


ವ 
ಅರ್ಜುನನಲ್ಲಿರುವ ಭಕ್ತಿಯನ್ನುನಾನೂ ಸಹ ನೋಡಿದ್ದೇನೆ. 


ತತ್‌ ತೇ ಸೌಹಾರ್ದಮಸ್ಥಾಸು ಯಥಾ ಶೈನೇಯ ಲಕ್ಷಿತಮ್‌ । 

ತಥಾ ತ್ವಮಸ್ಥಾನ್‌ ಭಜಸೇ ವರ್ತಮಾನಾನುಪಪ್ಪವೇ W ೬೮ ॥ 

ಎಲ್ಫೆ ಸಾತ್ಯಕಿಯೇ, ನಿನ್ನ ಸೌಹಾರ್ದವನ್ನು ನಾನು ಹೇಗೆ ಗಮನಿಸಿದ್ದೇನೆಯೋ 
ಅದರಂತೆಯೇ ನೀನು ನಾವು ಉಪಪ್ಪವ ನಗರದಲ್ಲಿರುವಾಗ ನಮ್ಮ ಜೊತೆಯಲ್ಲಿ 
ನಡೆದುಕೊಂಡಿದ್ದೀಯೆ. 

ಸೌಹಾರ್ದಸ್ಯ ಚ ಭಕ್ತಸ್ಯ ಸಖ್ಯಸ್ಯಾಚಾರ್ಯಕಸ್ಯ ಚ । 

ಸಂಭಾವನಾಯಾಃ ಪಾರ್ಥಸ್ಯ ಕುಲೀನತ್ನಸ್ಯ ಮಾಧವ 11 ೬೯ Nn 

ಸತ್ತಸ್ಯ ಚ ಮಹಾಬಾಹೋ ಅನುಕಂಪಾರ್ಥಮೇವ ಚ ॥ 

ಅನುರೂಪಂ ಮಹೇಷ್ವಾಸ ಕರ್ಮ ಕರ್ತುಂ ತ್ಹಮರ್ಹಸಿ H ೭೦ 1 

ಎಲೈ ಮಹಾಬಾಹುವೇ, ಆ ಸೌಹಾರ್ದದ, ಭಕ್ತಿಯ, ಸ್ನೇಹದ, ಗುರುತ್ತದ, 
ಅರ್ಜುನನು ನಿನಗೆ ಕೊಟ್ಟ ಮರ್ಯಾದೆಯ ಮತ್ತು ನಿನ್ನಕುಲದ ಮತ್ತು ಪರಾಕ್ರಮದ 


ಸಲುವಾಗಿ ಎಲೈ ಮಹಾಧನುರ್ಧಾರಿಯೇ, ಮಧುಕುಲೋತ್ಸನ್ನನೇ, ಮತ್ತು ಅರ್ಜುನನ 
ಮೇಲಿನ ಅನುಕಂಪದಿಂದಾದರೂ ಎಲ್ಲದಕ್ಕೂ ಅನುಗುಣವಾದ ಕಾರ್ಯವನ್ನುನೀನು 


ಮಾಡಬೇಕು. 


ಸುಯೋಧನೋ ಹಿ ಸಹಸಾ ಗತೋ ದ್ರೋಣೇನ ದಂಸಿತಃ | 
ಪೂರ್ವಮೇವ ಚ ಯಾತಾಸ್ತೇ ಕೌರವಾಣಾಂ ಮಹಾರಥಾಃ 11 ೭೧ ॥ 


ಸುಯೋಧನನು ದ್ರೋಣರಿಂದ ಕವಚಧಾರಣೆಯನ್ನು ಮಾಡಿಸಿಕೊಂಡು ತಕ್ಷಣವೇ 
ಯುದ್ಧಕ್ಕೆ ಹೊರಟಿದ್ದಾನೆ. ಕೌರವರ ಮಹಾರಥರೂ ಮೊದಲೇ ಹೋಗಿದ್ದಾರೆ. 


ಸುಮಹಾನ್‌ ನಿನದಕ್ಸೆವ ಶ್ರೂಯತೇ ವಿಜಯಂ ಪ್ರತಿ ! 
ಸ ಶೈನೇಯ ಜವೇನಾಶು ಗಂತುಮರ್ಹಸಿ ಮಾಧವ 11 ೭೨ ॥ 


ಅರ್ಜುನನಿರುವ ಸ್ಥಳದಿಂದ ದೊಡ್ಡಶಬ್ದವು ಕೇಳಿಬರುತ್ತಿದೆ. ಎಲೈ ಮಾಧವನೇ, 
ಸಾತ್ಯಕಿಯೇ, ನೀನು ಶೀಘ್ರವಾಗಿ ಹೋಗಬೇಕು. 


-384- ಮಹಾಭಾರತ ದ್ರೋಣಪರ್ವ 


ಭೀಮಸೇನೋ ವಯಂ ಚೈವ ಸಮಸ್ತಾಃ ಸಹಸೈನಿಕಾಃ । 
ದ್ರೋಣಮಾವಾರಯಿಷ್ಯಾಮೋ ಯದಿ ತ್ಹಾಂ ಪ್ರತಿಯೋತ್ಸೃತೇ॥ ೭೩ ॥ 


ದ್ರೋಣರು ಒಂದು ಪಕ್ಷ ನಿನಗೆ ಪ್ರತಿಯಾಗಿ ಯುದ್ಧವನ್ನು ಮಾಡಿದರೆ 
ಭೀಮಸೇನನೂ, ನಾನೂ ಮತ್ತು ಸಮಸ್ತ ಸೈನಿಕರೂ ಅವರನ್ನು ತಡೆಯುವೆವು. 


ಪಶ್ಯ ಶೈನೇಯ ಸೈನ್ಯಾನಿ ದ್ರವಮಾಣಾನಿ ಸಂಯುಗೇ । 
ಮಹಾಂಶ್ಚ ತುಮುಲಃ ಶಬ್ದೋ ದೀರ್ಯಮಾಣಾ ಚ ಭಾರತೀ ॥ ೭೪ ॥ 


ಸಾತ್ಯಕಿಯೇ, ಯುದ್ಧದಲ್ಲಿನಮ್ಮ ಸೈನ್ಯವು ಚದುರಿ ಹೋಗುತ್ತಿರುವುದನ್ನುನೋಡು. 
ತೀವ್ರವೂ, ದೊಡ್ಡದೂ ಆದ ಶಬ್ದವು ಕೇಳಿಬರುತ್ತಿದೆ ಮತ್ತು ನಮ್ಮ ಭರತ ಸೈನ್ಯವು 
ಭಗ್ಗವಾಗುತ್ತಿದೆ. 


ಮಹಾವಾತಸಮುದ್ಧೂತಃ ಸಮುದ್ರ ಇವ ಪರ್ವಸು । 
ಧಾರ್ತರಾಷ್ಟಬಲಂ ತಾತ ವಿಕ್ಷಿಪ್ತಂ ಸವ್ಯಸಾಚಿನಾ I ೭೫ ॥॥ 


ಎಲೈ ಪ್ರೀತಿಪಾತ್ರನೇ, ಪರ್ವಕಾಲದಲ್ಲಿ ಬಿರುಗಾಳಿಯಿಂದ ಪ್ರಕ್ಟುಬ್ಧಗೊಂಡ 
ಸಮುದ್ರದಂತೆ ಸವ್ಯಸಾಚಿಯಾದ ಅರ್ಜುನನಿಂದ ಸುಯೋಧನನ ಸೈನ್ಯವು 
ಕ್ಟೋಭೆಗೊಂಡಿದೆ. 


ರಥೈಶ್ಚ ಪರಿಧಾವದ್ಧಿರ್ಮನುಷ್ಯಗಜವಾಜಿಭಿಃ । 

ಸೈನ್ಯಂ ರಜಃ ಸಮುದ್ಧೂತಮೇತತ್‌ ಸಂಪ್ರತಿ ದೃಶ್ಯತೇ UW ೭೬ I 

ಸಂಚರಿಸುವ ರಥಗಳಿಂದಲೂ, ಪದಾತಿ-ಅಶ್ವ ಮತ್ತು ಗಜಗಳಿಂದಲೂ ಎದ್ದ 
ಸೈನ್ಯದ ಈ ಧೂಳು ಈಗ ಕಂಡುಬರುತ್ತಿದೆ. 

ಸಂವೃತಃ ಸಿಂಧುಸೌವೀರೈರ್ನಖರಪ್ರಾಸಯೋಧಿಭಿಃ | 

ಅತ್ಯಂತಾಪಚಿತೈಃ ಶೂರೈೆ: ಫಲ್ಗುನ: ಪರವೀರಹಾ Hen 

ನಮ್ಮಿಂದ ಅತ್ಯಂತ ಅಪಕಾರಕ್ಕೊಳಗಾದ, ನಖರ-ಪ್ರಾಸಗಳಿಂದ ಯುದ್ಧವನ್ನು 


ಮಾಡುವ ಸಿಂಧು-ಸೌವೀರ ದೇಶದ ಶೂರರಿಂದ ಪರವೀರಘಾತಕನಾದ ಅರ್ಜುನನು 
ಸುತ್ತುವರಿಯಲ್ಪಟ್ಟಿದ್ದಾನೆ. 


ಜಯದ್ರಥವಧಪರ್ವ -385- 


ನೈತದ್‌ ಬಲಮಸಂವಾರ್ಯ ಶಕ್ಯೋ ಜೇತುಂ ಜಯದ್ರಥಃ । 
ಏತೇಹಿ ಸೈಂಧವಸ್ಯಾರ್ಥೇ ಸರ್ವೇ ಸಂತ್ಯಕ್ತಜೀವಿತಾಃ 11 ೭೮ ॥ 


ಇವರೆಲ್ಲರೂ ಸೃಂಧವನ ಸಲುವಾಗಿ ತಮ್ಮ ಜೀವನದ ಆಸೆಯನ್ನು ತೊರೆದಿದ್ದಾರೆ. 
ಈ ಸೃನ್ಯವನ್ನು ತಡೆಯದೆ ಜಯದ್ರಥನನ್ನು ಗೆಲ್ಲಲು ಸಾಧ್ಯವಿಲ್ಲ. 

ಶರಶಕ್ತಿದ್ದಜವರಂ ಹಯನಾಗಸಮಾಕುಲಮ್‌ । 

ಪಶ್ಯೈತದ್‌ ಧಾರ್ತರಾಷ್ಟಾಣಾಮನೀಕಂ ಚ ದುರಾಸದಮ್‌ ॥ ೭೯ ॥ 

ನೋಡು ಬಾಣ-ಶಕ್ತಿ ಮತ್ತು ಶ್ರೇಷ್ಠ ಧ್ವಜಗಳನ್ನು ಹೊಂದಿದ, ಗಜಾಶ್ಚಗಳಿಂದ 
ನಿಬಿಡವಾದ ದುರ್ಯೋಧನನ ಈ ಸೈನ್ಯವು ಸಮೀಪಿಸಲೂ ಅಸಾಧ್ಯವಾಗಿದೆ. 


ಶೃಣು ದುಂದುಭಿನಿರ್ಫೋಷಂ ಶಂಖಶಬ್ದಾಂಶ್ಚ ಪುಷ್ಕಳಾನ್‌ | 

ಸಿಂಹನಾದರವಾಂಶ್ಚೈವ ರಥನೇಮಿಸ್ವನಾಂಸ್ತಥಾ i ೮೦ ॥ 

ದುಂದುಭಿಘೋಷವನ್ನೂ, ಅನೇಕ ಶಂಖಶಬ್ದಗಳನ್ನೂ, ಸಿಂಹನಾದಗಳನ್ನೂಮತ್ತು 
ರಥಚಕ್ರದ ಘೋಷವನ್ನೂಕೇಳು. 

ನಾಗಾನಾಂ ಶೃಣು ಶಬ್ಬಾಂಶ್ಚ ಪತ್ತೀನಾಂ ಚ ಸಹಸ್ರಶಃ । 

ಸಾದಿನಾಂ ದ್ರವತಾಂ ಶಬ್ದಂ ಶೃಣು ಕಂಪಯತಾಂ ಮಹೀಮ್‌ ॥ ೮೧ ॥ 

ಗಜಗಳ ಶಬ್ದಗಳನ್ನೂ, ಸಹಸ್ರ ಸಂಖ್ಯೆಯಲ್ಲಿ ಚಲಿಸುವ ಪದಾತಿಗಳ ಶಬ್ದವನ್ನೂ 
ಕೇಳು, ಭೂಮಿಯನ್ನು ನಡುಗಿಸುತ್ತಾ ಚಲಿಸುವ ಅಶ್ವಾರೋಹಿಗಳ ಶಬ್ದವನ್ನೂ ಕೇಳು, 

ಪುರಸ್ತಾತ್‌ ಸೈಂಧವಾನೀಕಂ ದ್ರೋಣಾನೀಕಸ್ಯ ಪೃಷ್ಠತಃ | 

ಬಹುತ್ತಂ ಹಿ ನರವ್ಯಾಘ್ರ ದೇವೇಂದ್ರಮಪಿ ಪೀಡಯೇತ್‌ ॥ಲ೮೨॥ 

ದ್ರೋಣರ ಸೈನ್ಯದ ಹಿಂಭಾಗದಲ್ಲಿ ಮೊದಲು ಸೈಂಧವಸ್ಯೆನ್ಯವಿದೆ. ಎಲೈ 
ನರವ್ಯಾಘ್ರನೇ, ಆ ಸೈನ್ಯದ ಮಹತ್ತವು (ಬಹುತ್ತವು) ದೇವೇಂದ್ರನನ್ನೂ 
ಪೀಡಿಸಬಹುದು. 

ಅಪರ್ಯಂತೇ ಬಲೇ ಮಗ್ಗಾಃ ಪ್ರಜಹ್ಯಾದಪಿ ಜೀವಿತಮ್‌ । 

ತಸ್ಮಿಂಶ್ಚ ನಿಹತೇ ಯುದ್ಧೇ ಕಥಂ ಜೀವೇತ ಮಾದೃಶಃ | 


ಸರ್ವಥಾ ಸಮನುಪ್ರಾಪ್ತ: ಸಕೃಚ್ಛಂ ಬತ ಜೀವಿತಮ್‌ i ೮೩ 1 


-386- ಮಹಾಭಾರತ ದ್ರೋಣಪರ್ವ 


ಅರ್ಜುನನು ಕೊನೆಯೇ ಇಲ್ಲದ ಅಂತಹ ಸೈನ್ಯದಲ್ಲಿ ಮುಳುಗಿ ಪ್ರಾಣವನ್ನೇ 
ತೊರೆದಾನು. ಅವನು ಯುದ್ಧದಲ್ಲಿ ಮೃತನಾದರೆ ನನ್ನಂತಹವನು ಹೇಗೆ 
ಜೀವಿಸಬಹುದು? ಸರ್ವಥಾ ಅವನ ಪ್ರಾಣಧಾರಣೆಯು ಕಷ್ಟ ಸಿಲುಕಿದೆ. 


ಅಭ್ರಶ್ಯಾಮೋ ಗುಡಾಕೇಶೋ ದರ್ಶನೀಯಶ್ಚ ಪಾಂಡವಃ ॥ 


ಲಘಸಶಿತ್ರಯೋಧೀ ಚ ಪ್ರವಿಷ್ಠಸ್ತತ್ರ ಭಾರತೀಮ್‌ u ೮೪ ॥ 
ಸೂರ್ಯೋದಯೇ ಮಹಾಬಾಹುರ್ದಿವಸಶ್ಥಾತಿವರ್ತತೇ || ೮೫ 1 


ಮೇಘಶ್ಯಾಮನೂ, ಗುಡಾಕೇಶನೂ (ನಿದ್ರೆಯನ್ನು ಗೆದ್ದವನು), ಸುಂದರನೂ, 
ಕ್ಷಿಪ್ರವಾಗಿ ಅಸ್ಪವನ್ನು ಪ್ರಯೋಗಿಸುವವನೂ, ಚಿತ್ರಯೋಧಿಯೂ, ಮಹಾಬಾಹುವೂ 
ಆದ ಅರ್ಜುನನು ಸೂರ್ಯೋದಯದ ಸಮಯದಲ್ಲಿ ದುರ್ಯೋಧನನ ಸೈನ್ಯವನ್ನು 
ಪ್ರವೇಶಿಸಿದನು. ಈಗ ದಿವಸವು ಕಳೆದುಹೋಗುತ್ತಿದೆ. 


ತನ್ನ ಜಾನಾಮಿ ವಾರ್ಷ್ಣೇಯ ಯದಿ ಜೀವತಿ ವಾನವಾ!। 
ಕುರೂಣಾಂ ಸುಮಹತ್‌ ಸೈನ್ಯಂ ಸಾಗರಪ್ರತಿಮಂ ಮಹತ್‌ ॥ ೮೬ ॥ 


ಏಕ ಏವ ಚ ಬೀಭತ್ತುಃ ಪ್ರವಿಷತ್ರ ಭಾರತೀಮ್‌ । 
ಅವಿಷಹ್ಯಾಂ ಮಹಾಬಾಹುಃ ಸುರೈರಪಿ ಮಹಾಮೃಧೇ 11 ೮೭ ॥ 


ಎಲೈ ಸಾತ್ಯಕಿಯೇ, ಅವನು ಬದುಕಿದ್ದಾನೆಯೇ ಇಲ್ಲವೇ ಎಂದು ನನಗೆ 
ತಿಳಿಯುತ್ತಿಲ್ಲ. ಕುರುಗಳ ಸೈನ್ಯವು ಸಾಗರದಂತೆ ಬಹಳ ದೊಡ್ಡದಾಗಿದೆ. 
ಮಹಾಬಾಹುವಾದ ಅರ್ಜುನನು ದೇವತೆಗಳೂ ಯುದ್ಧದಲ್ಲಿ ಸಹಿಸಲಾರದ ಆ 
ಸೈನ್ಯವನ್ನು ಒಬ್ಬನೇ ಪ್ರವೇಶಿಸಿದ್ದಾನೆ. 

ನ ಚ ಮೇ ವರ್ತತೇ ಬುದ್ಧಿರದ್ಕ ಯುದ್ಧೇ ಕಥಂಚನ | 


ದ್ರೋಣೋ ಹಿ ರಭಸೋ ಯುದ್ಧೇ ಮಮ ಪೀಡಯತೇ ಬಲಮ್‌ । 
ಪ್ರತ್ಯಕ್ಷಂ ತೇ ಮಹಾಬಾಹೋ ಯಥಾ ಸ ಚರತಿ ದ್ವಿಜಃ u ೮೮ ॥ 


ನನಗೆ ಈ ದಿನ ಯುದ್ಧವನ್ನುಮಾಡುವ ಬುದ್ಧಿಯಿಲ್ಲ. ಎಲೈ ಮಹಾಬಾಹುವೇ, 
ವೇಗಶಾಲಿಗಳಾದ ದ್ರೋಣರು ಸಂಚರಿಸುತ್ತಿರುವಂತೆ ನನ್ನ ಕಣ್ಣೆದುರಿಗೇ ಯುದ್ಧದಲ್ಲಿ 
ನನ್ನ ಸೈನ್ಯವನ್ನು ಪೀಡಿಸುತ್ತಿದ್ದಾರೆ. 


ಜಯದ್ರಥವಧಪರ್ವ -387- 


ಯುಗಪತ್‌ ಸಮವೇತಾನಾಂ ಕಾರ್ಯಾಣಾಂ ತ್ದಂ ವಿಚಕ್ಷಣಃ I 
ಮಹಾರ್ಥಂ ಲಘುಸಂಯುಕ್ತಂ ಕರ್ತುಮರ್ಹಸಿ ಮಾಧವ ॥ ೮೯ ॥ 


ಎಲ್ಲೆ ಮಧುಕುಲೋತ್ಪನ್ನನೇ, ಒಟ್ಟಿಗೆ ಅನೇಕ ಕಾರ್ಯವನ್ನು ಮಾಡಬೇಕಾಗಿ 
ಬಂದಾಗ ಮೇಧಾವಿಯಾದ ನೀನು ಅಲ್ಲಪ್ರಯತ್ನದಿಂದ ಮಹಾಫಲವನ್ನು ಉಂಟು 
ಮಾಡುವ ಕಾರ್ಯವನ್ನು ಮಾಡಬೇಕು. 


ತಸ್ಯ ಮೇ ಸರ್ವಕಾರ್ಯೇಷು ಕಾರ್ಯಮೇತನ್ನತಂ ಸದಾ । 
ಅರ್ಜುನಸ್ಯ ಪರಿತ್ರಾಣಂ ಕರ್ತವ್ಯಮಿತಿ ಸಂಯುಗೇ (1 ೯೦ ॥ 


ನನ್ನ ಎಲ್ಲಕಾರ್ಯಗಳಲ್ಲಿಯೂ ಯುದ್ದದಲ್ಲಿಅರ್ಜುನನನ್ನು ರಕ್ಷಿಸಬೇಕೆಂಬುದು 
ಅತ್ಯಂತ ಮುಖ್ಯವಾದ ಕಾರ್ಯ. 


ನಾಹಂ ಶೋಚಾಮಿ ದಾಶಾರ್ಹಂ ಗೋಪ್ತಾರಂ ಜಗತಃ ಪ್ರಭುಮ್‌ ॥ 


ಸಹಿ ಶಕ್ತೋ ರಣೇ ತಾತ ತ್ರೀಲ್ಲೋಕಾನಪಿ ಸಂಗತಾನ್‌ । 
ಎಜೇತುಂ ಪುರುಷವ್ಯಾಘ್ರ ಸತ್ಯಮೇತದ್‌ ಬ್ರವೀಮಿ ತೇ । 
ಕಿಂ ಪುನರ್ಧಾರ್ತರಾಷ್ಟ್ರಶ್ಯ ಬಲಮೇತತ್‌ ಸುದುರ್ಬಲಮ್‌ ॥ ೯೨ ॥ 


ನಾನು ಜಗತ್ತಿಗೆ ಪ್ರಭುವೂ, ಸರ್ವರಕ್ಷಕನೂ ಆದ ಕೃಷ್ಣನ ವಿಷಯದಲ್ಲಿ 
ಚಿಂತಿಸುತ್ತಿಲ್ಲ. ಎಲೈ ಪುರುಷವ್ಯಾಘ್ರನೇ, ಅವನು ಮೂರುಲೋಕಗಳು ಒಟ್ಟಿಗೇ 
ಬಂದರೂ ಯುದ್ಧದಲ್ಲಿ ಅವುಗಳನ್ನು ಜಯಿಸಲು ಸಮರ್ಥನಾಗಿದ್ದಾನೆ. ಸತ್ಯವಾದ 
ಈ ಮಾತನ್ನುನಿನಗೆ ಹೇಳುತ್ತಿದ್ದೇನೆ. ಹೀಗಿರುವಾಗ ದುರ್ಬಲವಾದ ಈ ಸುಯೋಧನನ 
ಸೈನ್ಯವು ಅವನಿಗೆ ಏನು ಮಾಡೀತು? 

ಅರ್ಜುನಸ್ತೆ ನಿಷ ವಾರ್ಷೇಯ ಪೀಡಿತೋ ಬಹುಭಿರ್ಯುಧಿ ಟ 

ಪ್ರಜಹ್ಯಾತ್‌ ಸಮರೇ ಪ್ರಾಣಾನ್‌ ತಸ್ಮಾದ್‌ ಎಂದಾಮಿ ಕಶ್ಶಲಮ್‌ ॥ 


ಎಲ್ಫೆ ವಾರ್ಣೇಯನೇ, ಯುದ್ಧದಲ್ಲಿ ಅನೇಕರಿಂದ ಪೀಡಿತನಾದ ಈ ಅರ್ಜುನನು 
ಪ್ರಾಣಗಳನ್ನೂ ಬಿಡಬಹುದು. ಅದರಿಂದ ವಿಷಾದಕ್ಕೆ ಒಳಗಾಗಿದ್ದೇನೆ. 

ತಸ್ಯ ತ್ವಂ ಪದವೀಂ ಗಚ್ಛ ಗಚ್ಛೇಯುಸ್ತಾ ದೃಶಾ ರಥಾಃ । 

ತಾದೃಶಸ್ಯೇದ್ಧಶೇ ಕಾಲೇ ಮಾದೃಶೈರಭಿಚೋದಿತಾ: || ೯೪ ॥ 


-388- ಮಹಾಭಾರತ ದ್ರೋಣಪರ್ವ 


ಅವನ ಮಾರ್ಗವನ್ನು ಹಿಡಿದು ಹೋಗು. ಇಂತಹ ಕಾಲದಲ್ಲಿ ನಿನ್ನಂತಹ 
ಮಹಾರಥರು ನನ್ನಂತಹವರಿಂದ ಪ್ರೇರಿತರಾಗಿ ಹೋಗುವರು. 


ಸುಹೃದೋ ವೈ ಸುಹೃತ್ಛತ್ಯೇ ಪರಮಾಸ್ಥಾಯ ವಿಕ್ರಮಮ್‌ । 
ಸುಹೃದಃ ಪದಮನ್ಮಿಚ್ಛನ್‌ ನ ವ್ಯಥೇತ ಕಥಂಚನ 1 ೯೫ ॥ 


ಸ್ನೇಹಿತನ ಸ್ನೇಹಕಾರ್ಯದಲ್ಲಿ ಬಹಳ ವಿಕ್ರಮವನ್ನು ತೋರಿಸಿ ಅವನ ಮಾರ್ಗವನ್ನು 
ಅನುಸ ರಿಸಿ ಗುವ ಎಂದೂ ವ್ಯಥೆಪಡಲಾರ. 


ನನು ಸತ್ಯಕ ವೃಷ್ಟೀನಾಂ ದ್ವಾವೇವಾತಿರಥೌ ಸ್ಥ ಕೃೃತೌ | 
ಪ್ರದ್ಯುಮ್ನಶ್ಚ ಮಹಾಬಾಹುಸ್ತಂ ಚ ಸಾತ್ಪತ ವಿಶ್ರುತಃ W ೯೬ ॥ 
ಇಚ ದವ ವ 


ಎಲೈ ಸತ್ಯಕನೇ, ವೃಷ್ಟಿಗಳಲ್ಲಿಅತಿರಥರೆಂದು ಪರಿಗಣಿತರಾದವರು ಇಬ್ಬರೇ ಅಷ್ಟೆ? 
ಮಹಾಬಾಹುವಾದ ಅರ್ಜುನನೊಬ್ಬನು ಮತ್ತು ಪ್ರಖ್ಯಾತನಾದ ನೀನು ಇನ್ನೊಬ್ಬನು. 


ಅಸ್ಟೇ ನಾರಾಯಣಸಮಃ ಸಂಕರ್ಷಣಸಮೋ ಬಲೇ । 
ವೀರತಾಯಾಂ ನರವ್ಯಾಘ್ರ ಧನಂಜಯಸಮೋ ಹ್ಯಸಿ 11 ೯೭ I 


ಎಲೈ ನರವ್ಯಾಘ್ರನೇ, ನೀನು ಅಸ್ಪಜ್ಞಾನದಲ್ಲಿನಾರಾಯಣನಿಗೆ ಸಮನಾದವನು. 
ಬಲದಲ್ಲಿಬಲರಾಮನಿಗೂ, ಪರಾಕ್ರಮದಲ್ಲಿಅರ್ಜುನನಿಗೂ ಸಮನಾಗಿದ್ದೀಯೆ. 


ಭೀಷ್ಮದ್ರೋಣಾವತಿಕ್ರಾಂತಂ ಸರ್ವಯುದ್ಧವಿಶಾರದಮ್‌ । 

ನಾಸಾಧ್ಯಂ ವಿದ್ಯತೇ ಲೋಕೇ ಸಾತ್ಯಕೇರಿತಿ ಮಾಧವ 
ಭೀಷ್ಮದ್ರೋಣಾವತಿಕ್ರಾಂತಂ ಸರ್ವಶಸ್ತ್ರವಿಶಾರದಮ್‌ । 

ತ್ವಾಮದ್ಯ ಪುರುಷವ್ಯಾಘ್ರ ಲೋಕೇ ಸಂತಃ ಪ್ರಚಕ್ಷತೇ u ೯೮ ॥ 


ಎಲೈ ಮಾಧವನೇ, ನೀನು ಭೀಷ್ಠ-ದ್ರೋಣರನ್ನು ಮೀರಿದವನು, ಸರ್ವಶಸ್ತ್ರ 
ವಿಶಾರದನಾದವನು ಅಂತಹ ನಿನಗೆ ಅಸಾಧ್ಯವಾದುದು ಯಾವುದೂ ಇಲ್ಲಎಂದು 
ಎಲೈ ಪುರುಷವ್ಯಾಘ್ರನೇ, ಲೋಕದಲ್ಲಿಸಜ್ಜನರು ಹೇಳುತ್ತಾರೆ. 


ಸದೇವಾಸುರಗಂಧರ್ವಾನ್‌ ಸಕಿನ್ನರಮಹೋರಗಾನ್‌ । 
ಯೋಧಯೇತ್‌ ಸ ಜಗತ್‌ ಸರ್ವಂ ವಿಜಯೇತ ರಿಪೂನ್‌ ಬಹೂನ್‌ ॥ 


ಇತಿ ಬ್ರುವಂತಿ ಲೋಕೇಷು ಜನಾಸ್ತವ ಗುಣಾನ್‌ ಸದಾ 1 ೧೦೦ ॥ 


ಜಯದ್ರಥವಧಪರ್ವ -389- 


ಸಾತ್ಯಕಿಯು ದೇವಾಸುರ-ಗಂಧರ್ವರಿಂದ ಸಹಿತವಾದ, ಕಿನ್ನರ- 
ಮಹೋರಗರಿಂದ ಸಹಿತವಾದ, ಸರ್ವಜಗತ್ತಿನ ಜೊತೆಯಲ್ಲಿಯುದ್ಧವನ್ನು ಮಾಡಿ 
ಅನೇಕ ಶತ್ರುಗಳನ್ನು ಸೋಲಿಸಿಯಾನು ಎಂದು ನಿನ್ನ ಗುಣಗಳನ್ನು ಯಾವಾಗಲೂ 
ಲೋಕದಲ್ಲಿಜನರು ಹೇಳುತ್ತಾರೆ. 


ಸಮಾಗಮೇಷು ಜಲ್ಬಂತಿ ಪೃಥಗೇವ ಚ ಸರ್ವದಾ । 
ನಾಸಾಧ್ಯಂ ವಿದ್ಯತೇ ಲೋಕೇ ಸತ್ಯಕಸ್ಯೇತಿ ಮಾಧವ । 
ತತ್‌ ತ್ಚಾಂ ಯದಿಹ ವಕ್ಷಾಮಿ ತತ್‌ ಕುರುಪ್ಪ ಮಹಾಬಲ 11೧೦೧॥। 


ಎಲೈ ಮಾಧವನೇ, ಸಮೂಹಗಳಲ್ಲಿಯೂ ಮತ್ತು ಪ್ರತ್ಯೇಕವಾಗಿಯೂ ಸಾತ್ಯಕಿಗೆ 
ಅಸಾಧ್ಯವಾದುದು ಈ ಲೋಕದಲ್ಲಿ ಯಾವುದೂ ಇಲ್ಲ ಎಂದು ಯಾವಾಗಲೂ 
ಹೇಳುತ್ತಾರೆ. ಆದ್ದರಿಂದ ಎಲ್ಫೆ ಮಹಾಬಲನೇ, ನಾನು ನಿನಗೆ ಹೇಳುವುದನ್ನು ಈದಿನ 
ಮಾಡುವವನಾಗು. 

ಸಂಭಾವನಾ ಹಿ ಪಾರ್ಥಸ್ಯ ಮಮ ಭೀಮಸ್ಯ ಚೋಭಯೋಃ ।ಟ 

ನಾನ್ಯಥಾ ತನ್ಮಹಾಬಾಹೋ ಸಂಪ್ರಕರ್ತುಮಿಹಾರ್ಹಸಿ i ೧೦೨ ॥ 

ಎಲೈ ಮಹಾಬಾಹುವೇ, ನಾನು, ಅರ್ಜುನ ಮತ್ತು ಭೀಮಸೇನರು ನಿನ್ನಲ್ಲಿ 
ಇಟ್ಟಿರುವ ಗೌರವಕ್ಕೆ ಅನುಗುಣವಾಗಿ ಕಾರ್ಯವನ್ನುಮಾಡು. ಅನ್ಯಥಾ ಮಾಡುವುದು 
ಉಚಿತವಲ್ಲ. 


ಪರಿತ್ಯಜ್ಯ ಪ್ರಿಯಾನ್‌ ಪ್ರಾಣಾನ್‌ ರಣೇ ವಿಚರ ವೀರವತ್‌ । 
ನಹಿ ಶೈನೇಯ ದಾಶಾರ್ಹಾ ರಣೇ ರಕ್ಷಂತಿ ಜೀವಿತಮ್‌ 1 ೧೦೩ ॥ 


ಪ್ರಿಯವಾದ ಪ್ರಾಣಗಳನ್ನು ತ್ಯಜಿಸಿ ರಣರಂಗದಲ್ಲಿವೀರನಂತೆ ಸಂಚರಿಸು. ಎಲ್ಫೆ 
ಶೈನೇಯನೇ, ದಾಶಾರ್ಹಕುಲದವರು ಯುದ್ಧದಲ್ಲಿ ತಮ್ಮ ಜೀವಿತವನ್ನು 
ರಕ್ಷಿಸಿಕೊಳ್ಳುವುದಿಲ್ಲ ಕ 

ಅಯುದ್ಧಮನವಸ್ಥಾನಂ ಸಂಗ್ರಾಮೇ ಚ ಪಲಾಯನಮ್‌ ।ಟ 

ಏಷ ಭೀರುಗತೋ ಮಾರ್ಗೋ ನೈವ ದಾಶಾರ್ಹಸೇವಿತಃ ॥ ೧೦೪ ॥ 


-390- ಮಹಾಭಾರತ ದ್ರೋಣಪರ್ವ 


ಯುದ್ಧವನ್ನು ಮಾಡದಿರುವುದು, ರಣರಂಗದಲ್ಲಿ ನಿಲ್ಲದಿರುವುದು ಮತ್ತು 
ಯುದ್ದದಿಂದ ಪಲಾಯನ ಮಾಡುವುದು ಇದು ಹೇಡಿಗಳ ಮಾರ್ಗ. ದಾಶಾರ್ಹರು 
ಸೇವಿಸುವ ಮಾರ್ಗವಲ್ಲ. 


ತವಾರ್ಜುನೋ ಗುರುಸ್ತಾತ ಧರ್ಮಾತ್ಮಾ ಶಿನಿಪುಂಗವ । 
ವಾಸುದೇವೋ ಗುರುಶ್ಟೈವ ಅರ್ಜುನಸ್ಯ ತವೈವ ಚ 11 ೧೦೫ ॥ 


ಎಲೈ ಶಿನಿಪುಂಗವನೇ, ಪ್ರೀತಿಪಾತ್ರನೇ, ನಿನಗೆ ಧರ್ಮಾತ್ಮನಾದ ಅರ್ಜುನನೂ 
ಮತ್ತು ನಿನಗೂ ಮತ್ತು ಅರ್ಜುನನಿಗೂ ಕೃಷ್ಣನೂ ಸಹ ಗುರುವಾಗಿದ್ದಾನೆ. 


ಕಾರಣದ್ವಯಮೇತದ್ದಿ ಜಾನಂಸ್ತ್ಯಾಮಹಮಬ್ರುವಮ್‌ । 
ಮಾಠವಮಂಸ್ಥಾ ವಚೋ ಮೇಠದ್ಯ ಗುರೋಸ್ತವ ಗುರುರ್ಹಹಮ್‌ ॥ 


ಈ ಎರಡು ಕಾರಣಗಳನ್ನು ತಿಳಿದು ನಾನು ನಿನಗೆ ಹೇಳಿದ್ದೇನೆ. ನಿನ್ನ ಗುರುವಿನ 
ಗುರುವಾದ ನನ್ನ ಮಾತನ್ನು ಈ ದಿನ ತಿರಸ್ಕರಿಸಬೇಡ 


ವಾಸುದೇವಮತಂ ಚೈತನ್ನಮ ಚೈವಾರ್ಜುನಸ್ಯ ಚ। 
ಸತ್ಯಮೇತನ್ಮಯೋಕ್ತಂ ತೇ ಯಾಹಿ ಯತ್ರ ಧನಂಜಯಃ | ೧೦೭ ॥ 


ಇದು ಕೃಷ್ಣನಿಗೂ ಮತ್ತು ಅರ್ಜುನನಿಗೂ ಸಮೃತವಾದುದು. ನಾನು ಹೇಳಿದ ಈ 
ಮಾತುಗಳು ಸತ್ಯವಾದವುಗಳು. ಅರ್ಜುನನು ಇರುವ ಕಡೆಗೆ ಹೋಗು. 


ಏತದ್‌ ವಚನಮಾಜ್ಞಾಯ ಮಮ ಸತ್ಯಪರಾಕ್ರಮ 1 
ಪ್ರವಿಶೈತದ್‌ ಬಲಂ ತಾತ ಧಾರ್ತರಾಷ್ಟ್ರಸ್ಯ ದುರ್ಮತೇಃ I ೧೦೮ ॥ 


ಎಲೈ ಸತ್ಯಪರಾಕ್ರಮನೇ, ಪ್ರೀತಿಪಾತ್ರನೇ, ಈ ನನ್ನ ಮಾತುಗಳನ್ನು ಚೆನ್ನಾಗಿ ತಿಳಿದು 
ದುರ್ಮತಿಯಾದ ದುರ್ಯೋಧನನ ಈ ಸೈನ್ಯವನ್ನು ಪ್ರವೇಶಿಸು. 

ಪ್ರವಿಶ್ಯ ಚ ಯಥಾನ್ಯಾಯಂ ಸಂಗಮ್ಯ ಚ ಮಹಾರಥೈೆಃ । 

ಯಥಾರ್ಹಮಾತ್ಮನ: ಕರ್ಮ ರಣೇ ಸತ್ಯಕ ದರ್ಶಯ 11 ೧೦೯ ॥ 


ಜಯದ್ರಥವಧಪರ್ವ -391- 


ಎಲೈ ಸತ್ಯಕನೇ, ಸೈನ್ಯವನ್ನು ವಿಧಿವತ್ತಾಗಿ ಪ್ರವೇಶಿಸಿ, ಮಹಾರಥರ ಜೊತೆಯಲ್ಲಿ 
ಸಮಾಗಮವನ್ನು ಹೊಂದಿ, ಯುದ್ಧದಲ್ಲಿ ನಿನ್ನ ಯೋಗ್ಯತೆಗೆ ಅನುರೂಪವಾದ 
ಕರ್ಮವನ್ನು ತೋರಿಸುವವನಾಗು. 

|| ಇತಿ ಶ್ರೀಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 

ದ್ರೋಣಪರ್ವಣಿ ಷಣ್ಣವತಿತಮೋ5ಧ್ಯಾಯಃ ॥ 
॥ ಜಯದ್ರಥವಧಪರ್ವಣಿ ವಿಂಶೋಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ದ್ರೋಣಪರ್ವದಲ್ಲಿ ತೊಂಬತ್ತಾರನೆಯ ಅಧ್ಯಾಯ ಮುಗಿಯಿತು. 
MK 
ತೊಂಬತ್ತೇಳನೆಯ ಅಧ್ಯಾಯ 
ಯುಧಿಷ್ಠಿರನ ಮಾತಿಗೆ ಸಾತ್ಯಕಿಯ ಉತ್ತರ. ಭೀಮಾದ್ಯರಿಂದ ತನ್ನ 
ರಕ್ಷಣೆಯನ್ನು ಹೇಳಿ ಪುನಃ ಯುಧಿಷ್ಠಿರನಿಂದ ಒತ್ತಾಯ. 
ಸಂಜಯಃ 

ಪ್ರೀತಿಯುಕ್ತಂ ಚ ಹೃದ್ಯಂ ಚ ಮಧುರಾಕ್ಷರಮೇವ ಚ । 

ಕಾಲಯುಕ್ತಂ ಚ ಚಿತ್ರಂ ಚ ಸ್ವಧಿಯಾ ಚಾಭಿಭಾಷಿತಮ್‌ 11 ೧ ॥ 

ಧರ್ಮರಾಜಸ್ಯ ತದ್‌ ವಾಕ್ಯಂ ನಿಶಮ್ಯ ಶಿನಿಪುಂಗವಃ । 

ಸಾತ್ಯಕಿರ್ಭರತಶ್ರೇಷ್ಠ ಪ್ರತ್ಯುವಾಚ ಯುಧಿಷ್ಠಿರಮ್‌ || ೨ ॥ 

ಸಂಜಯ- ಎಲೈ ಭರತಶ್ರೇಷ್ಠನೇ, ಪ್ರೀತಿಯುಕ್ತವಾದ, ಮನೋಹರವಾದ, 
ಮಧುರಾಕ್ಷರಗಳಿಂದ ಕೂಡಿದ, ಆ ಕಾಲಕ್ಕೆ ಯೋಗ್ಯವಾದ, ವಿಚಿತ್ರವಾದ, ತನ್ನ 
ಬುದ್ದಿಯಿಂದಲೇ ಆಡಿದ ಧರ್ಮರಾಜನ ಆ ಮಾತನ್ನು ಕೇಳಿ ಶಿನಿಪುಂಗವನಾದ 
ಸಾತ್ಯಕಿಯು ಯುಧಿಷ್ಠಿರನನ್ನು ಕುರಿತು ಮಾತನಾಡಿದನು. 

ಶ್ರುತಂ ತೇ ಗದತೋ ವಾಕ್ಯಂ ಸರ್ವಮೇತನ್ಮಯಾತಚ್ಯುತ ! 

ನ್ಯಾಯಯುಕ್ತಂ ಚ ಚಿತ್ರಂ ಚ ಫಲ್ಗುನಾರ್ಥೇ ಯಶಸ್ಕರಮ್‌ ॥ ೩ 

ಎಲೈ ಅಚ್ಯುತನೇ, ನೀನು ಅರ್ಜುನನ ಸಲುವಾಗಿ ಆಡಿದ ನ್ಯಾಯಯುತವಾದ 
ಪ್ರೀತಿಕರವಾದ ವಿಚಿತ್ರವಾದ ನಿನ್ನಮಾತೆಲ್ಲವನ್ನೂಕೇಳಿದೆನು. 


-392- ಮಹಾಭಾರತ ದ್ರೋಣಪರ್ವ 


ಏವಂವಿಧೇ ತಥಾ ಕಾಲೇ ಮಾದೃಶಂ ಪ್ರೇಕ್ಷ್ಯ ಸಮ್ಮತಮ್‌ | 
ವಕ್ತುಮರ್ಹಸಿ ರಾಜೇಂದ್ರ ಯಥಾ ಪಾರ್ಥಂ ತಥೈವ ಮಾಮ್‌ ॥ ೪ ॥ 


ಎಲೈ ರಾಜೇಂದ್ರನೇ, ಇಂತಹ ಕಾಲದಲ್ಲಿನನ್ನಂತಹ ಸಮ್ಮತನಾದವನನ್ನುನೋಡಿ 
ಅರ್ಜುನನಿಗೆ ಹೇಳುವಂತೆಯೇ ನೀನು ನನಗೂ ಹೇಳಬೇಕು. 


ನ ಮೇ ಧನಂಜಯಸ್ಕ್ಯಾರ್ಥೇ ಪ್ರಾಣಾ ರಕ್ಷಾ: ಕಥಂಚನ । 
ತ್ವತ್ಚಯುಕ್ತಃ ಪುನರಹಂ ಕಿಂ ನ ಕುರ್ಯಾಂ ಮಹಾಹವೇ | ೫ ॥ 


ಧನಂಜಯನ ಸಲುವಾಗಿ (ಧನಂಜಯನು ಯುದ್ದಕ್ಕೆ ಹೋಗಿರುವಾಗ) ನಾನು 
ನನ್ನ ಪ್ರಾಣಗಳನ್ನು ರಕ್ಷಿಸಿಕೊಳ್ಳಬೇಕಾದ ಸಂದರ್ಭವೇ ಇಲ್ಲ. ಇನ್ನು ನೀನು 
ಪ್ರಚೋದಿಸಿದ ಮೇಲೆ ದೊಡ್ಡಯುದ್ಧದಲ್ಲಿನಾನು ಏನನ್ನುಮಾಡದೇ ಇರಲು ಸಾಧ್ಯ? 


ತ್ರೀನ್‌ ಲೋಕಾನ್‌ ವಾರಯೇಯಂ ಚ ಸದೇವಾಸುರಮಾನುಷಾನ್‌ । 
ತ್ವತ್ಚಯುಕ್ತೋ ನರೇಂದ್ರೇಹ ಕಿಂ ಪುನಸ್ತಾನ್‌ ಸುದುರ್ಬಲಾನ್‌ ॥ ೬ ॥ 


ಎಲೈ ನರೇಂದ್ರನೇ, ನಿನ್ನಿಂದ ಆಜ್ಞಾಪಿಸಲ್ಪಟ್ಟರೆ ದೇವಾಸುರ-ಮನುಷ್ಯರಿಂದ 
ಸಹಿತವಾದ ಮೂರುಲೋಕಗಳನ್ನೂತಡೆದೇನು! ಇನ್ನುಆ ದುರ್ಬಲರ ವಿಷಯದಲ್ಲಿ 
ಹೇಳುವುದೇನಿದೆ? 


ದುರ್ಯೋಧನಬಲಂ ತ್ವದ್ಯ ಯೋಧಯೇಯಂ ಸಮಂತತಃ ॥ 
ವಿಜೇಷ್ಯೇ ಚ ರಣೇ ರಾಜನ್‌ ಸತ್ಯಮೇತದ್‌ ಬ್ರವೀಮಿ ತೇ 1 ೭ 


ಎಲೈ ರಾಜನೇ, ಈ ದಿನ ನಾನು ದುರ್ಯೋಧನನ ಸೈನ್ಯದ ಜೊತೆಯಲ್ಲಿಎಲ್ಲ 
ಕಡೆಗಳಿಂದಲೂ ಯುದ್ಧವನ್ನು ಮಾಡಿ ಗೆಲ್ಲುವೆನು. ಈ ಸತ್ಯವಾದ ಮಾತನ್ನು ನಿನಗೆ 
ಹೇಳುತ್ತಿದ್ದೇನೆ. 


ಕುಶಲ್ಯಹಂ ಕುಶಲಿನಂ ಸಮಾಸಾದ್ಯ ಧನಂಜಯಮ್‌ । 
ಹತೇ ಜಯದ್ರಥೇ ಪಾಪೇ ಪುನರೇಷ್ಯಾಮಿ ತೇಠಂತಿಕಮ್‌ ೮1 


ಕ್ಲೇಮದಿಂದಿರುವ ನಾನು ಕ್ಷೇಮದಿಂದಿರುವ ಅರ್ಜುನನನ್ನು ಸಮೀಪಿಸಿ, 
ಪಾಪಿಯಾದ ಜಯದ್ರಥನು ಹತನಾದ ಮೇಲೆ ಪುನಃ ನಿನ್ನಸಮೀಪಕ್ಕೆ ಬರುವೆನು. 


ಜಯದ್ರಥವಧಪರ್ವ -393- 


ಅವಶ್ಯಂ ತು ಮಯಾ ಸರ್ವಂ ವಿಜ್ಞಾಪ್ಯಸ್ತ್ಮಂ ನರಾಧಿಪ । 
ಧನಂಜಯಸ್ಯ ಯದ್‌ ವಾಕ್ಯಂ ವಾಸುದೇವಸ್ಯ ಚೋಭಯೋಃ 1೯ ॥ 


ಎಲೈ ರಾಜನೇ, ಅರ್ಜುನನ ಮತ್ತು ಕೃಷ್ಣನ ಎಲ್ಲ ಮಾತುಗಳನ್ನೂ ನಾನು 
ಅವಶ್ಯವಾಗಿ ನಿನಗೆ ವಿಜ್ಞಾಪಿಸಬೇಕು. 

ದೃಢಂ ತಭಿಹಿತಶ್ಲಾಹಮಾಚಾರ್ಯೇಣ ಪುನಃಪುನಃ । 

ಮಧ್ಯೇ ಸರ್ವಸ್ಯ ಸೈನ್ಯಸ್ಯ ವಾಸುದೇವಸ್ಯ ಶೃಣ್ಣತಃ I ೧೦ ॥ 

ಆಚಾರ್ಯನಾದ ಅರ್ಜುನನು ಕೃಷ್ಣನು ಕೇಳುವಂತೆಯೇ ಎಲ್ಲಸೈನ್ಯದ ಮಧ್ಯದಲ್ಲಿ 
ಪುನಃ ಪುನಃ ನನಗೆ ದೃಢವಾಗಿ ಹೀಗೆ ಹೇಳಿದ್ದಾನೆ. 


ಅದ್ಯ ಮಾಧವ ರಾಜಾನಮಪ್ರಮತ್ತೋಠನುಪಾಲಯ । 
ಆರ್ಯಾಂ ಯುದ್ಧೇ ಮತಿಂ ಕೃತ್ವಾ ಯಾವದ್‌ ಹನ್ಮಿ ಜಯದ್ರಥಮ್‌ ॥ 


ಎಲ್ಫೆ ಮಧುಕುಲೋತ್ಪನ್ನನೇ, ಯುದ್ಧದಲ್ಲಿ ಶ್ರೇಷ್ಠವಾದ ಬುದ್ಧಿಯನ್ನು ಹೊಂದಿ 
ನಾನು ಜಯದ್ರಥನನ್ನು ಕೊಲ್ಲುವವರೆಗೆ ಎಚ್ಚರಿಕೆಯಿಂದ ಯುಧಿಷ್ಠಿರನನ್ನು ರಕ್ಷಿಸು. 

ತ್ವಯಿ ಚಾಹಂ ಮಹಾಬಾಹೋ ಪ್ರದ್ಯುಮ್ನೇ ವಾ ಮಹಾರಥೇ । 

ರಾಜಗೋಪೇ ಹನಿಷ್ಯಾಮಿ ನಿರಪೇಕ್ಷೋ ಜಯದ್ರಥಮ್‌ ॥ ೧೨ ॥ 

ಎಲ್ಫೆ ಮಹಾಬಾಹುವೇ, ನೀನಾಗಲೀ ಅಥವಾ ಮಹಾರಥನಾದ ಪ್ರದ್ಯುಮ್ನನಾಗಲೀ 
ರಾಜನನ್ನು ರಕ್ಷಿಸಿದರೆ ನಾನು ಬೇರೆ ಯಾವ ಅಪೇಕ್ಷೆಯೂ ಇಲ್ಲದೆ ಜಯದ್ರಥನನ್ನು 
ಕೊಲ್ಲುವೆನು. 

ಸ ಏವಂ ಸುವಿನಿಕ್ಷಿಪ್ಲೋ ನಿಕ್ಷೇಪಃ ಸವ್ಯಸಾಚಿನಾ । 

ಭಾರದ್ವಾಜಭಯಂ ತೇಠದ್ಯ ಮನ್ಯತೇ ವೈ ಧನಂಜಯಃ ॥1 ೧೩ ॥ 

ಹೀಗೆ ಸವ್ಯಸಾಚಿಯಾದ ಅರ್ಜುನನಿಂದ ನನ್ನಲ್ಲಿನಿಕ್ಷೇಪವಾಗಿ ಇಡಲ್ಲಟ್ಟಿದ್ದೀಯೆ. 
ಅರ್ಜುನನು ನಿನಗೆ ಈ ದಿನ ದ್ರೋಣರಿಂದ ಭಯವಿದೆ ಎಂದು ತಿಳಿದಿದ್ದಾನೆ 
(ಅರ್ಜುನನು ನನಗೆ ಹೀಗೆ ಹೇಳಿದ್ದಾನೆ). 


-394- ಮಹಾಭಾರತ ದ್ರೋಣಪರ್ವ 


ಜಾನಾಸಿ ಹಿ ರಣೇ ದ್ರೋಣಂ ರಭಸಂ ಶ್ರೇಷ್ಠಸಮ್ಮತಮ್‌ । 
ಪ್ರತಿಜ್ಞಾ ಚಾಪಿ ತೇ ನಿತ್ಯಂ ಶ್ರುತಾ ದ್ರೋಣಸ್ಯ ಮಾಧವ I ೧೪ ॥ 


ಎಲೈ ಮಾಧವನೇ, ಶ್ರೇಷ್ಠಸಮೃತರಾದ ದ್ರೋಣರ ರಣರಂಗದಲ್ಲಿನ ವೇಗವನ್ನು 
ನೀನು ತಿಳಿದಿದ್ದೀಯೆ. ದ್ರೋಣರ ಪ್ರತಿಜ್ಞೆಯನ್ನೂಸಹ ಯಾವಾಗಲೂ ಕೇಳಿದ್ದೀಯೆ. 


ಗ್ರಹಣಂ ಧರ್ಮರಾಜಸ್ಯ ಭಾರದ್ವಾಜೋಪಷಿ ಗೃದ್ಧತಿ । 
ಶಕ್ತಶ್ಟಾಪಿ ರಣೇ ದ್ರೋಣೋ ನಿಗೃಹೀತುಂ ಯುಧಿಷ್ಠಿರಮ್‌ ॥ ೧೫ ॥ 


ದ್ರೋಣರು ಧರ್ಮರಾಜನನ್ನುಸೆರೆಹಿಡಿಯಲು ಅಪೇಕ್ಷಿಸುತ್ತಾರೆ. ರಣರಂಗದಲ್ಲಿ 
ಯುಧಿಷ್ಠಿರನನ್ನು ಹಿಡಿಯಲು ಅವರು ಸಮರ್ಥರಾಗಿಯೂ ಇದ್ದಾರೆ. 


ಏವಂ ತ್ವಯಿ ಸಮಾಧಾಯ ಧರ್ಮರಾಜಂ ನರೋತ್ತಮಮ್‌ । 
ಅಹಮದ್ಯ ಗಮಿಷ್ಯಾಮಿ ಸೈಂಧವಸ್ಯ ವಧಾಯ ಹಿ WW ೧೬ I 


ಆದ್ದರಿಂದ ನರಶ್ರೇಷ್ಠನಾದ ಧರ್ಮರಾಜನನ್ನು ನಿನಗೆ ಒಪ್ಪಿಸಿ ನಾನು ಈ ದಿನ 
ಸೈಂಧವನ ವಧೆಗಾಗಿ ಹೋಗುವೆನು. 


ಸ ತ್ಲಮದ್ಯ ರಣೇ ಯತ್ತೋ ರಕ್ಷ ಮಾಧವ ಪಾಂಡವಮ್‌ । 
ರಕ್ಷಣೇ ಧರ್ಮರಾಜಸ್ಯ ಧ್ರುವೋ ಹಿ ವಿಜಯೋ ಮಮ I ೧೭ ॥ 


ಎಲೈ ಮಾಧವನೇ, ಈ ದಿನ ನೀನು ಪಾಂಡುಪುತ್ರನಾದ ಧರ್ಮರಾಜನನ್ನು 
ಎಚ್ಚರಿಕೆಯಿಂದ ರಕ್ಷಿಸು. ನೀನು ಧರ್ಮರಾಜನನ್ನು ರಕ್ಷಿಸಿದರೆ ಯುದ್ಧದಲ್ಲಿ, ನನ್ನ ಜಯವು 
ನಿಶ್ಚಿತವಾದುದು. 


ಜಯದ್ರಥಮಹಂ ಹತ್ವಾ ಧ್ರುವಮೇಷ್ಯಾಮಿ ಮಾಧವ ।ಟ 
ನ ಧರ್ಮರಾಜಂ ದ್ರೋಣಶ್ನೇನ್ನಿಗೃಹ್ಞೀಯಾದ್‌ ರಣೇ ಬಲಾತ್‌ ॥ ೧೮ ॥ 


ಎಲೈ ಮಾಧವನೇ, ದ್ರೋಣರು ತಮ್ಮ ಸಾಮರ್ಥ್ಯದಿಂದ ರಣರಂಗದಲ್ಲಿ 
ಧರ್ಮರಾಜನನ್ನುಸೆರೆಹಿಡಿಯದಿದ್ದರೆ ನಾನು ಜಯದ್ರಥನನ್ನುಕೊಂದು ಖಂಡಿತವಾಗಿ 
ಮರಳಿ ಬರುವೆನು. 


ಜಯದ್ರಥವಧಪರ್ವ -395- 


ನಿಗೃಹೀತೇ ನರಶ್ರೇಷ್ಠೇ ಭಾರದ್ದಾಜೇನ ಮಾಧವ ।ಟ 
ಸೈಂಧವಸ್ಯ ವಧೋನ ಸ್ಯಾನ್ಫಮಾಷ್ರೀತಿಸ್ತಥಾ ಭವೇತ್‌ 11 ೧೯ I 


ಎಲ್ಫೆ ಮಾಧವನೇ, ದ್ರೋಣರು ನರೋತ್ತಮನಾದ ಧರ್ಮರಾಜನನ್ನು ಸೆರೆಹಿಡಿದರೆ 
ಸೈಂಧವನ ವಧೆ ಆಗಲಾರದು. ನನಗೆ ಅಸಮಾಧಾನವೂ ಆದೀತು. 


ಏವಂಗತೇ ನರಶ್ರೇಷ್ಠೇ ಪಾಂಡವೇ ಸತ್ಯವಾದಿನಿ । 
ಅಸ್ಥಾಕಂ ಗಮನಂ ವ್ಯಕ್ತಂ ವನಂ ಪ್ರತಿ ಭವೇತ್ಸುನಃ uw ೨೦ ॥ 


ಯದಿ ದ್ರೋಣೋ ರಣೇ ಕ್ರುದ್ದೋ ನಿಗೃಹ್ಹೀಯಾದ್‌ ಯುಧಿಷ್ಠಿರಮ್‌ । 
ಸೋರಠ5ಯಂ ಮಮ ಜಯೋ ವ್ಯಕ್ತಂ ವ್ಯರ್ಥ ಏವ ಭವಿಷ್ಯತಿ ॥ ೨೧ ॥ 


ಸತ್ಯವಾದಿಯಾದ, ನರಶ್ರೇಷ್ಠನಾದ, ಪಾಂಡವನಾದ ಧರ್ಮರಾಜನು ಅಂತಹ 
ಪರಿಸ್ಥಿತಿಯನ್ನು ಹೊಂದಿದರೆ ನಾವು ಪುನಃ ಖಂಡಿತವಾಗಿ ವನವಾಸಕ್ಕೆ 
ಹೋಗಬೇಕಾದೀತು. ಕ್ರುದ್ಧರಾದ ದ್ರೋಣರು ರಣರಂಗದಲ್ಲಿ ಯುಧಿಷ್ಠಿರನನ್ನು 
ಹಿಡಿದರೆ ಈ ನನ್ನ ಜಯವೂ ಸಹ ಸ್ಪಷ್ಟವಾಗಿ ವ್ಯರ್ಥವಾಗುವುದು. 

ಸ ತೃಮದ್ಯ ಮಹಾಬಾಹೋ ಪ್ರಿಯಾರ್ಥಂ ಮಮ ಮಾಧವ । 

ಜಯಾರ್ಥಂ ಚ ಯಶೋತರ್ಥಂ ಚ ರಕ್ಷ ರಾಜಾನಮಾಹವೇ ॥ ೨೨ ॥ 


ಎಲೈ ಮಾಧವನೇ, ಮಹಾಬಾಹುವೇ, ಅಂತಹ (ಆದ್ದರಿಂದ) ನೀನು ಈ ದಿನ 
ನನ್ನ ಹಿತಕ್ಕಾಗಿ, ಜಯದ ಸಲುವಾಗಿ ಮತ್ತು ಕೀರ್ತಿಯ ಸಲುವಾಗಿ ರಾಜನನ್ನು ರಕ್ಷಿಸು 
(ಎಂದು ಅರ್ಜುನನು ನನಗೆ ಹೇಳಿದ್ದಾನೆ). 

ಸ ಭವಾನ್‌ ಮಯಿ ನಿಕ್ಷೇಪೋ ನಿಕ್ಷಿಪ್ತಃ ಸವ್ಯಸಾಚಿನಾ । 

ಭಾರದ್ವಾಜಾದ್‌ ಭಯಂ ನಿತ್ಯಂ ಪಠ್ಯಮಾನೇನ ತೇ ಪ್ರಭೋ ॥ ೨೩ ॥ 

ಎಲ್ಫೆ ಪ್ರಭುವಾದ ಯುಧಿಷ್ಠಿರನೇ, ಅಂತಹ ನಿನ್ನನ್ನು ಅರ್ಜುನನು ದ್ರೋಣರಿಂದ 
ನಿತ್ಯವೂ ಭಯವನ್ನು ಆಶಂಕಿಸುತ್ತಾ ನನ್ನಲ್ಲಿನಿಕ್ಷೇಪವಾಗಿ ಇಟ್ಟಿದ್ದಾನೆ. 

ತಸ್ಯಾಪಿ ಚ ಮಹಾಬಾಹೋ ಸತ್ಯಂ ಪಶ್ಯಾಮಿ ಸಂಯುಗೇ । 

ನಾನ್ಯಂ ಹಿ ಪ್ರತಿಯೋದ್ದಾರಂ ರೌಗ್ಮಿಣೇಯಾದೃತೇ ಪ್ರಭೋ 1೨೪ 


-396- ಮಹಾಭಾರತ ದ್ರೋಣಪರ್ವ 
ಮಾಂ ಚಾಸೌ ಮನ್ಯತೇ ಯುದ್ಧೇ ಭಾರದ್ವಾಜಸ್ಯ ಧೀಮತಃ ॥ ೨೫ ॥ 


ಎಲೈ ಮಹಾಬಾಹುವೇ, ಆ ದ್ರೋಣರ ಜೊತೆಯಲ್ಲಿ ಯುದ್ಧವನ್ನು ಮಾಡಲು 
ಸಹ ರಣರಂಗದಲ್ಲಿ ಪ್ರದ್ಯುಮ್ನನೊಬ್ಬನನ್ನು ಬಿಟ್ಟರೆ ಬೇರೆ ಯಾವ ಪ್ರತಿಯೋಧನನ್ನೂ 
ನಾನು ಖಂಡಿತವಾಗಿ ಕಾಣುವುದಿಲ್ಲ. ಮೇಧಾವಿಯಾದ ಅರ್ಜುನನು ನನ್ನನ್ನೂ ಸಹ 
ದ್ರೋಣರ ಜೊತೆಯಲ್ಲಿಯುದ್ಧವನ್ನುಮಾಡಲು ಸಮರ್ಥನೆಂದು ತಿಳಿದಿದ್ದಾನೆ. 


ಸೋ5ಹಂ ಸಂಭಾವನಾಂ ಚೈವಮಾಚಾರ್ಯವಚನಂ ಚ ತತ್‌ । 


ಪೃಷ್ಠತೋ ನೋತ್ತಹೇ ಕರ್ತುಂ ನ ತ್ಚಾಂ ತ್ಯಕ್ಷ್ಯಾಮಿ ಪಾಂಡವ ॥ ೨೬ ॥ 


ಎಲೈ ಪಾಂಡವನೇ, ಅಂತಹ ನಾನು ನೀನು ತೋರಿಸುವ ಗೌರವವನ್ನು ಮತ್ತು 


ನನಗೆ ಆಚಾರ್ಯನಾದ ಅರ್ಜುನನ ಮಾತನ್ನುತಿರಸ್ಕರಿಸಲಾರೆ. ಆದ್ದರಿಂದ ನಿನ್ನನ್ನು 
ಬಿಟ್ಟುಹೋಗುವುದಿಲ್ಲ. 


ಆಚಾರ್ಯೋ ಲಘುಹಸ್ತಶ್ವ ಅವಧ್ಯಕವಚಾವೃತಃ । 
ಉಪಲಭ್ಯ ರಣೇ ಕ್ರೀಡೇದ್‌ ಯಥಾ ಶಕುನಿನಾ ಶಿಶುಃ | ೨೭ 1 


ಆಚಾರ್ಯನಾದ ಅರ್ಜುನನು ಕ್ವಿಪ್ರಹಸ್ತನೂ, ಅವಧ್ಯವಾದ ಕವಚವನ್ನು 
ಧರಿಸಿದವನೂ ಆಗಿದ್ದಾನೆ. ಅವನು ರಣಭೂಮಿಯನ್ನುಸೇರಿ ಮಗುವು ಮರದ ಪಕ್ಷಿಯ 
ಜೊತೆಯಲ್ಲಿಆಡಿದಂತೆ ಆಡಿಯಾನು. 


ಯದಿ ಕಾರ್ಷ್ಸಿರ್ಧನುಷ್ಟಾಣಿರಿಹ ಸ್ಯಾನ್ಗಕರದ್ದಜಃ | 
ತಸ್ಪೆ ತಾಂ ವಿಸಜೇಯಂ ವ್ಲೆ ಸ ತಾಂ ರಕ್ಷೇದ್‌ ಯಥಾರರ್ಜುನಃ ॥ 
ಕಿಲಿ ದ ಲ ಲ ವ bey 
ಒಂದು ಪಕ್ಷಮಕರಧ್ದಜನಾದ ಪ್ರದ್ಯುಮ್ನನು ಧನುಷ್ಟಾಣಿಯಾಗಿ ಇಲ್ಲಿಇದ್ದಿದ್ದರೆ 
ನಿನ್ನನ್ನು ಅವನ ವಶಕ್ಕೆ ಒಪಿಸುತ್ತಿದ್ದೆ. ಅರ್ಜುನನಂತೆಯೇ ಅವನು ನಿನನ್ನು ರಕಿಸುತ್ತಿದ್ದನು. 
Kut ಕಜ ಪದಿ ಹ್ಮ ಕೃ ಲ 
ಕುರು ತ್ವಮಾತ್ಮನೋ ಗುಪ್ತಿಂ ಕಸ್ತೇ ಗೋಪ್ತಾ ಗತೇ ಮಯಿ 1 
ಯಃ ಪ್ರತೀಯಾದ್‌ ರಣೇ ದ್ರೋಣಂ ಯಾವದ್‌ ಗಚ್ಚಾಮಿ ಪಾಂಡವಮ್‌ ॥ 


ನಿನ್ನ ರಕ್ಷಣೆಯನ್ನು ನೀನೇ ಮಾಡಿಕೊಳ್ಳುವವನಾಗು. ನಾನು ಇಲ್ಲಿಂದ ಹೊರಟು 
ಪಾಂಡವನಾದ ಅರ್ಜುನನನ್ನು ಸೇರಿದರೆ, ನಾನು ಇಲ್ಲದಿರುವಾಗ ದ್ರೋಣರಿಗೆ 
ಪ್ರತಿಯಾಗಿ ಯುದ್ಧವನ್ನು ಮಾಡಿ ನಿನ್ನನ್ನು ರಕ್ಷಿಸುವವರು ಯಾರು? 


ಜಯದ್ರಥವಧಪರ್ವ -397- 


ಮಾ ಹಿ ತೇ ಭಯಮದ್ಯಾಸ್ತು ರಾಜನ್ನರ್ಜುನಸಂಭವಮ್‌ I 
ನಹಿ ಜಾತು ಮಹಾಬಾಹುರ್ಭಾರಮುದ್ಯಮ್ಯ ಸೀದತಿ 11 ೩೦ ॥ 


ಎಲ್ಫೆ ರಾಜನೇ, ನಿನಗೆ ಅರ್ಜುನನ ವಿಷಯದಲ್ಲಿ ಈ ದಿನ ಭಯಪಡುವ 
ಕಾರಣವಿಲ್ಲ. ಮಹಾಬಾಹುವಾದ ಅರ್ಜುನನು ದೊಡ್ಡ ಭಾರವು ಒದಗಿದಾಗ ಎಂದೂ 
ವಿಷಾದ ಪಡುವವನಲ್ಲ. 


ಯೇ ಚ ಸೌವೀರಕಾ ಯೋಧಾಸ್ತಥಾ ಸೈಂಧವಪೌರವಾಃ । 
ಉದೀಚ್ಯಾ ದಾಕ್ಷಿಣಾತ್ಯಾಶ್ಚ ಯೇ ಚಾನ್ಯೇ5ಪಿ ಮಹಾರಥಾಃ 1 ೩೧ ॥ 


ಯೇ ಚ ಕರ್ಣಮುಖಾ ರಾಜನ್‌ ರಥೋದಾರಾಃ ಪ್ರಕೀರ್ತಿತಾಃ । 
ಧನಂಜಯಸ್ಯ ಕ್ರುದ್ಧಸ್ಯ ಕಲಾಂ ನಾರ್ಹಂತಿ ಷೋಡಶೀಮ್‌ 11೩೨ ॥ 


ಎಲ್ಪೆ ರಾಜನೇ, ಸುವೀರದೇಶದ ಯೋಧರೂ, ಸೈಂಧವ-ಪೌರವ ಯೋಧರೂ, 
ಉತ್ತರ ದೇಶದ ಮತ್ತು ದಕ್ಷಿಣದೇಶದ ಯೋಧರೂ ಮತ್ತು ಉಳಿದ ಮಹಾರಥರೂ 
ಯಾರಿದ್ದಾರೆಯೋ, ಯಾವ ಕರ್ಣ ಮೊದಲಾದವರು ಶ್ರೇಷ್ಠರಾದ ರಥರೆಂದು 
ಹೇಳಲ್ಲಡುತ್ತಾರೆಯೋ ಅವರೆಲ್ಲರೂ ಕೋಪಗೊಂಡ ಅರ್ಜುನನ ಹದಿನಾರನೆಯ 
ಒಂದು ಕಲೆಗೂ (ಭಾಗಕ್ಕೂ) ಸಮರಾದವರಲ್ಲ. 

ಉದ್ಯುಕ್ತಾ ಪೃಥಿವೀ ರಾಜನ್‌ ಸಸುರಾಸುರಮಾನವಾ ಟ 

ಸರಾಕ್ಷಸಗಣಾ ಚೈವ ಸಕಿನರಮಹೋರಗಾ I 

ಜಂಗಮಸ್ಥಾವರೈಃ ಸಾರ್ಧಂ ನಾಲಂ ಪಾರ್ಥಸ್ಯ ಸಂಯುಗೇ ॥ ೩೩ ॥ 

ಏತತ್‌ ಜ್ಞಾತ್ವಾ ಮಹಾರಾಜ ವ್ಯೇತು ತೇ ಭೀರ್ಧನಂಜಯೇ ॥ ೩೪ ॥ 

ಎಲ್ಫೆ ರಾಜನೇ, ಸುರಾಸುರ ಮಾನವರಿಂದ ಸಹಿತವಾದ, ರಾಕ್ಷಸ ಗಣಗಳಿಂದಲೂ, 
ಕಿನ್ನರ-ಮಹೋರಗಗಳಿಂದಲೂ, ಎಲ್ಲಸ್ಥಾವರ-ಜಂಗಮಗಳಿಂದಲೂ ಸಹಿತವಾದ 
ಈ ಭೂಮಿಯು ಯುದ್ದದಲ್ಲಿ ಅರ್ಜುನನ ಸಾಮರ್ಥ್ಯದ ಎದುರಿನಲ್ಲಿಸಾಕಾಗುವುದಿಲ್ಲ. 
ಎಲೈ ಮಹಾರಾಜನೇ, ಇದನ್ನು ತಿಳಿದು ಧನಂಜಯನ ವಿಷಯದಲ್ಲಿ ಭಯವನ್ನು 
ಬಿಡು, 


-398- ಮಹಾಭಾರತ ದ್ರೋಣಪರ್ವ 


ಯತ್ರ ಕೃಷ್ಣೆ ಮಹೇಷಾಸೌ ಗತೌ ಸತ್ಯಪರಾಕ್ರಮೌ । 
ನ ತತ್ರ ಕರ್ಮಣೋ ವ್ಯಾಪತ್‌ ಕಥಂಚಿದಪಿ ವಿದ್ಯತೇ 11 ೩೫ ॥ 


ಎಲ್ಲಿ ಸತ್ಯಪರಾಕ್ರಮಶಾಲಿಗಳೂ ಮತ್ತು ಮಹಾಧನುರ್ಧಾರಿಯೂ ಆದ 
ಕೃಷ್ಣಾರ್ಜುನರು ಹೋಗಿದ್ದಾರೆಯೋ ಅಲ್ಲಿ ಯಾವ ರೀತಿಯಿಂದಲೂ ಯಾವ 
ಕಾರ್ಯವೂಕೆಡುವುದಿಲ್ಲ. 


ದೈವಂ ಕೃತಾಸ್ಪತಾಂ ಯೋಗಮಮರ್ಷಂ ಶೌರ್ಯಮಾಹವೇ । 
ಕೃತಜ್ಞತಾಂ ದಯಾಂ ಚಾಪಿ ಭ್ರಾತುಸ್ತ್ರಮಪಿ ಚಿಂತಯ | ೩೬ ॥ 


ನೀನು ನಿನ್ನ ತಮ್ಮನಾದ ಅರ್ಜುನನ ದೈವಬಲವನ್ನೂ, ಅಸ್ವಜ್ಞತೆಯನ್ನೂ, 
ವಿದ್ಯೆಯನ್ನೂ, ಕೋಪವನ್ನೂ, ಯುದ್ಧದಲ್ಲಿ ಶೌರ್ಯವನ್ನೂ, ಕೃತಜ್ಞತೆಯನ್ನೂ, 
ದಯೆಯನ್ನೂ ಚಿಂತಿಸುವವನಾಗು. 


ಮಯಿ ಚಾಪ್ಯಪಯಾತೇ ತ್ವಂ ಗಚ್ಛಮಾನೇತರ್ಜುನಂ ಪ್ರತಿ 1 
ದ್ರೋಣೇ ಚಿತ್ರಾಸ್ಟತಾಂ ಸಂಖೇ ರಾಜಂಸ್ತ್ರಮನುಚಿಂತಯ ॥ ೩೭ ॥ 


ಎಲೈ ರಾಜನೇ, ನಾನು ನಿನ್ನನ್ನು ಬಿಟ್ಟು ಅರ್ಜುನನ ಬಳಿಗೆ ಹೋದರೆ ಯುದ್ಧದಲ್ಲಿ 
ದ್ರೋಣರ ಅಸ್ಪಕೌಶಲವನ್ನು ನೀನು ಚಿಂತಿಸು. 


ಆಚಾರ್ಯೋ ಹಿ ಭೃಶಂ ರಾಜನ್‌ ನಿಗ್ರಹೇ ತವ ಸೃದ್ಧೃತಿ | 
ಪ್ರತಿಜ್ಞಾಮಾತ್ಮನೋ ರಕ್ಷನ್‌ ಸತ್ಯಾಂ ಕರ್ತುಂ ಚ ಭಾರತ 11 ೩೮ ॥ 


ಎಲೈ ಭಾರತನೇ, ದ್ರೋಣಾಚಾರ್ಯರು ತಮ್ಮ ಪ್ರತಿಜ್ಞೆಯನ್ನು ಸತ್ಯವನ್ನಾಗಿ 
ಮಾಡಲು, ಯುದ್ಧದಲ್ಲಿನಿನ್ನನ್ನು ಹಿಡಿಯಲು ಬಹಳವಾಗಿ ಅಪೇಕ್ದಿಸುತ್ತಾರೆ. 

ಯಸ್ಯಾಹಂ ಪ್ರತ್ಯಯಾತ್‌ ಪಾರ್ಥ ಗಚ್ಛೇಯಂ ಫಲ್ಗುನಂ ಪ್ರತಿ । 

ಕುರುಷ್ಠಾದ್ಯಾತ್ಮನೋ ಗುಪ್ತಿಂ ಕಸ್ತೇ ಗೋಪ್ತಾ ಗತೇ ಮಯಿ । 

ಪ್ರತ್ಯಯೋ ನಹಿ ಮೇ ಪಾರ್ಥ ಯಾವದ್‌ ಗಚ್ಛಾಮಿ ಪಾಂಡವಮ್‌ ॥ 


ಎಲೈ ಯುಧಿಷ್ಠಿರನೇ, ನಾನು ಯಾರ ಮೇಲೆ ನಂಬಿಕೆಯಿಂದ ಅರ್ಜುನನ ಬಳಿಗೆ 
ಹೋದೇನು? ನೀನೇ ನಿನ್ನರಕ್ಷಣೆಯನ್ನು ಮಾಡಿಕೊಳ್ಳಬೇಕಾಗುವುದು. ನಾನು ಹೋದರೆ 


ಜಯದ್ರಥವಧಪರ್ವ -399- 


ನಿನಗೆ ರಕ್ಷಕರು ಯಾರು? ನಾನು ಅರ್ಜುನನ ಬಳಿಗೆ ಹೋದರೆ ನಿನ್ನನ್ನು ಯಾರಾದರೂ 
ರಕ್ಷಿಸುವರೆಂಬ ನಂಬಿಕೆಯು ನನಗಿಲ್ಲ. 


ತರ್ಹ್ಯಹಂ ತ್ವಯಿ ಕೌರವ್ಯ ವಿನಿಕ್ಷಿಪೇ ಮಹಾರಥೇ । 
ಕಸ್ಮಿಂಶ್ಚಿತ್‌ ಸಂಪ್ರಯಾಸ್ಯಾಮಿ ಸತ್ಯಮೇತದ್‌ ಬ್ರವೀಮಿ ತೇ upon 


ಎಲೈ ಕೌರವ್ಯನೇ, ಹಾಗೆ ಯಾವನಲ್ಲಾದರೂ ಮಹಾರಥನಲ್ಲಿನಂಬಿಕೆಯಿದ್ದಿದ್ದರೆ 
ನಿನ್ನನ್ನು ಅವನಿಗೆ ಒಪ್ಪಿಸಿ ನಾನು ಹೋಗುತ್ತಿದ್ದೆ. ಈ ಮಾತನ್ನು ನಿನಗೆ ಸತ್ಯವಾಗಿ 
ಹೇಳುತ್ತಿದ್ದೇನೆ. 


ನ ಪಶ್ಯಾಮಿ ರಥಂ ಕಂಚಿದ್‌ ಯಸ್ತೇ ಗೋಪ್ತಾ ಭವೇದಿಹ ಟ 
ಶಕ್ತಂ ಯಂ ಮನ್ಯಸೇ ರಾಜನ್‌ ಗೋಪ್ತಾರಂ ಪ್ರತಿ ಪಾಂಡವ ॥ ೪೧ ॥ 


ಎಲ್ಫೆ ರಾಜನೇ, ಪಾಂಡವನೇ, ನೀನು ಯಾರನ್ನುನಿನ್ನರಕ್ತಕನೆಂದು ತಿಳಿಯುವಿಯೋ 
ಅಂತಹ ಯಾವ ರಕ್ಷಕನಾದ ಮಹಾರಥನನ್ನೂನಾನು ಇಲ್ಲಿಕಾಣುವುದಿಲ್ಲ. 

ಏತದ್‌ ವಿಚಾರ್ಯ ಬಹುಶೋ ಬುದ್ಧ್ಯಾ ಬುದ್ಧಿಮತಾಂ ವರ । 

ದೃಷ್ಟ್ವಾ ಶ್ರೇಯಃ ಪರಂ ಬುದ್ಧ್ಯಾ ತತೋ ರಾಜನ್‌ ಪ್ರಶಾಧಿ ಮಾಮ್‌॥ 

ಓದ ಶೆ. 

ಮೇಧಾವಿಗಳಲ್ಲಿ ಶ್ರೇಷ್ಠನಾದವನೇ, ಇದನ್ನು ನಿನ್ನ ಬುದ್ಧಿಯಿಂದ ಬಹಳ ವಿಚಾರ 
ಮಾಡಿ, ಯಾವುದು ಶ್ರೇಯಸ್ಕರವೆಂದು ತಿಳಿದು ಎಲೈ ರಾಜನೇ, ನನಗೆ ಆದೇಶವನ್ನು 
ನೀಡುವವನಾಗು. 

ಯುಧಿಷ್ಠಿರಃ 

ಏವಮೇತನ್ಮಹಾಬಾಹೋ ಯಥಾ ವದಸಿ ಮಾಧವ । 

ನತು ಮೇ ಶುದ್ಧೃತೇ ಭಾವಃ ಶ್ವೇತಾಶ್ಚಂ ಪ್ರತಿ ಮಾರಿಷ Wu ೪೩ 1 

ಯುಧಿಷ್ಠಿರ- ಎಲೈ ಮಾಧವನೇ, ಮಹಾಬಾಹುವೇ, ಇವೆಲ್ಲವೂ ನೀನು 
ಹೇಳಿದಂತೆಯೇ ಸರಿ. ಆದರೆ ಪೂಜ್ಯನೇ, ಅರ್ಜುನನ ವಿಷಯದಲ್ಲಿನನ್ನ ಮನಸಿಗೆ 
ಸಮಾಧಾನವಿಲ್ಲ. 

ಕರಿಷ್ಯೇ ಚ ಪರಂ ಯತ್ನಮಾತ್ಮನೋ ರಕ್ಷಣಂ ಪ್ರತಿ 1 


ಗಚ್ಛ ತಂ ಸಮನುಜ್ಞಾತೋ ಯತ್ರ ಯಾತೋ ಧನಂಜಯ: ॥ ೪೪ ॥ 
ಅವ ಣ್‌ 


-400- ಮಹಾಭಾರತ ದ್ರೋಣಪರ್ವ 


ನಾನು ನನ್ನ ರಕ್ಷಣೆಯ ವಿಷಯದಲ್ಲಿ ಪರಮಪ್ರಯತ್ನವನ್ನು ಮಾಡುವೆನು. ನಿನಗೆ 
ಅನುಮತಿಯನ್ನು ಕೊಟ್ಟಿದ್ದೇನೆ, ಅರ್ಜುನನು ಹೋದಲ್ಲಿಗೆ ನೀನು ಹೋಗು. 


ಆತ್ಮಸಂರಕ್ಷಣಂ ಸಂಖೇ ಗಮನಂ ಚಾರ್ಜುನಂ ಪ್ರತಿ । 
ವಿಚಾರ್ಯೈೆತದ್‌ ದ್ವಯಂ ಬುದ್ಧ್ಯಾ ಗಮನಂ ತತ್ರ ರೋಚಯೇ ॥೪೫॥ 


ಯುದ್ಧದಲ್ಲಿ ನನ್ನ ರಕ್ಷಣೆ ಮತ್ತು ಅರ್ಜುನನ ಕಡೆಗೆ ಗಮನ, ಎರಡನ್ನೂ 
ಬುದ್ದಿಯಿಂದ ವಿಚಾರ ಮಾಡಿ, ನೀನು ಅರ್ಜುನನಿದ್ದಲ್ಲಿಗೆ ಹೋಗುವುದನ್ನೇ ನಾನು 
ಬಯಸುತ್ತೇನೆ. 


ಪೃಷ್ಠತಃ ಪುರುಷವ್ಯಾಘ್ರ ಭೀಮಸ್ತಾ ನುಗಮಿಷ್ಯತಿ । 
ಗಚ್ಛ ತ್ವಂ ಸಮನುಜ್ಞಾತೋ ಯತ್ರ ಯಾತೋ ಧನಂಜಯಃ । 
ಮಮಾಪಿ ರಕ್ಷಣಂ ಭೀಮಃ ಕರಿಷ್ಯತಿ ಮಹಾಬಲಃ || ೪೬ I 


ಎಲೈ ಪುರುಷವ್ಯಾಘ್ರನೇ, ನಿನ್ನನ್ನು ಭೀಮನು ಹಿಂಬಾಲಿಸುತ್ತಾನೆ. ನನ್ನಿಂದ 
ಅನುಮತಿಯನ್ನು ಪಡೆದವನಾಗಿ ನೀನು ಧನಂಜಯನಿದ್ದಲ್ಲಿಗೆ ಹೋಗು. 
ಮಹಾಬಲನಾದ ಭೀಮನು ನನ್ನ ರಕ್ಷಣೆಯನ್ನೂ ಮಾಡುವನು. 


ಪಾರ್ಷತಶ್ಚ ಸಸೋದರ್ಯ:ಃ ಪಾರ್ಥಿವಾಶ್ಚ ಮಹಾರಥಾಃ । 
ದ್ರೌಪದೇಯಾಶ್ಚ ಮಾಂ ತಾತ ರಕ್ಷಿಷ್ಯಂತಿ ನ ಸಂಶಯಃ u ೪೭ | 


ಕೇಕಯಾ ಭ್ರಾತರಃ ಪಂಚ ರಾಕ್ಷಸಶ್ಚ ಘಟೋತ್ಕಚಃ | 
ವಿರಾಟೋ ದ್ರುಪದಶ್ಚೈವ ಶಿಖಂಡೀ ಚ ಮಹಾರಥಃ | ೪೮ ॥ 


ಧೃಷ್ಠಕೇತುಶ್ಚ ಬಲವಾನ್‌ ಕುಂತಿಭೋಜಶ್ಚ ಮಾತುಲಃ । 
ನಕುಲಃ ಸಹದೇವಶ್ಚ ಪಾಂಚಾಲಾಃ ಸೃಂಜಯಾಸ್ತಥಾ ಟ 
ಏತೇ ಸಮಾಹಿತಾಸ್ತಾತ ರಕ್ಷಿಷ್ಯಂತಿ ನ ಸಂಶಯಃ 11 ೪೯ ॥ 


ಎಲೈ ಪ್ರೀತಿಪಾತ್ರನೇ, ತನ್ನ ಸಹೋದರರಿಂದ ಕೂಡಿದ ಧೃಷ್ಟದ್ಯುಮ್ನ, 
ಮಹಾರಥರಾದ ರಾಜರು, ದ್ರೌಪದಿಯ ಐವರು ಪುತ್ರರು ನನ್ನನ್ನು ರಕ್ಷಿಸುವರು. 
ಇದರಲ್ಲಿಸಂಶಯವಿಲ್ಲ. ಕೇಕಯ ದೇಶದ ಐವರು ಸಹೋದರರು, ರಾಕ್ಷಸನಾದ 


ಜಯದ್ರಥವಧಪರ್ವ _401- 


ಘಟೋತ್ಸಚ, ಮಹಾರಥರಾದ ವಿರಾಟ, ದ್ರುಪದ ಮತ್ತು ಶಿಖಂಡಿ, ಬಲಿಷ್ಠನಾದ 
ಧೃಷ್ಟಕೇತು, ಸೋದರಮಾವನಾದ ಕುಂತಿಭೋಜ, ನಕುಲ-ಸಹದೇವರು, 
ಪಾಂಚಾಲರು ಮತ್ತು ಸೃಂಜಯರು, ಎಲೈ ಪ್ರೀತಿಪಾತ್ರನೇ, ಇವರೆಲ್ಲರೂ 
ಎಚ್ಚರಿಕೆಯಿಂದ ನನ್ನನ್ನು ರಕ್ಷಿಸುವರು. ಇದರಲ್ಲಿಸಂಶಯವಿಲ್ಲ. 

ನ ದ್ರೋಣಃ ಸಹ ಸೈನ್ಯೇನ ಕೃತವರ್ಮಾ ಚ ಸಂಯುಗೇ । 

ಸಮಾಸಾದಯಿತುಂ ಶಕ್ತೌ ನಚ ಮಾಂ ಧರ್ಷಯಿಷ್ಯತಃ i ೫೦ ॥ 

ರಣರಂಗದಲ್ಲಿ ಸೈನ್ಯದಿಂದ ಕೂಡಿದ ದ್ರೋಣರಾಗಲೀ ಅಥವಾ 
ಕೃತವರ್ಮನಾಗಲೀ ನನ್ನ ಒಳಿಗೆ ಬರಲು ಸಮರ್ಥರಾಗುವುದಿಲ್ಲ. ಅವರು ನನ್ನನ್ನು 
ಪರಾಭವಗೊಳಿಸಲಾರರು. 

ಧೃಷ್ಟದ್ಯುಮ್ನಸ್ತು ಸಮರೇ ದ್ರೋಣಂ ಕ್ರುದ್ಧಂ ಪರಂತಪಃ । 

ಧಾರಯಿಷ್ಯತಿ ವಿಕ್ರಮ್ಯ ವೇಲೇವ ಮಕರಾಲಯಮ್‌ nu ೫೧ ॥ 

ಪರಂತಪನಾದ ಧೃಷ್ಟದ್ಯಮ್ನನಾದರೋ ಕೋಪಗೊಂಡವನಾಗಿ ಯುದ್ಧದಲ್ಲಿ 
ತೀರವು ಸಮುದ್ರವನ್ನು ತಡೆದಂತೆ ತನ್ನ ಪರಾಕ್ರಮದಿಂದ ದ್ರೋಣರನ್ನು ತಡೆಯುವನು. 


ಯತ್ರ ಸ್ವಾಸ್ಯತಿ ಸಂಗ್ರಾಮೇ ಪಾರ್ಷತಃ ಪರವೀರಹಾ । 
ನ ದ್ರೋಣಸ್ಯ ಬಲಂ ತಾತ ಕ್ರಾಮೇತ್‌ ತತ್ರ ಕಥಂಚನ 11 ೫೨ ॥ 


ಎಲೈ ಪ್ರೀತಿಪಾತ್ರನೇ, ಪರವೀರಘಾತಕನಾದ ಧೃಷ್ಟದ್ಯುಮನು ರಣರಂಗದಲ್ಲಿ 
ಎಲ್ಲಿರುವನೋ ಅಲ್ಲಿದ್ರೋಣರ ಸೈನ್ಯವು ಯಾವ ರೀತಿಯಿಂದಲೂ ಪ್ರವೇಶಿಸಲಾರದು. 


ಏಷ ದ್ರೋಣವಿನಾಶಾಯ ಸಮುತ್ಪನ್ನೋ ಹುತಾಶನಾತ್‌ 1 


ಕವಚೀ ಸ ಶರೀ ಖಡ್ಗೀ ಧನ್ಹೀ ಸ ರಥಭೂಷಣಃ 11 ೫೩ ॥ 


ಈ ಧೃಷ್ಟದ್ಯುಮ್ನನು ಕವಚ, ಬಾಣಗಳು, ಖಡ್ಗ, ಧನುಸ್ಸುಗಳನ್ನು ಧರಿಸಿ, 
ರಥಭೂಷಣನಾಗಿ ಅಗ್ನಿಯಿಂದ ದ್ರೋಣರ ನಾಶಕ್ಕಾಗಿಯೇ ಜನಿಸಿದ್ದಾನೆ. 


ಏಷ ದ್ರೋಣಂ ರಣೇ ಕ್ರುದ್ಧಂ ವಾರಯೇತ ಸವೈ ಪ್ರಭೋ ಟ 


ಪಾಂಚಾಲಃ ಸಹಿತಃ ಸರ್ವೈಃ ಪಾಂಡವಾನಾಂ ಚ ಧನ್ವಿಭಿ: 11 ೫೪ UH 


-402- ಮಹಾಭಾರತ ದ್ರೋಣಪರ್ವ 


ಎಲೈ ಪ್ರಭುವೇ, ಅಂತಹ ಈ ಧೃಷ್ಟದ್ಯುಮ್ನನು ಎಲ್ಲ ಪಾಂಚಾಲರ ಮತ್ತು 
ಪಾಂಡವರ ಧನುರ್ಧಾರಿಗಳಿಂದ ಸಹಿತನಾಗಿ ಕ್ರುದ್ಧನಾಗಿ ಯುದ್ಧದಲ್ಲಿ ದ್ರೋಣರನ್ನು 
ತಡೆಯುವನು. 

ವಿಸ್ರಬ್ಬೋ ಗಚ್ಛ ಶೈನೇಯ ಮಾ ಕಾರ್ಷೀರ್ಮಯಿ ಸಂಭ್ರಮಮ್‌ । 

ಧೃಷ್ಟದ್ಯುಮ್ನೋ ರಣೇ ಕ್ರುದ್ಧಂ ಸ ದ್ರೋಣಂ ವಾರಯಿಷ್ಯತಿ  ॥ ೫೫ ॥ 

ಎಲೈ ಶೈನೇಯನೇ, ಧೈರ್ಯವಾಗಿ ಇಲ್ಲಿಂದ ಹೊರಡು. ನನ್ನ ವಿಷಯದಲ್ಲಿ 


ಆತಂಕಪಡಬೇಡ. ಯುದ್ಧದಲ್ಲಿಕೋಪಗೊಂಡ ಆ ಧೃಷ್ಟದ್ಯುಮ್ನನು ದ್ರೋಣರನ್ನು 
ತಡೆಯುವನು. 


॥ ಇತಿ ಶ್ರೀಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ದ್ರೋಣಪರ್ವಣಿ ಸಪ್ತನವತಿತಮೋತಧ್ಯಾಯಃ ॥ 


॥ ಜಯದ್ರಥವಧಪರ್ವಣಿ ಏಕವಿಂಶೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ದ್ರೋಣಪರ್ವದಲ್ಲಿ ತೊಂಬತ್ತೇಳನೆಯ ಅಧ್ಯಾಯ ಮುಗಿಯಿತು. 
KKK 


ತೊಂಬತ್ತೆಂಟನೆಯ ಅಧ್ಯಾಯ 
ಸಂಜಯಃ 

ಧರ್ಮರಾಜಸ್ಯ ತದ್‌ ವಾಕ್ಯಂ ನಿಶಮ್ಯ ಶಿನಿಪುಂಗವಃ । 
ಪಾರ್ಥಾಚ್ಚ ಭಯಮಾಶಂಕೀ ಪರಿತ್ಯಾಗಾನ್ನಹೀಪತೇಃ WOH 
ಅಪವಾದಂ ಹ್ಯಾತ್ಮನಶ್ಚ ಲೋಕಾದ್‌ ರಕ್ಷನ್‌ ವಿಶೇಷತಃ । 
ನ ಮಾಂ ಭೀತ ಇತಿ ಬ್ರೂಯಾತ್‌ ಪ್ರಯಾಂತಂ ಫಲ್ಗುನಂ ಪ್ರತಿ॥ ೨ ॥ 
ನಿಶ್ಚಿತ್ಯ ಬಹುದ್ಭೆವಂ ಸ ಸಾತ್ಯಕಿರ್ಯದ್ದದುರ್ಮದ: । 
ನಾತಿವ್ಯಕ್ತಮಿವಾಭಾಷ್ಯ ಧರ್ಮರಾಜಂ ಮಹಾಯಶಾಃ 11 ೩ | 


ಶೋಕಗದ್ದದಯಾ ವಾಚಾ ಶೋಕೋಪಹತಚೇತನಃ ॥ 
ಯಥೇದಾನೀಮಿತಿ ಧ್ಯಾತ್ವಾ ಧರ್ಮರಾಜಮಥಾಬ್ರವೀತ್‌ 11 ೪ ॥ 


ಜಯದ್ರಥವಧಪರ್ವ -403- 


ಸಂಜಯ- ಶಿನಿಪುಂಗವನಾದ ಸಾತ್ಯಕಿಯು ಧರ್ಮರಾಜನ ಆ ಮಾತನ್ನುಕೇಳಿ, 
ರಾಜನನ್ನು ಪರಿತ್ಯಾಗ ಮಾಡಿದರೆ ಅರ್ಜುನನ ಅಸಮಾಧಾನದಿಂದ ಉಂಟಾಗುವ 
ಭಯವನ್ನೂ ಶಂಕಿಸಿ, ವಿಶೇಷವಾಗಿ ತನಗೆ ಒದಗಿ ಬರಬಹುದಾದ 
ಲೋಕಾಪವಾದವನ್ನು ಸ್ಥರಿಸಿಕೊಳ್ಳುತ್ತಾ, ಅರ್ಜುನನ ಬಳಿಗೆ ಹೋಗಲು ತನ್ನನ್ನುಯಾರೂ 
ಭೀತನೆಂದು ಹೇಳಬಾರದು ಎಂದು ಯೋಚಿಸುತ್ತಾ, ಯುದ್ಧದುರ್ಮದನಾದ 
ಸಾತ್ಯಕಿಯು ಹೀಗೆಲ್ಲಾಬಹುರೀತಿಯಲ್ಲಿಯೋಚಿಸುತ್ತಾ, ಮಹಾಕೀರ್ತಿವಂತನಾದ 
ಅವನು ಧರ್ಮರಾಜನನ್ನು ಉದ್ದೇಶಿಸಿ ಶೋಕದಿಂದ ಕೂಡಿದ ಮನಸ್ಸುಳವನಾಗಿ, 
ಶೋಕಗದ್ದದ ಮಾತಿನಿಂದ ಹೇಗೆ ಧರ್ಮರಾಜನು ಇಲ್ಲಿಯೂ ರಕ್ಷಿಸಲ್ಲಡುವನು ಎಂದು 
ಚಿಂತಿಸಿ, ಧರ್ಮರಾಜನನ್ನುಕುರಿತು ಅಸ್ಪಷ್ಟವಾಗಿ ಮಾತನಾಡಿದನು. 


ಕೃತಾಂ ಚೇನ್ನನ್ಯಸೇ ರಕ್ಷಾಂ ಸ್ವಸ್ತಿ ತೇರಸ್ತು ವಿಶಾಂಪತೇ । 
ಅನುಯಾಸ್ಯಾಮಿ ಬೀಭತ್ತುಂ ಕರಿಷ್ಯೇ ವಚನಂ ತವ 11 ೫ ॥ 


ಎಲ್ಫೆ ರಾಜನೇ, ನಿನಗೆ ರಕ್ಷಣೆಯು ಇರುವುದೆಂದು ಭಾವಿಸುವುದಾದರೆ, ನಿನಗೆ 
ಕ್ಷೇಮವಾಗಲಿ. ನಾನು ನಿನ್ನ ಆಜ್ಞೆಯನ್ನು ಅನುಸರಿಸಿ ಅರ್ಜುನನ ಬಳಿಗೆ ಹೋಗುವೆನು. 


ನ ಹಿ ಮೇ ಪಾಂಡವಾತ್‌ ಶಶ್ಚಿತ್‌ ತ್ರಿಷು ಲೋಕೇಷು ವಿದ್ಯತೇ । 

ಯೋ ಮೇ ಪ್ರಿಯತರೋ ರಾಜನ್‌ ಸತ್ಯಮೇತದ್‌ ಬ್ರವೀಮಿ ತೇ ॥೬॥ 

ಎಲ್ಫೆ ರಾಜನೇ, ನನಗೆ ಅರ್ಜುನನಿಗಿಂತ ಪ್ರಿಯನಾದವನು ಮೂರುಲೋಕಗಳಲ್ಲಿ 
ಯಾವನೂ ಇಲ್ಲ. ಇದನ್ನುನಿನಗೆ ಸತ್ಯವಾಗಿ ಹೇಳುತ್ತಿದ್ದೇನೆ. 

ತಸ್ಯಾಹಂ ಪದವೀಂ ಯಾಸ್ಯೇ ಸಂದೇಶಾತ್‌ ತವ ಮಾನದ । 

ತತೃತೇ ನಹಿ ಮೇ ಕಿಂಚಿತ್‌ ನ ಕರ್ತವ್ಯಂ ಕಥಂಚನ HN 

ಎಲೈ ಮಾನದನೇ, ನಿನ್ನ ಆಜ್ಞೆಯಂತೆ ನಾನು ಅರ್ಜುನನ ಮಾರ್ಗವನ್ನುಹಿಡಿದು 
ಹೋಗುವೆನು. ನಿನ್ನಸಲುವಾಗಿ ನಾನು ಮಾಡಲಾರದುದು ಯಾವುದೂ ಇಲ್ಲ. 


ಯಥಾ ಹಿ ಮೇ ಗುರೋರ್ವಾಕ್ಯಂ ವಿಶಿಷ್ಟಂ ದ್ವಿಪದಾಂವರ | 


ತಥಾ ತವಾಷಿ ವಚನಂ ವಿಶಿಷ್ಟತರಮೇವ ಮೇ mou 


-404- ಮಹಾಭಾರತ ದ್ರೋಣಪರ್ವ 


ಎಲೈ ನರಶ್ರೇಷ್ಠನೇ, ಹೇಗೆ ನನಗೆ ಆಚಾರ್ಯನಾದ ಅರ್ಜುನನ ಮಾತು 
ವಿಶಿಷ್ಠವಾದುದೋ ಹಾಗೆಯೇ ನಿನ್ನ ವಚನವು ನನಗೆ ಅದಕ್ಕಿಂತಲೂ ವಿಶಿಷ್ಟವಾದುದು. 


ಪ್ರಿಯೇ ಹಿ ತವ ವರ್ತೇತೇ ಭ್ರಾತರೌ ಕೃಷ್ಣಪಾಂಡವೌ । 
ತಯೋಃ ಪ್ರಿಯೇ ಸ್ಥಿತಂ ಚೈವ ವಿದ್ಧಿ ಮಾಂ ರಾಜಸತ್ತಮ 1 ೯॥ 


ಎಲೈ ರಾಜಶ್ರೇಷ್ಠನೇ, ಸಹೋದರರಾದ ಕೃಷ್ಣಾರ್ಜುನರು ನಿನ್ನ ಹಿತದಲ್ಲಿಯೇ 
ಆಸಕ್ತರಾಗಿದ್ದಾರೆ. ನನ್ನನ್ನು ಅವರ ಪ್ರಿಯದಲ್ಲಿಆಸಕ್ಕನಾದವನೆಂದು ತಿಳಿಯುವವನಾಗು. 


ತ್ದದಾಜ್ಞಾಂ ಶಿರಸಾ55ಧಾಯ ಪಾಂಡವಾರ್ಥಮಹಂ ಪ್ರಭೋ ।ಟ 
ಭೇತ್ಸ್ಯಾಮಿ ದುರ್ಭಿದಂ ಸೈನ್ಯಂ ಪ್ರಯಾಸ್ಯೇ ರಾಜಸತ್ತಮ 1೧೦॥ 


ಎಲೈ ಪ್ರಭುವೇ, ರಾಜಶ್ರೇಷ್ಠನೇ, ನಿನ್ನ ಆಜ್ಞೆಯನ್ನು ತಲೆಯ ಮೇಲೆ ಧರಿಸಿ, 
ಅರ್ಜುನನ ಸಲುವಾಗಿ ದುರ್ಭೇದ್ಯವಾದ ಆ ಸೈನ್ಯವನ್ನು ಭೇದಿಸಿ, ನಾನು 
ಪ್ರವೇಶಿಸುವೆನು. 


ದ್ರೋಣಾನೀಕಂ ವಿಶಾಮ್ಯೇಷ ಕ್ರುದ್ಧೋ ರುಷ ಇವಾರ್ಣವಮ್‌ ಟ 
ತತ್ರ ಯಾಮಿ ಚ ಯತ್ರಾಸೌ ರಾಜನ್‌ ರಾಜಾ ಜಯದ್ರಥಃ ॥ ೧೧॥ 


ಮೊಸಳೆಯು ಸಮುದ್ರವನ್ನು ಪ್ರವೇಶಿಸುವಂತೆ ಕ್ರುದ್ದನಾದ ನಾನು ಇದೋ 
ದ್ರೋಣರ ಸೈನ್ಯವನ್ನು ಪ್ರವೇಶಿಸುತ್ತಿದ್ದೇನೆ. ಎಲೈ ರಾಜನೇ, ಈ ಜಯದ್ರಥನು 
ಎಲ್ಲಿದ್ದಾನೆಯೋ ಅಲ್ಲಿಗೆ ನಾನು ಹೋಗುತ್ತೇನೆ. 

ಯತ್ರ ಸೇನಾಂ ಸಮಾಶ್ರಿತ್ಯ ಭೀತಸ್ತಿಷ್ಠತಿ ಪಾಂಡವಾತ್‌ । 

ಗುಪ್ತೋ ರಥವರಶ್ರೇಷ್ಮೈರ್ದ್ವೌಣಿಕರ್ಣಕೃಪಾದಿಭಿಃ u ೧೨ ॥ 

ಎಲ್ಲಿ ಶ್ರೇಷ್ಠ ಮಹಾರಥರಾದ ಅಶ್ವತ್ಥಾಮ-ಕರ್ಣ-ಕೃಪಾದಿಗಳಿಂದ ರಕ್ಷಿತನಾಗಿ, 
ಅರ್ಜುನನಿಗೆ ಹೆದರಿ ಯಾವ ಸೈನ್ಯವನ್ನು ಆಶ್ರಯಿಸಿದಂತಿದ್ದಾನೆಯೋ (ಅಲ್ಲಿಗೆ 
ಹೋಗುತ್ತೇನೆ) 


ಇತಸ್ವಿಯೋಜನಂ ಮನ್ಯೇ ತಮಧ್ವಾನಂ ವಿಶಾಂಪತೇ । 
ಯತ್ರ ತಿಷ್ಠತಿ ಪಾರ್ಥೋ5ಸೌ ಜಯದ್ರಥವಧೋದ್ಯತಃ Wu ೧೩ 1 


ಜಯದ್ರಥವಧಪರ್ವ -405- 


ಎಲೈ ರಾಜನೇ, ಜಯದ್ರಥನ ವಧೆಯಲ್ಲಿ ಉದ್ಯುಕ್ತನಾದ ಅರ್ಜುನನು 
ಎಲ್ಲಿದ್ದಾನೆಯೋ ಆ ಮಾರ್ಗವು ಇಲ್ಲಿಂದ ಮೂರುಯೋಜನ ದೂರವಾಗಿದೆ ಎಂದು 
ತಿಳಿಯುತ್ತೇನೆ. 


ತ್ರಿಯೋಜನಗತಸ್ಯಾಪಿ ತತ್ರ ಯಾಸ್ಯಾಮ್ಯಹಂ ಪದಮ್‌ । 
ಆಸೈೆಂಧವವಧಾದ್‌ ರಾಜನ್‌ ಸುದ್ಧಢೇನಾಂತರಾತ್ಮನಾ ।| ೧೪ ॥ 


ಎಲೈ ರಾಜನೇ, ಅವನು ಮೂರು ಯೋಜನ ದೂರದಲ್ಲಿದ್ದರೂ ಸೈಂಧವನ 
ವಧೆಯಾಗುವವರೆಗೆ ದೃಢವಾದ ಮನಸ್ಸಿನಿಂದ ನಾನು ಅರ್ಜುನನ ಜೊತೆಯಲ್ಲಿಯೇ 
ಇರುವೆನು. 


ಅನಾದಿಷ್ಠಸ್ತು ಗುರುಣಾ ಕೋ ನು ಯುದ್ಧ್ಯೇತ ಮಾನವಃ । 
ಆದಿಷ್ಠಶ್ತ್ವ ತ್ವಯಾ ರಾಜನ್‌ ಕೋ ನ ಯುದ್ದೆ ತೆ ಮಾದೃಶಃ ॥ ೧೫ ॥ 


ಗುರುವಿನ ಆಜ್ಞೆಯಿಲ್ಲದೆ ಯಾವ ಮನುಷ್ಯ ಯುದ್ಧಮಾಡಿಯಾನು? ಎಲ್ಫೆ 
ರಾಜನೇ, ನಿನ್ನಿಂದ ಆದಿಷ್ಟನಾದ ನನ್ನಂತಹ ಯಾವನು ಯುದ್ಧಮಾಡದೆ ಇದ್ದಾನು? 


ಅಭಿಜಾನಾಮಿ ತಂ ದೇಶಮಿತಃ ಪೂರ್ಣಂ ತ್ರಿಯೋಜನಮ್‌ । 
ಯತ್ರ ತಿಷ್ಠತಿ ರಾಜಾಠಸೌ ಸೈಂಧವೋ ಬಾಲಘಾತಕಃ ॥| ೧೬ | 


ಬಾಲಘಾತಕನಾದ, ರಾಜನಾದ ಸೈಂಧವನು ಎಲ್ಲಿದ್ದಾನೆಯೋ ಆ ಪ್ರದೇಶವು 
ಇಲ್ಲಿಂದ ಪೂರ್ಣವಾಗಿ ಮೂರು ಯೋಜನ ದೂರದಲ್ಲಿದೆ ಎಂದು ತಿಳಿದಿದ್ದೇನೆ. 


ಸಾಗರಪ್ರತಿಮಂ ಸೈನ್ಯಂ ಗರ್ಜಂತಮಿವ ಸಾಗರಮ್‌ ।ಟ 
ಹುಲಶಕ್ತಿರಥಪ್ರಾಸಗದಾಶಕ್ಕೃಷ್ಟಿ ತೋಮರಮ್‌ । 
ಇಷ್ಟಾಸವರಸಂಬಾಧಂ ಕ್ಷೋಭಯಿತ್ವಾ ವ್ರಜಾಮ್ಯಹಮ್‌ 11 ೧೭ ॥ 


ಸಾಗರವನ್ನು ಹೋಲುವ, ಸಾಗರದಂತೆ ಗರ್ಜಿಸುವ, ಹುಲ-ಶಕ್ಕಿ-ರಥ-ಪ್ರಾಸ- 
ಗದಾ-ಯಷ್ಠಿ-ತೋಮರ-ಬಾಣಗಳು-ಧನುಸುಗಳು ಇವುಗಳಿಂದ ನಿಬಿಡವಾದ ಸೈನ್ಯ 
ಸಾಗರವನ್ನು ಕ್ಲೋಭೆಗೊಳಿಸಿ ನಾನು ಮುಂದೆ ಹೋಗುತ್ತೇನೆ. 


ಯದೇತತ್‌ ಕುಂಜರಾನೀಕಂ ಸಹಸ್ರಮನುಪಶ್ಯಸಿ m ೧೮ ॥ 


-406- ಮಹಾಭಾರತ ದ್ರೋಣಪರ್ವ 


ಕುಲಮಾಂಜನಕಂ ನಾಮ ಮತ್ತಾ ಹೈಮವತಾಃ ಸ್ಥಿತಾಃ । 
ಆಸ್ಥಿತಾ ಬಹುಭಿರ್ಮೇಚ್ಛೈರ್ಯುದ್ಧಶೌಂಡೈಃ: ಪ್ರಹಾರಿಭಿಃ I ೧೯ ॥ 


ನೀನು ಯಾವ ಸಹಸ್ರ ಗಜಗಳ ಸೇನೆಯನ್ನುನೋಡುತ್ತಿದ್ದೆಯೋ ಇವು ದಿಗ್ಗಜವಾದ 
ಅಂಜನ ಗಜದ ಕುಲದಲ್ಲಿಜನಿಸಿದವು. ಇವುಗಳ ಕುಲಕ್ಕೆ ಆಂಜನಕ ಎಂದು ಹೆಸರು. 
ಇವೆಲ್ಲವೂ ಮದಿಸಿದ ಸುವರ್ಣಾಲಂಕೃತವಾದ ಗಜಗಳು. ಯುದ್ಧಕುಶಲರೂ, 
ಪ್ರಹಾರಶೀಲರೂ ಆದ ಅನೇಕ ಮ್ಲೇಚ್ಛರು ಇವುಗಳನ್ನು ಏರಿದ್ದಾರೆ. . 


ನಾಗಾ ನಗನಿಭಾ ರಾಜನ್‌ ಕ್ಷರಂತ ಇವ ತೋಯದಾಃ ॥ 
ನೈತೇ ಜಾತು ನಿವರ್ತೇರನ್‌ ಪ್ರೇಷಿತಾ ಹಸ್ತಿಸಾದಿಭಿ: । 
ಅನ್ಯತ್ರ ಹಿ ವಧಾದೇಷಾಂ ನಾಸ್ತಿ ರಾಜನ್‌ ಪರಾಜಯಃ I ೨೦ ॥ 


ಎಲ್ಫೆ ರಾಜನೇ, ಇವು ನೀರನ್ನುಸುರಿಸುವ ಮೋಡಗಳಂತೆ ಅಥವಾ ಪರ್ವತಗಳಂತೆ 
ಇವೆ. ಗಜಾರೋಹಿಗಳಿಂದ ಪ್ರೇರಿಸಲ್ಪಟ್ಟಇವು ಎಂದೂ ಹಿಂದಿರುಗುವುದಿಲ್ಲ. ಎಲೈ 
ರಾಜನೇ, ವಧೆಯನ್ನು ಬಿಟ್ಟುಇವುಗಳಿಗೆ ಬೇರೆ ಪರಾಜಯವಲ್ಲ. 


ಅಥ ಯಾನ್‌ ರಥಿನೋ ರಾಜನ್‌ ಸಮಂತಾದನುಪಶ್ಯಸಿ ! 
ಏತೇ ರುಗ್ಗರಥಾ ನಾಮ ರಾಜಪುತ್ರಾ ಮಹಾರಥಾಃ || ೨೧ 1 


ಎಲ್ಫೆ ರಾಜನೇ, ಸುತ್ತಲೂ ನೀನು ಯಾವ ರಧಿಕರನ್ನುನೋಡುತ್ತಿದ್ದೀಯೋ ಇವರು 
ರುಗ್ಗರಥರು ಎಂಬ ಹೆಸರಿನ ಮಹಾರಥರಾದ ರಾಜಪುತ್ರರು. 


ರಥೇಪ್ಟಸ್ಟ್ರೇಷು ನಿಪುಣಾ ನಾಗೇಷು ಚ ವಿಶಾಂಪತೇ ।ಟ 
ಧನುರ್ವೇದೇ ಗತಾಃ ಪಾರಂ ಮುಷ್ಟಿಯುದ್ದೇ ಚ ಕೋವಿದಾಃ 11 ೨೨ ॥ 


ಎಲೈ ರಾಜನೇ, ಇವರು ರಥಗಳಲ್ಲಿಯೂ ಅಸ್ಪಗಳಲ್ಲಿಯೂ, ಗಜಗಳಲ್ಲಿಯೂ 
ನಿಪುಣರಾದವರು. ಧನುರ್ವೇದಪಾರಂಗತರಾದವರು ಮತ್ತು ಮುಷ್ಟಿಯುದ್ದದಲ್ಲಿಯೂ 
ಕೋವಿದರಾದವರು. 


ಗದಾಯುದ್ಧವಿಶೇಷಜ್ಞಾ ನಿಯುದ್ಧಕುಶಲಾಸ್ತಥಾ । 
ಖಡ್ಗಪ್ರಹರಣೇ ಯುಕ್ತಾಃ ಸಂಪಾತೇ ಚಾಸಿಚರ್ಮಣೋಃ 1 ೨೩ ॥ 


ಜಯದ್ರಥವಧಪರ್ವ -407- 


ಇವರು ಗದಾಯುದ್ಧದಲ್ಲಿ ವಿಶಾರದರು. ಬಾಹುಯುದ್ದದಲ್ಲಿಯೂ ಕುಶಲರು. 
ಖಡ್ಗಪ್ರಹಾರವನ್ನು ತಿಳಿದವರು, ಖಡ್ಗ-ಚರ್ಮಗಳನ್ನು ಬೀಸುವುದರಲ್ಲಿಯೂ 
ಕುಶಲರಾದವರು. 

ಶೂರಾಶ್ಚ ಕೃತವಿದ್ಯಾಶ್ಹ ಸರ್ಧಂತೇ ಚ ಪರಸ್ಪರಮ್‌ । 

ನಿತ್ಯಂ ಚ ಸಮರೇ ರಾಜನ್‌ ಜಿಗೀಷಂತೋ ರಣೇ ಸ್ಥಿತಾಃ 12೪ 


ಎಲೈ ರಾಜನೇ, ಇವರು ಶೂರರು ಮತ್ತು ವಿದ್ಯಾವಂತರು. ಯುದ್ಧದಲ್ಲಿನಿಂತು 
ಜಯವನ್ನು ಬಯಸುತ್ತಾ ಇವರು ಪರಸ್ಪರವಾಗಿ ಯಾವಾಗಲೂ ಸ್ಪರ್ಧಿಸುತ್ತಾರೆ. 


ಕರ್ಣೇನ ವಿಹಿತಾ ರಾಜನ್‌ ದುಃಶಾಸನಮನುವು್ರತಾಃ | 
ಏತಾನೇವ ರಥೋದಾರಾನ್‌ ವಾಸುದೇವಃ ಪ್ರಶಂಸತಿ | ೨೫ ॥॥ 


ಎಲೈ ರಾಜನೇ, ಇವರು ಕರ್ಣನಿಂದ ಸಿದ್ಧಪಡಿಸಲ್ಪಟ್ಟು ದುಶ್ಶಾಸನನ 
ಅನುಯಾಯಿಗಳಾಗಿದ್ದಾರೆ. ಕೃಷ್ಣನು ಇವರನ್ನೇ ರಥಶ್ರೇಷ್ಠರೆಂದು ಪ್ರಶಂಸಿಸುತ್ತಾನೆ. 


ಸತತಂ ಪ್ರಿಯಕಾಮಾ ಹಿ ಕರ್ಣಸ್ಕೈತೇ ವಶೇ ಸ್ಥಿತಾಃ | 
ತಸ್ಯೈವ ವಚನಾದ್‌ ರಾಜನ್‌ ನಿವೃತ್ತಾಃ ಶ್ಲೇತವಾಹನಾತ್‌ 1೨೬ ॥ 


ಇವರು ಸತತವೂ ರಾಜನಿಗೆ ಹಿತವನ್ನುಮಾಡಲು ಬಯಸಿ ಕರ್ಣನ ವಶದಲ್ಲಿಯೇ 
ಇರುತ್ತಾರೆ. ಅರ್ಜುನನ ಮುಂದೆ ಯುದ್ಧ ಮಾಡುತ್ತಿದ್ದ ಇವರು ಕರ್ಣನ 
ವಚನದಂತೆಯೇ ಅರ್ಜುನನ ಹಿಂಭಾಗದಲ್ಲಿಬಂದು ನಿಂತಿದ್ದಾರೆ. 


ತೇ ನ ಕ್ಷತಾ ನಚ ಶ್ರಾಂತಾ ದೃಢಾವರಣಕಾರ್ಮುಕಾಃ | 


ಮದರ್ಥಂ ವಿಷ್ಠಿತಾ ನೂನಂ ಧಾರ್ತರಾಷ್ಟ್ರಸ್ಯ ಶಾಸನಾತ್‌ | ೨೭ ॥ 


ಅವರ ದೇಹದಲ್ಲಿವ್ರಣವಿಲ್ಲ. ಅವರಿಗೆ ಶ್ರಮವಿಲ್ಲ. ದೃಢವಾದ ಕವಚ ಮತ್ತು 
ಧನುಸ್ಸುಗಳನ್ನು ಧರಿಸಿದ್ದಾರೆ. ದುರ್ಯೋಧನನ ಶಾಸನದಂತೆ ನನ್ನ ಸಲುವಾಗಿ ಅವರು 
ಅಲ್ಲಿನಿಲ್ಲಿಸಲ್ಪಟ್ಟಿದ್ದಾರೆ. 

ಏತಾನ್‌ ಪ್ರಮಥ್ಯ ಸಂಗ್ರಾಮೇ ಪ್ರಿಯಾರ್ಥಂ ತವ ಕೌರವ । 


ಪ್ರಯಾಸ್ಯಾಮಿ ತತಃ ಪಶ್ಚಾತ್‌ ಪದವೀಂ ಸವ್ಯಸಾಚಿನಃ | ೨೮ ॥ 


-408- ಮಹಾಭಾರತ ದ್ರೋಣಪರ್ವ 


ಎಲೈ ಕೌರವನೇ, ನಿನಗೆ ಪ್ರಿಯವನ್ನುಂಟು ಮಾಡುವ ಸಲುವಾಗಿ ಯುದ್ಧದಲ್ಲಿ 
ಇವರನ್ನು ಮರ್ದನ ಮಾಡಿ, ಅನಂತರ ಅರ್ಜುನನ ಮಾರ್ಗವನ್ನು ಹಿಡಿದು 
ಹೋಗುವೆನು. 


ಯಾಂಸ್ಥೇತಾನಪರಾನ್‌ ರಾಜನ್‌ ನಾಗಾನ್‌ ಸಪ್ತಶತಾನಿಹ । 
ಪ್ರೇಕ್ಷಸೇ ವರ್ಮಸಂಛನ್ನಾನ್‌ ಕಿರಾತೈಃ ಸಮಧಿಷ್ಠಿತಾನ್‌ I ೨೯ ॥ 


ಕಿರಾತರಾಜೋ ಯಾನ್‌ ಪ್ರಾದಾದ್‌ ಗೃಹೀತಃ ಸವ್ಯಸಾಚಿನಾ । 
ಅಲಂಕೃತ್ಯ ತದಾ ಪ್ರೇಷ್ಯಾನ್‌ ಇಚ್ಚನ್‌ ಜೀವಿತಮಾತ್ಮನಃ 11 ೩೦ ॥॥ 


ಆಸನ್ನೇತೇ ಪುರಾ ರಾಜನ್‌ ತವ ಕರ್ಮಕರಾ ದೃಢಮ್‌ । 
ತ್ವಾಮೇವಾದ್ಯ ಯುಯುತ್ತಂತೇ ಪಶ್ಯ ಕಾಲಸ್ಯ ಪರ್ಯಯಮ್‌॥ ೩೧ ॥ 


ಎಲೈ ರಾಜನೇ, ಈ ಬೇರೆ ಯಾವ ಏಳುನೂರು ಗಜಗಳನ್ನುನೋಡುತ್ತಿದ್ದಿಯೋ 
ಇವು ಕವಚಗಳಿಂದ ಆಚ್ಚಾದಿತವಾಗಿ ಕಿರಾತರಿಂದ ಏರಲ್ಪಟ್ಟಿವೆ. ಹಿಂದೆ ದಿಗ್ವಿಜಯ 
ಸಮಯದಲ್ಲಿಅರ್ಜುನನು ಇವನನ್ನು ಹಿಡಿದಾಗ ಕಿರಾತರಾಜನು ತನ್ನ ಜೀವನವನ್ನು 
ಬಯಸಿ ಇವುಗಳನ್ನು ಅಲಂಕರಿಸಿ ಅರ್ಜುನನಿಗೆ ಸೇವಕರಾದ ಕಿರಾತರ ಜೊತೆಯಲ್ಲಿ 
ನೀಡಿದನು. ಎಲೈ ರಾಜನೇ, ಇವರು ಹಿಂದೆ ನಿನ್ನಕರ್ಮಕರರಾಗಿದ್ದರು. ಈ ದಿನ ನಿನ್ನ 
ವಿರುದ್ಧವಾಗಿ ಯುದ್ಧವನ್ನುಮಾಡಲು ಬಯಸುತ್ತಾರೆ. ಕಾಲದ ಗತಿಯನ್ನುನೋಡು. 


ತೇಷಾಮೇತೇ ಮಹಾಮಾತ್ರಾಃ ಕಿರಾತಾ ಯುದ್ಧದುರ್ಮದಾಃ | 

ಹಸಿಶಿಕ್ಷಾವಿದಶ್ವೆವ ಸರ್ವೇ ಚೈವಾಗ್ಲಿಯೋನಯಃ 11 ೩೨ ॥ 

ಈ ಕಿರಾತರು ಅವರಲ್ಲಿಯುದ್ದದುರ್ಮದರಾದ ಪ್ರಧಾನರಾದವರು. ಇವರೆಲ್ಲರೂ 
ಗಜಶಿಕ್ಟೆಯಲ್ಲಿಕುಶಲರು ಮತ್ತು ಅಗ್ನಿಕುಲದಲ್ಲಿಜನಿಸಿದವರು. 


ಏತೇ ವಿನಿರ್ಜಿತಾಃ ಸರ್ವೇ ಸಂಗ್ರಾಮೇ ಸವ್ಯಸಾಚಿನಾ । 
ಮದರ್ಥಮದ್ಯ ಸಂಯತ್ತಾಃ ಸುಯೋಧನವಶೇ ಸ್ಥಿತಾಃ 11 ೩೩ 1 


ಇವರೆಲ್ಲರೂ ಹಿಂದೆ ಅರ್ಜುನನಿಂದ ಯುದ್ಧದಲ್ಲಿಸೋಲಿಸಲ್ಪಟ್ಟಿದ್ದಾರೆ. ಈ ದಿನ 
ಸುಯೋಧನನ ವಶದಲ್ಲಿರುವ ಇವರು ನನ್ನನ್ನುಎದುರಿಸಲು ಉದ್ಯುಕ್ಕರಾಗಿದ್ದಾರೆ. 


ಜಯದ್ರಥವಧಪರ್ವ -409- 


ಏತಾನ್‌ ಹತ್ವಾ ಶರೈ ರಾಜನ್‌ ಕಿರಾತಾನ್‌ ಯುದ್ಧದುರ್ಮದಾನ್‌ I 
ಸೈಂಧವಸ್ಯ ವಧೇ ಯುಕ್ತಂ ಅನುಯಾಸ್ಯಾಮಿ ಪಾಂಡವಮ್‌ ॥ ೩೪ ॥ 


ಎಲೈ ರಾಜನೇ, ಯುದ್ಧದುರ್ಮದರಾದ ಈ ಕಿರಾತರನ್ನು ನನ್ನ ಬಾಣಗಳಿಂದ 
ಕೊಂದು ಸೈಂಧವನ ವಧೆಯಲ್ಲಿ ಪ್ರಯತ್ನಶೀಲನಾದ ಅರ್ಜುನನ ಕಡೆಗೆ ಹೋಗುವೆನು. 

ಏತೇ ಹಿ ಸುಮಹಾನಾಗಾ ಅಂಜನಸ್ಯ ಕುಲೋದ್ಧವಾ: । 

ಕರ್ಕಶಾಶ್ಚ ವಿನೀತಾಶ್ಚ ಪ್ರಭಿನ್ನಕರಟಾಮುಖಾಃ nu ೩೫ ॥ 

ಈ ದೊಡ್ಡ ಗಜಗಳು ದಿಗ್ಗಜವಾದ ಅಂಜನನ ಕುಲದಲ್ಲಿ ಜನಿಸಿದವುಗಳು. 
ಇವುಗಳು ಚೆನ್ನಾಗಿ ಪಳಗಿದವು, ಒರಟಾಗಿರುವವು ಮತ್ತು ಕುಂಭಸ್ಥಳದಿಂದ 
ಮದೋದಕವನ್ನುಸುರಿಸುತ್ತಿರುವಂತಹವುಗಳು. 


ಜಾಂಬೂನದಮಯ್ಸೆರೇತೇ ಭೂಷಣೆಃ ಸಮಲಂಕೃತಾಃ । 
ಲಬ್ಬಲಕ್ಷ್ಯಾ ರಣೇ ರಾಜನ್ನೆ ಪರಾವತಸಮಾ ಯುಧಿ || ೩೬ ॥। 


ಇವು ಸುವರ್ಣಮಯವಾದ ಆಭರಣಗಳಿಂದ ಅಲಂಕೃತವಾಗಿದೆ. ಎಲೈ 
ರಾಜನೇ, ಯುದ್ಧದಲ್ಲಿಐರಾವತ ಗಜಕ್ಕೆ ಸಮವಾದ ಇವು ಎಂದೂ ತಮ್ಮ ಲಕ್ಷ್ಯವನ್ನು 
ತಪ್ಪುವುದಿಲ್ಲ. 

ಸ್ಥಿತಾ ದಸ್ಯುಭಿಸ್ತೀಕ್ಷೈಃ ಶೂರೈರುತ್ತಮಪಾರ್ವತೈೆಃ । 

ಕರ್ಕಶೈಃ ಪ್ರವರೈರ್ಯೋಧ್ಯೈೆ: ಕಾರ್ಷ್ಲಾಯಸತನುಚ್ಛದೈ: I ೩೭ ॥ 

ಇವು ಶೂರರೂ, ಉತ್ತಮ ಪರ್ವತ ಪ್ರದೇಶದಲ್ಲಿ. ವಾಸಿಸುವವರೂ, ಕರ್ಕಶರೂ, 
ಶ್ರೇಷ್ಠವಾದ ಯೋಧರೂ, ಕ್ರೂರಿಗಳೂ, ಕಬ್ಬಿಣದ ಕವಚವನ್ನು ಧರಿಸಿದವರೂ, 
ದಸ್ಯುಗಳೂ ಆದ ಗಜಾರೋಹಿಗಳಿಂದ ಏರಲ್ಪಟ್ಟಿವೆ. 

ಸಂತಿ ಗೋಯೋನಯಶ್ವಾತ್ರ ಸಂತಿ ವಾನರಯೋನಯಃ । 

ಮಕ್ಷಿಕಾಯೋನಯಶ್ಚಾನ್ಯೇ ತಥಾ ವಾನರಯೋನಯಃ 

ಇಲ್ಲಿಗೋಯೋನಿಗಳು, ವಾನರಯೋನಿಗಳು, ಮಕ್ಷಿಕಾಯೋನಿಗಳೂ ಇದ್ದಾರೆ. 


11 ೩೮ ॥ 


-410- ಮಹಾಭಾರತ ದ್ರೋಣಪರ್ವ 


ಅನೀಕಮಸತಾಮೇತದ್‌ ಧೂಮವರ್ಣಮುದೀರ್ಯತೇ । 
ಮ್ಲೇಚ್ಛಾನಾಂ ಪಾಪಕರ್ತ್ವೃಣಾಂ ಹಿಮವದ್ದುರ್ಗವಾಸಿನಾಮ್‌ ॥ ೩೯ ॥ 


ಈ ಅಸಜ್ಜನರ ಸೈನ್ಯ ಸಮೂಹವು ಧೂಮವರ್ಣದಿಂದ ಕೂಡಿದುದಾಗಿದೆ ಎಂದು 
ಹೇಳಲ್ಪಡುತ್ತದೆ. ಇದು ಹಿಮಾಲಯದ ದುರ್ಗವಾಸಿಗಳಾದ ಪಾಪಾಚಾರಿಗಳಾದ 
ಮ್ಲೇಚ್ಛರ ಸೇನೆ. 


ಏತದ್‌ ದುರ್ಯೋಧನೋ ಲಬ್ದ್ವಾ ಸಮಗ್ರಂ ನಾಗಮಂಡಲಮ್‌ । 
ಭೀಷ್ಮಂ ದ್ರೋಣಂ ಕೃಪಂ ಕರ್ಣಮಾವಂತ್ಯಮಥ ಸೈಂಧವಮ್‌ ॥ ೪೦ ॥ 


ದ್ರೌಣಿಂ ಚ ಸೌಮದತ್ತಿಂ ಚ ಪಾಂಡವಾನತಿ ಮನ್ಯತೇ ॥ 
ಕೃತಾರ್ಥಮಥ ಚಾತ್ಮಾನಂ ಮನ್ಯತೇ ಕಾಲಚೋದಿತಃ 11 ೪೧ 1 


ದುರ್ಯೋಧನನು ಈ ಸಮಗ್ರ ಗಜಸೇನೆಯನ್ನು ಹೊಂದಿ ಇದು ಭೀಷ್ಮರನ್ನೂ, 
ದ್ರೋಣರನ್ನೂ, ಕೃಪರನ್ನೂ, ಕರ್ಣನನ್ನೂ, ಅವಂತಿರಾಜನನ್ನೂ, ಸೈಂಧವನನ್ನೂ, 
ಅಶ್ವತ್ಯಾಮರನ್ನೂ, ಭೂರಿಶ್ರವನನ್ನೂಮತ್ತು ಪಾಂಡವರನ್ನೂ ಮೀರಿದುದು ಎಂದು 
ತಿಳಿದಿದ್ದಾನೆ. ಮೃತ್ಯುಚೋದಿತನಾದ ಅವನು ತನ್ನನ್ನು ಕೃತಾರ್ಥನೆಂದು ಭಾವಿಸಿದ್ದಾನೆ. 


ತೇ ಚ ಸರ್ವೇ ತು ಸಂಪ್ರಾಪ್ತಾ ಮಮ ನಾರಾಚಗೋಚರಮ್‌ ಟ 
ನ ಭವಿಷ್ಯಂತಿ ಕೌಂತೇಯ ಯದ್ಯಪಿ ಸ್ಕುರ್ಮನೋಜವಾಃ ॥೪೨॥ 


ಎಲೈ ಕೌಂತೇಯನೇ, ಇವರೆಲ್ಲರೂ ಮನೋಜವವನ್ನು ಹೊಂದಿದರೂ ನನ್ನ 
ನಾರಾಚದ ವ್ಯಾಪ್ತಿಗೆ ಸಿಲುಕಿದ ಇವರು ಉಳಿಯುವುದಿಲ್ಲ. 


ತೇನ ಸಂಭಾವಿತಾ ನಿತ್ಯಂ ಪರವೀರ್ಯೋಪಜೀವಿನಾ । 
ವಿನಾಶಮುಪಯಾಸ್ಯಂತಿ ಮಚ್ಚರೌಫನಿಪೀಡಿತಾಃ || ೪೩ ॥ 


ಇನ್ನೊಬ್ಬರ ಪರಾಕ್ರಮದಿಂದ ಜೀವಿಸುವ ದುರ್ಯೋಧನನಿಂದ ಯಾವಾಗಲೂ 
ಪೂಜಿಸಲ್ಪಟ್ಟ ಇವರು ನನ್ನ ಬಾಣಗಳ ಸಮೂಹದಿಂದ ಪೀಡಿತರಾಗಿ ವಿನಾಶವನ್ನು 
ಹೊಂಡುವರು. 


ಯ ಏತೇ ರಥಿನೋ ರಾಜನ್‌ ದೃಶ್ಯಂತೇ ಕಾಂಚನಧ್ದಜಾಃ | 
ಏತೇ ದುರ್ವಾರಣಾ ನಾಮ ಕಾಂಬೋಜಾ ಯದಿ ತೇ ಶ್ರುತಾಃ ॥೪೪॥ 


ಜಯದ್ರಥವಧಪರ್ವ -411- 


ಎಲೈ ರಾಜನೇ, ಸುವರ್ಣಮಯವಾದ ಧ್ವಜವುಳ್ಳ ಯಾವ ಈ ರಥಿಕರು 
ಕಾಣುತ್ತಿದ್ದಾರೆಯೋ ಇವರು ನೀನು ಕೇಳಿದ್ದರೆ ಕಾಂಬೋಜ ದೇಶದ ದುರ್ವಾರಣ 
ಎಂಬ ಹೆಸರುಳ್ಳವರು. 

ಶೂರಾಶ್ಚ ಕೃತವಿದ್ಯಾಶ್ಚ ಧನುರ್ವೇದೇ ಚ ನಿಷ್ಠಿತಾಃ । 

ಸಂಹತಾಶ್ಚ ಭೃಶಂ ಹ್ಯೇತೇ ಅನ್ಯೋನ್ಯಸ್ಯ ಹಿತೈಷಿಣಃ I ೪೫ ॥ 

ಇವರು ಶೂರರೂ, ವಿದ್ಯಾಪಾರಂಗತರೂ, ಧನುರ್ವೇದದಲ್ಲಿನಿಷ್ಠೆಯುಳ್ಳವರೂ, 
ಪರಸ್ಪರ ಹಿತವನ್ನು ಬಯಸುತ್ತಾ ಬಹಳ ಒಂದುಗೂಡಿ ಇರುವವರೂ ಆಗಿದ್ದಾರೆ. 


ಅಕ್ಷೋಹಿಣ್ಯಶ್ಚ ಸಂರಬ್ಬಾ ಧಾರ್ತರಾಷ್ಟಸ್ಯ ಪಾರ್ಥಿವ । 

ಯತ್ತಾ ಮದರ್ಥಂ ತಿಷ್ಠಂತಿ ಕುರುವೀರಾಭಿರಕ್ಷಿತಾಃ 11 ೪೬ ॥। 

ಎಲೈ ರಾಜನೇ, ದುರ್ಯೋಧನನ ಕೋಪಗೊಂಡ ಅಕ್ಷೋಹಿಣಿ ಸೈನ್ಯಗಳಿದೆ. 
ಅವು ಕುರುವೀರರಿಂದ ರಕ್ಷಿತವಾಗಿ ನನ್ನ ಸಲುವಾಗಿ ಎಚ್ಚರಿಕೆಯಿಂದ ನಿಂತಿವೆ. 

ಅಪ್ರಮತ್ತಾ ಮಹಾರಾಜ ಮಾಮೇವ ಪ್ರತ್ಯುಪಸ್ಥಿತಾಃ | 

ತಾಂಸ್ತೃಹಂ ಪ್ರತಿಧಕ್ಷ್ಯಾಮಿ ತೃಣಾನೀವ ಹುತಾಶನಃ | ೪೭ ॥ 

ಎಲೈ ಮಹಾರಾಜನೇ, ಅವು ಪ್ರಮಾದವನ್ನು ಮಾಡದೆ ನನ್ನ ವಿರುದ್ಧ ಯುದ್ಧ 
ಮಾಡುವ ಸಲುವಾಗಿಯೇ ಸಿದ್ಧವಾಗಿವೆ. ಅಗ್ನಿಯು ತೃಣವನ್ನು ಭಸ್ಮಮಾಡಿದಂತೆ ನಾನು 
ಅವುಗಳನ್ನು ದಹಿಸುವೆನು. 

ತಸ್ಮಾತ್‌ ಸರ್ವಾನುಪಾಸಂಗಾನ್‌ ಸರ್ವೋಪಕರಣಾನಿ ಚ । 

ರಥೇ ಕುವಂತು ಮೇ ರಾಜನ್‌ ಯಥಾವದ್‌ ರಥಕಲ್ಲಕಾಃ 

ಆದ್ದರಿಂದ ಎಲೈ ರಾಜನೇ, ರಥವನ್ನು ಸಿದ್ಧಮಾಡುವವರು ನನ್ನ ರಥದಲ್ಲಿಎಲ್ಲ 
ವಿಧವಾದ ಬತ್ತಳಿಕೆಗಳನ್ನೂ ಮತ್ತು ಉಳಿದ ಉಪ ಪಕರಣಗಳನ್ನೂ ತುಂಬಿ 
ಸಿದ್ದಪಡಿಸುವವರಾಗಲಿ. 


ಅಸ್ಥಿಂಸ್ತು ಖಲು ಸಂಗ್ರಾಮೇ ಗ್ರಾಹ್ಯಂ ವಿವಿಧಮಾಯುಧಮ್‌ ।ಟ 
ಯಥೋಪದಿಷ್ಟಮಾಚಾರ್ಯೈ: ಕಾರ್ಯಃ ಪಂಚಗುಣೋ ರಥಃ ಟ1೪೯॥ 


|| ೪೮ ॥ 


-412- ಮಹಾಭಾರತ ದ್ರೋಣಪರ್ವ 


ಇಂತಹ ಯುದ್ಧದಲ್ಲಿ ಆಚಾರ್ಯರು ಉಪದೇಶ ಮಾಡಿದಂತೆ ವಿವಿಧವಾದ 
ಆಯುಧಗಳನ್ನು ತೆಗೆದುಕೊಂಡು, ಒಂದು ರಥದಲ್ಲಿ ಐದು ರಥಗಳಲ್ಲಿಇರುವಷ್ಟು 
ಸಲಕರಣೆಗಳು ಇರುವಂತೆ ಮಾಡಬೇಕು. 


ಕಾಂಬೋಜೈರ್ಹಿ ಸಮೇಷ್ಯಾಮಿ ತೀಕ್ಷೆ ಬರಾಶೀವಿಷೋಪಮೈಃ | 
ನಾನಾಶಸ್ತಸಮಾವಾಪೈರ್ನಿವಿಧಾಯುಧಯೋಧಿಭಿಃ 11 ೫೦ 1 


ನಾನು ತೀಕ್ಷ್ಣರೂ, ಸರ್ಪಸದೃಶರೂ, ನಾನಾ ಶಸ್ತ್ರಗಳನ್ನು ಪ್ರಯೋಗಿಸಲು 
ಬಲ್ಲವರೂ, ಅನೇಕ ವಿಧವಾದ ಆಯುಧಗಳಿಂದ ಯುದ್ಧ ಮಾಡುವವರೂ ಆದ 
ಕಾಂಬೋಜರ ಜೊತೆಯಲ್ಲಿಸಮಾಗಮವನ್ನು ಹೊಂದುವೆನು. 


ಕಿರಾತೈೆಶ್ಚ ಸಮೇಷ್ಯಾಮಿ ವಿಷಕಲ್ಪಪ್ರಹಾರಿಭಿಃ । 
ಪಾದಾತೈಃ ಸತತಂ ರಾಜನ್‌ ದುರ್ಯೋಧನಹಿತೈಷಿಭಿ: 11 ೫೧ ೧ 


ಎಲ್ಪೆ ರಾಜನೇ, ವಿಷದಂತೆ ಪ್ರಹಾರಶೀಲರಾದ, ಯಾವಾಗಲೂ ದುರ್ಯೋಧನನ 
ಹಿತೈಷಿಗಳಾದ ಪದಾತಿಗಳಾದ ಕಿರಾತರ ಜೊತೆಯಲ್ಲಿಸಮಾಗಮವನ್ನು ಹೊಂದುವೆನು. 


ಶಕೈಶ್ಚಾಪಿ ಸಮೇಷ್ಯಾಮಿ ಶಕ್ರತುಲ್ಕಬಲೈ: ಸಹ । 
ಅಗ್ಗಿಕಲ್ಲೆ ಕೈರ್ಮರಾಧರ್ಷೈಃ ಪ್ರದೀಪ್ರೆರಿವ ಪಾವಕ: un ೫೨ 1 
ಇಂದ್ರನಿಗೆ ಸಮಾನವಾದ ಬಲವುಳ್ಳ, ಅಗ್ನಿಗೆ ಸದೃಶರಾದ, ಸೋಲಿಸಲು 


ಕಷ್ಟಸಾಧ್ಯರಾದ, ಜ್ವಲಿಸುವ ಅಗ್ನಿಯಂತಿರುವ ಶಕರಿಂದಲೂ ಸಮಾಗಮವನ್ನು 
ಹೊಂದುವೆನು. 


ತಥಾರನ್ಯೈರ್ವಿವಿದ್ಧರ್ಯೋದೈ: ಕಾಲಕಲ್ಪೆ ಸರ್ಮರಾಸದ: | 

ಸಮೇಷ್ಯಾಮಿ ರಣೇ ರಾಜನ್‌ ಬಹುಭಿರ್ಯುದ್ಧದುರ್ಮದೈ: ॥ ೫೩ ॥ 

ಎಲ್ಫೆ ರಾಜನೇ, ಹಾಗೆಯೇ ಮೃತ್ಯುಕಲ್ಪರೂ, ಸಮೀಪಿಸಲು ಕಷ್ಟಸಾಧ್ಯರೂ, 
ಯುದ್ಧದುರ್ಮದರೂ ಆದ ಇನ್ನೂ ಬಹುವಿಧವಾದ ಯೋಧರ ಜೊತೆಯಲ್ಲಿನಾನು 
ಸಮಾಗಮವನ್ನು ಹೊಂದುವನು. 


ತ್ರಿಯೋಜನಗತಸ್ಯಾಹಂ ಪದವೀಂ ಸವ್ಯಸಾಚಿನಃ । 
ಯಾಸ್ಯಾಮಿ ರಥಿನಾಂ ಶ್ರೇಷ್ಠಂ ಪ್ರವರಂ ಚ ಧನುಷ್ಠತಾಮ್‌ ॥। ೫೪ ॥ 


ಜಯದ್ರಥವಧಪರ್ವ -413- 


ಮೂರು ಯೋಜನ ದೂರದಲ್ಲಿರುವ, ರಥಿಶ್ರೇಷ್ಠನಾದ, ಧನುರ್ಧಾರಿಗಳಲ್ಲಿಯೂ 
ಶ್ರೇಷ್ಠನಾದ ಅರ್ಜುನನ ಮಾರ್ಗವನ್ನು ಹಿಡಿದು ನಾನು ಹೋಗುವೆನು. 


ಸೂರ್ಯೋದಯಗತಸ್ಯಾಹಂ ಪಾಂಡವಸ್ಯ ಗತಿಂ ಚರನ್‌ । 
ಅಪರಾಹ್ನಂ ಗತೇ ಸೂರ್ಯೇ ಗಮಿಷ್ಯಾಮಿ ನ ಸಂಶಯಃ 11 ೫೫ 1 


ನಾನು ಸೂರ್ಯೋದಯ ಕಾಲದಲ್ಲಿಹೊರಟ ಅರ್ಜುನನ ಮಾರ್ಗದಲ್ಲಿಯೇ 
ಸಂಚರಿಸುತ್ತಾ, ಸೂರ್ಯನು ಅಪರಾಹ್ನ ತಲುಪಿರಲು ಅರ್ಜುನನನ್ನು ಹೋಗಿ 
ತಲುಪುವೆನು. ಇದರಲ್ಲಿಸಂಶಯವಿಲ್ಲ. 

ತಸ್ಥಾನ್ನೇ ವಾಜಿನೋ ಮುಕ್ತಾನ್‌ ವಿಶ್ರಾಂತಾಂಶ್ಚ ವಿಚಕ್ಷಣ: । 

ಉಪಾವೃತ್ತಾಂಶ್ಚ ಪೀತಾಂಶ್ಚ ಪುನರ್ಯುಂಜಂತು ಮೇ ರಥೇ ॥ ೫೬ ॥ 

ಆದ್ದರಿಂದ ನನ್ನ ರಥದಿಂದ ಬಿಚ್ಚಿದ, ವಿಚಕ್ಷಣರಿಂದ ವಿಶ್ರಾಂತಿಯನ್ನು ಪಡೆದ, 
ನೀರನ್ನುಕುಡಿದು ಹಿಂದಿರುಗಿದ ಅಶ್ವಗಳನ್ನು ಪುನಃ ನನ್ನ ರಥಕ್ಕೆನಿನ್ನಸೇವಕರು ಹೂಡಲಿ 
(ಎಂದು ಹೇಳಿದನು). 

ಸಂಜಯಃ 
ತಸ್ಯ ಸರ್ವಾನುಪಾಸಂಗಾನ್‌ ಸರ್ವೋಪಕರಣಾನಿ ಚ । 
ರಥೇ ಚಾಸ್ನಾಪಯದ್‌ ರಾಜಾ ಶಸ್ಟಾಣಿ ವಿವಿಧಾನಿ ಚ 1 ೫೭ 1 


ಸಂಜಯ- ಆಗ ರಾಜನಾದ ಯುಧಿಷ್ಠಿರನು ಅವನ ಎಲ್ಲಾ ಬತ್ತಳಿಕೆಗಳನ್ನೂಮತ್ತು 
ಉಪಕರಣಗಳನ್ನೂ ಮತ್ತು ವಿವಿಧವಾದ ಶಸ್ತ್ರಗಳನ್ನು ರಥದಲ್ಲಿ ಇರಿಸಿದನು. 


ತತಸ್ತಾನ್‌ ಸರ್ವತೋ ಮುಕ್ತ್ವಾ ಸದಶ್ವಾಂಶ್ಚ್ಮತುರೋ ಜನಾಃ | 
ರಸವತ್‌ ಪಾಯಯಾಮಾಸುಃ ಪಾನಂ ಮದಸಮೀರಣಮ್‌ ॥ ೫೮ ॥ 


ಪೀತೋಪವ್ಧತ್ತಾನ್‌ ಸ್ನಾತಾಂಶ್ಚ ಜಗ್ಗಾನ್ನಾನ್‌ ಸಮಲಂಕೃತಾನ್‌ । 


ಎನೀತಶಲ್ಯಾಂಸ್ತುರಗಾಂಶ್ಚ್ಹತುರೋ ಹೇಮಮಾಲಿನಃ 1 ೫೯ ॥ 


ತಾನ್‌ ಯುಕ್ತಾನ್‌ ರೂಪ್ಯವರ್ಣಾಭಾನ್‌ ವಿನೀತಾನ್‌ ಶೀಘ್ರಗಾಮಿನಃ ! 
ಂಹೃಷ್ಠಮನಸೋತವ್ಯಗ್ರಾನ್‌ ವಿಧಿವತ್‌ ಕಲ್ಲಿತೇ ರಥೇ ॥॥ ೬೦ ॥ 


ಲ 


24. 


-414- ಮಹಾಭಾರತ ದ್ರೋಣಪರ್ವ 


ಆಗ ಸೇವಕರು ಅವನ ಶ್ರೇಷ್ಠವಾದ ನಾಲ್ಕು ಅಶ್ವಗಳನ್ನು ಎಲ್ಲಕಡೆಯಿಂದಲೂ 
ಬಿಡಿಸಿ, ಮದಕಾರಿಯಾದ ರಸಭರಿತವಾದ ಪಾನವನ್ನು ಕುಡಿಸಿದರು. ಪಾನ ಮಾಡಿ, 
ಸ್ನಾನ ಮಾಡಿ, ಆಹಾರವನ್ನು ಸೇವಿಸಿ, ದೇಹಕ್ಕೆ ಚುಚ್ಚಿದ ಬಾಣಗಳನ್ನು ತೆಗೆದು, 
ಸಮಲಂಕೃತವಾದ ಹೇಮಮಾಲೆಗಳನ್ನು ಧರಿಸಿದ, ಬೆಳ್ಳಿಯ ಬಣ್ಣವನ್ನು ಹೊಂದಿದ, 
ವಿನಯಶೀಲಗಳಾದ, ಶೀಘ್ರಗಾಮಿಗಳಾದ, ಸಂತೋಷಗೊಂಡ ಮನಸ್ಸುಳ್ಳ, 
ವಿಶೇಷವಾಗಿ ಏಕಾಗ್ರತೆಯನ್ನು ಹೊಂದಿದ ನಾಲ್ಕು ಅಶ್ಚಗಳನ್ನು ವಿಧಿಪ್ರಕಾರಕ್ಕೆ 
ಅನುಗುಣವಾಗಿ ರಥದಲ್ಲಿ ಹೂಡಿದರು. 


ಮಹಾಧ್ವಜೇನ ಸಿಂಹೇನ ಹೇಮಕೇಸರಮಾಲಿನಾ । 


ಸಂವೃತೇ ಕೇತಕೈರ್ಹೈಮೈರ್ಮಣಿವಿದ್ರುಮಿತ್ರಿತೈ: I ೬೧ ॥ 
ಪಾಂಡರಾಭ್ರಪ್ರಕಾಶಾಭಿಃ ಪತಾಕಾಭಿರಲಂಕೃತೇ । 

ಹೇಮದಂಡೋಚ್ಛಿ ತಚ್ಛತ್ರೇ ಬಹುಶಸ್ತಫರಿಚ್ಛದೇ 1 ೬೨ || 
ಯೋಜಯಾಮಾಸ ವಿಧಿವದ್ದೇಮಭಾಂಡವಿಭೂಷಿತಾನ್‌ 11 ೬೩ 1 


ಸುವರ್ಣಮಯವಾದ ಕೇಸರಮಾಲೆಯನ್ನುಧರಿಸಿದ, ದೊಡ್ಡಸಿಂಹಧ್ವಜದಿಂದ 
ಕೂಡಿದ, ಸುವರ್ಣಮಣಿಗಳಿಂದ ಮತ್ತು ಹವಳಗಳಿಂದ ವಿಚಿತ್ರವಾದ ಕೇಸರಗಳಿಂದ 
ಕೂಡಿದ, ದಿವ್ಯಮೋಡದ ಕಾಂತಿಯನ್ನು ಹೊಂದಿದ ಪತಾಕೆಗಳಿಂದ ಅಲಂಕೃತವಾದ, 
ಸುವರ್ಣದಂಡದ ಮೇಲಕ್ಕೆತ್ತಿದ ಛತ್ರವನ್ನುಹೊಂದಿದ್ದ, ಅನೇಕ ಶಸ್ತ್ರಸಲಕರಣೆಗಳನ್ನು 
ತುಂಬಿದ ರಥದಲ್ಲಿ ಶಾಸ್ತ್ರೋಕ್ತ ರೀತಿಯಲ್ಲಿ ಸುವರ್ಣಾಲಂಕೃತವಾದ ಅಶ್ವಗಳನ್ನು 
ಹೂಡಿದರು. 


ದಾರುಕಸ್ಯಾನುಜೋ ಭ್ರಾತಾ ಸೂತಶ್ನಾಸ್ಕ ಪ್ರಿಯಃ ಸಖಾ । 

ನ್ಯವೇದಯದ್‌ ರಥಂ ಯುಕ್ತಂ ವಾಸವಸ್ಯೇವ ಮಾತಲಿಃ Wu ೬೪ ॥ 

ದಾರುಕನ ತಮ್ಮನೂ ಮತ್ತು ಧೃಷ್ಟದ್ಯುಮ್ನನ ಪ್ರಿಯ ಸ್ನೇಹಿತನೂ ಆದ ಸೂತನು 
ಮಾತಲಿಯು ಇಂದ್ರನಲ್ಲಿ ನಿವೇದಿಸುವಂತೆ ರಥವು ಸಿದ್ಧವಾಗಿದೆ ಎಂದು 
ನಿವೇದಿಸಿದನು. 

ತತಃ ಸ್ನಾತಃ ಶುಚಿರ್ಭೂತ್ವಾ ಕೃತಕೌತುಕಮಂಗಲ: । 

ಸ್ನಾತಕಾನಾಂ ಸಹಸ್ರಾಣಾಂ ಪ್ರತಿನಿಷ್ಠಾಣ್ಯದಾಪಯತ್‌ ॥ ೬೫ ॥ 


ಜಯದ್ರಥವಧಪರ್ವ -415- 


ಅನಂತರ ಸಾತ್ಯಕಿಯು ಸ್ನಾನ ಮಾಡಿ, ಶುಚಿಯಾಗಿ, ಮಂಗಳಾದಿಗಳನ್ನು 
ಮಾಡಿಸಿಕೊಂಡು, ಸಹಸ್ರ ಸ್ನಾತಕರಿಗೆ ಒಬ್ಬೊಬ್ಬರಿಗೂ ಒಂದೊಂದು ಸುವರ್ಣ 
ನಿಷ್ಠವನ್ನು ದಾನ ಮಾಡಿದನು. 


ತತಃ ಸಮಧುಪರ್ಕಾಂಭಃ ಪೀತ್ವಾ ಕೈರಾತಕಂ ಮಧು । 
ಲೋಹಿತಾಕ್ಷೋ ಬಭೌ ತತ್ರ ಮದವಿಹಲಲೋಚನಃ ॥1 ೬೬ I 


ಅನಂತರ ಮಧುಪರ್ಕ ಜಲವನ್ನುಕುಡಿದು, ಕೈರಾತಕ ಮಧುವನ್ನು ಪಾನ ಮಾಡಿ, 
ಮದದಿಂದ ವಿಹಲವಾದ ಕಣ್ಣುಳ್ಳವನಾಗಿ, ಲೋಹಿತಾಕ್ಚನಾಗಿ ಶೋಭಿಸಿದನು. 


ಆಲಭ್ಯ ವೀರಃ ಕಾಂಸ್ಕಂ ಚ ಹರ್ಷೇಣ ಮಹತಾನಿತಃ । 
ದ್ವಿಗುಣೀಕೃತತೇಜೋಭಿಃ ಪ್ರಜ್ವಲನ್ನಿವ ಪಾವಕಃ ॥1 ಓ೭ ॥ 


ಉತ್ಸಂಗೇ ಧನುರಾದಾಯ ಸಶರಂ ರಥಿನಾಂ ವರಃ । 
ಆಶೀರ್ವಾದ: ಪರಿಷ್ಟಕ್ರಃ ಸಾತ್ಯಕಿಃ ಶ್ರೀಮತಾಂ ವರಃ mn ೬೮ ॥ 


ವೀರ ಕಾಂಸ್ಕವನ್ನು ಸ್ಪರ್ಶಿಸಿ, ಬಹಳ ಸಂತೋಷದಿಂದ ಕೂಡಿದವನಾಗಿ, 
ಇಮ್ಮಡಿಯಾದ ತೇಜಸ್ಸಿನಿಂದ ಜ್ವಲಿಸುವ ಅಗ್ನಿಯಂತೆ ಇದ್ದ ರಧಿಶ್ರೇಷ್ಠನಾದ, 
ಕಾಂತಿಯುಕ್ತರಲ್ಲಿಶ್ರೇಷ್ಠನಾದ ಸಾತ್ಯಕಿಯು ತನ್ನತೊಡೆಯ ಮೇಲೆ ಬಾಣಸಹಿತವಾದ 
ಧನುಸ್ಸನ್ನು ಹಿಡಿದುಕೊಂಡು ಆಶೀರ್ವಾದಗಳಿಂದ ಆಶೀರ್ವದಿಸಲ್ಪಟ್ಟವನಾದನು. 

ಕೃತಸ್ಯಥ ವಿಪೈಃ ಚ ಕವಚೀ ಸಮಲಂಕೃತಃ | 

ಲಾಜೈರ್ಗಂದೈಸ್ತಥಾ ಮಾಲ್ಕೈಃ ಕನ್ಯಾಭಿರಭಿನಂದಿತಃ || ೬೯ ॥ 

ಬ್ರಾಹ್ಮಣರಿಂದ ಸಸ್ತಿವಾಚನವನ್ನು ಮಾಡಿಸಿಕೊಂಡು, ಕವಚವನ್ನುಧರಿಸಿ, ಲಾಜ 
ಗಂಧಪುಷ್ಠಮಾಲೆಗಳಿಂದ ಅಲಂಕೃತನಾಗಿ ಕನ್ಯೆಯರಿಂದ ಅಭಿನಂದಿಸಲ್ಪಟ್ಟನು. 

ಯುಧಿಷ್ಠಿರಸ್ಯ ಚರಣಾವಭಿವಾದ್ಯ ಕೃತಾಂಜಲಿಃ | 

ತೇನ ಮೂರ್ಧನ್ಯುಪಾಘ್ರಾತಃ ಕೃತಸ್ತ್ತ್ಯಯನೋರಪಿ ಚ Il ೭೦ ॥ 


ಆಶಿಷೋ ವಿಪುಲಾಃ ಶ್ರುತ್ವಾ ಧರ್ಮರಾಜಮುಖೋಡದ್ಧತಾಃ | 
ಹರ್ಷೇಣ ಮಹತಾ ಯುಕ್ತಸ್ತಾರುರೋಹ ರಥೋತ್ತಮಮ್‌ ॥ ೭೧ ॥ 


-416- ಮಹಾಭಾರತ ದ್ರೋಣಪರ್ವ 


ಯುಧಿಷ್ಠಿರನ ಪಾದಗಳಿಗೆ ನಮಸ್ಕರಿಸಿ, ಕೈಗಳನ್ನು ಮುಗಿದು, ಅವನಿಂದ ಶಿರಸ್ಸಿನಲ್ಲಿ 
ಆಘ್ರಾಣಿಸಲ್ಪಟ್ಟು, ಕ್ಷೇಮವನ್ನು ಆಶಂಸಿಸಲ್ಪಟ್ಟನು. ಧರ್ಮರಾಜನ ಮುಖದಿಂದ ಬಂದ 
ಬಹಳವಾದ ಆಶೀರ್ವಾದ ವಚನಗಳನ್ನು ಕೇಳಿ ಬಹಳ ಹರ್ಷದಿಂದ ಕೂಡಿದವನಾಗಿ 
ತನ್ನ ಶ್ರೇಷ್ಠವಾದ ರಥವನ್ನುಏರಿದನು. 


ತತಸ್ತೇ ವಾಜಿನೋ ಹೃಷ್ಟಾಃ ಸುಪುಪ್ಪಾ ವಾತರಂಹಸಃ । 

ಆಜಾನೇಯಾ ಜೈತ್ರಮೂಹುರ್ವಿಕುರ್ವಾಣಾಶ್ಚ ಸೈಂಧವಾಃ । 

ಯಥಾ ಶಕ್ರರಥಂ ರಾಜನ್ನೂಹುಸ್ತೇ ಹರಯಃ ಪುರಾ || ೭೨ ॥ 

ಅನಂತರ ಅವನ ಸಂತೋಷಗೊಂಡ, ಬಹಳ ಪುಷ್ಪವಾದ, ವಾಯುವೇಗವುಳ್ಳ, 
ಒಳ್ಳೆಯ ಜಾತಿಯಲ್ಲಿ ಜನಿಸಿದ, ಸಿಂಧುದೇಶದ ಅಶ್ವಗಳು ಜಯಶೀಲನಾದ ಅವನ 
ರಥವನ್ನು ಇಂದ್ರನ ರಥವನ್ನು ಹಿಂದೆ ಅಶಗಳು ಎಳೆದಂತೆ ವಿವಿಧವಾದ ಹೇಷಾರ 
ವರವನ್ನುಮಾಡುತ್ತಾ ಎಳೆದುಕೊಂಡು ಹೋದವು. 


ತಥೈವ ಭೀಮಸೇನೋತಪಿ ಧರ್ಮರಾಜೇನ ಪೂಜಿತಃ । 
ಪ್ರಾಯಾತ್‌ ಸಾತ್ಯಕಿನಾ ಸಾರ್ಧಮಭಿವಾದ್ಯ ಯುಧಿಷ್ಠಿರಮ್‌ 1 ೭೩ 1 


ಹಾಗೆಯೇ ಭೀಮಸೇನನೂ ಸಹ ಯುಧಿಷ್ಠಿರನಿಂದ ಪೂಜಿಸಲ್ಪಟ್ಟು ಅವನಿಗೆ 


ನಮಸ್ಕರಿಸಿ ಸಾತ್ಯಕಿಯ ಜೊತೆಯಲ್ಲಿಹೊರಟನು. 


ಸನ್ನದ್ಧಂ ತ್ವನುಗಚ್ಚಂತಂ ಭೀಮಂ ಪ್ರೇಕ್ಷ್ಯ ಸ ಸಾತ್ಯಕಿ: । 
ue ಲ ವರೆ ಶೆ 
ಅಥ ಹರ್ಷಪರೀತಾಂಗಃ ಸಾತ್ಯಕಿಃ ಸತ್ಯವಿಕ್ರಮಃ । 
ಅಭಿನಂದ್ಯಾಬ್ರವೀದ್‌ ವೀರಃ ತದಾ ಹರ್ಷಕರಂ ವಚಃ 11 ೭೪ 1 
ಸನ್ನದ್ಧನಾಗಿ ತನ್ನನ್ನು ಹಿಂಬಾಲಿಸುತ್ತಿದ್ದ ಭೀಮನನ್ನುನೋಡಿ ಸತ್ಯಪರಾಕ್ರಮನಾದ 
ಸಾತ್ಯಕಿಯು ಸಂತೋಷದಿಂದ ತುಂಬಿದ ದೇಹವುಳ್ಳವನಾಗಿ, ಅವನನ್ನು ಅಭಿನಂದಿಸಿ 
ಆಗ ಹರ್ಷಕರವಾದ ಮಾತುಗಳನ್ನು ಆಡಿದನು. 


ತ್ವಂ ಭೀಮ ರಕ್ಷ ರಾಜಾನಮೇತತ್‌ ಕಾರ್ಯತಮಂ ಹಿ ತೇ। 
ಅಹಂ ಭಿತ್ತ್ವಾ ಪ್ರವೇಕ್ಷ್ಯಾಮಿ ಕಾಲಪಕ್ಲಮಿದಂ ಬಲಮ್‌ | ೭೫ ॥ 


ಎಲೈ ಭೀಮನೇ, ನೀನು ರಾಜನನ್ನು ರಕ್ಕಿಸು. ಇದು ಅವಶ್ಯವಾಗಿ ಮಾಡಬೇಕಾದ 
ಕಾರ್ಯ. ಕಾಲಪಕ್ಷವಾದ ಈ ಸೈನ್ಯವನ್ನು ಭೇದಿಸಿ ನಾನು ಪ್ರವೇಶಿಸುವೆನು. 


ಜಯದ್ರಥವಧಪರ್ವ -417- 


ಆಯತ್ಯಾಂ ಚ ತಥಾತ್ಹೇ ಚ ಶ್ರೇಯೋ ರಾಜ್ಞೋಂ$ಭಿರಕ್ಷಣಮ್‌ । 
ಜಾನೀಷೇ ಮಮ ವೀರ್ಯಂ ತ್ಪಂ ತವ ಚಾಹಮರಿಂದಮು ॥ ೭೬ ॥ 


ತಸ್ಮಾದ್‌ ಭೀಮ ನಿವರ್ತಸ್ವ ಮಮ ಚೇದಿಚ್ಛಸಿ ಪ್ರಿಯಮ್‌ ॥ ೭೭ ॥ 


ವರ್ತಮಾನ ಕಾಲದಲ್ಲಿಮತ್ತು ಭವಿಷ್ಯತ್‌ಕಾಲದಲ್ಲಿಧರ್ಮರಾಜನ ರಕ್ಷಣೆಯು 

ಶ್ರೇಯಸ್ಕರವಾದುದು. ಎಲೈ ಅರಿಂದಮನೇ, ನನ್ನ ಸಾಮರ್ಥ್ಯವನ್ನು ನೀನು 

ತಿಳಿದಿದ್ದೀಯೆ. ನಿನ್ನ ಸಾಮರ್ಥ್ಯವನ್ನು ನಾನೂ ತಿಳಿದಿದ್ದೇನೆ. ಆದ್ದರಿಂದ ಎಲ್ಫೆ ಭೀಮನೇ, 

ನನಗೆ ಪ್ರಿಯವನ್ನು ಬಯಸುವುದಾದರೆ ನೀನು ಹಿಂದಿರುಗು. 

ತಥೋಕ್ತಃ ಸಾತ್ಯಕಿಂ ಪ್ರಾಹ ವ್ರಜ ತಂ ಕಾರ್ಯಸಿದ್ದಯೇ ॥ 

ಅಹಂ ರಾಜ್ಞಃ ಕರಿಷ್ಯಾಮಿ ರಕ್ಷಾಂ ಪುರುಷಸತ್ತಮ । 

ಏವಮುಕ್ತಃ ಪ್ರತ್ಯುವಾಚ ಭೀಮಸೇನಂ ಸ ಮಾಧವಃ ॥| ೭೮ ॥ 

ಹಾಗೆ ಹೇಳಲ್ಪಟ್ಟಭೀಮಸೇನನು ಸಾತ್ಯಕಿಯನ್ನುಕುರಿತು, ನೀನು ಕಾರ್ಯಸಿದ್ದಿಗಾಗಿ 

ಹೊರಡು. ಎಲ್ಫೆ ಪುರುಷಶ್ರೇಷ್ಠನೇ, ನಾನು ರಾಜನ ರಕ್ಷಣೆಯನ್ನು ಮಾಡುವೆನು ಎಂದು 

ಹೇಳಿದನು. ಆಗ ಸಾತ್ಯಕಿಯು ಭೀಮಸೇನನನ್ನುಕುರಿತು ಮಾತನಾಡಿದನು. 

ಸಾತ್ಯಕಿಃ 

ಗಚ್ಛ ಗಚ್ಛ ದ್ರುತಂ ಪಾರ್ಥ ಧ್ರುವೋ5ದ್ಯ ವಿಜಯೋ ಮಮ । 

ಯನ್ನೇ ಸ್ನಿಗ್ಬೋರನುರಕ್ತಶ್ಚ ತ್ಹಮದ್ಯ ವಶಗಃ ಸ್ಥಿತಃ | ೭೯ ॥ 
ಸಾತ್ಯಕಿ- ಎಲೈ ಪಾರ್ಥನೇ, ಬೇಗ ಹೊರಡು, ಹೊರಡು. ಈ ದಿನ ನನ್ನ 

ವಿಜಯವು ನಿಶ್ಚಿತವಾದುದು. ಏಕೆಂದರೆ ನನ್ನಲ್ಲಿ ಸ್ನೇಹಸಂಪನ್ನನಾದ ನೀನು ನನ್ನ 


ವಶವರ್ತಿಯಾಗಿದ್ದೀಯೆ. 


ನಿಮಿತ್ತಾನಿ ಚ ಧನ್ಯಾನಿ ಯಥಾ ಭೀಮ ವದಂತಿ ಮೇ । 


ನಿಹತೇ ಸೈಂಧವೇ ಪಾಪೇ ಪಾಂಡವೇನ ಮಹಾತ್ಮನಾ i ೮೦ ॥ 


ಪರಿಷ್ಪಜಿಷ್ಯೇ ರಾಜಾನಂ ಧರ್ಮಾತ್ಮಾನಂ ನ ಸಂಶಯಃ ! 
ಅಪ್ರಮಾದಶ್ಲ ತೇ ಕಾರ್ಯೋ ದ್ರೋಣಂ ಪ್ರತಿ ಮಹಾರಥಮ್‌॥ ೮೧ ॥ 


-418- ಮಹಾಭಾರತ ದ್ರೋಣಪರ್ವ 


ಎಲೈ ಭೀಮನೇ, ಶುಭವಾದ ಶಕುನಗಳು ಹೇಳುತ್ತಿರುವಂತೆ ನನ್ನ ಎಜಯವು 
ಇಂದು ಸ್ಥಿರವಾದುದು. ಮಹಾತ್ಮನಾದ ಪಾಂಡುಪುತ್ರನಾದ ಅರ್ಜುನನು ಪಾಪಿಯಾದ 
ಸೈಂಧವನನ್ನು ಕೊಂದಮೇಲೆ ನಾನು ಯುಧಿಷ್ಠಿರನನ್ನು ಆಲಿಂಗಿಸುವೆನು. ಇದರಲ್ಲಿ 
ಸಂಶಯವಿಲ್ಲ. ನೀನು ಮಹಾರಥರಾದ ದ್ರೋಣರ ವಿಷಯದಲ್ಲಿ ಬಹಳ 
ಎಚ್ಚರಿಕೆಯಿಂದ ಇರಬೇಕು. 


ಸಂಜಯಃ 
ಏತಾವದುಕ್ತ್ವಾ ಭೀಮಂ ತು ವಿಸೃಜ್ಯ ಚ ಮಹಾಮನಾಃ । 
ಸಂಪೈಕ್ಷತ್‌ ತಾವಕಂ ಸೈನ್ಯಂ ವ್ಯಾಫ್ರೋ ಮೃಗಗಣಾನಿವ 11 ೮೨ ॥ 
ಸಂಜಯ- ಭೀಮನನ್ನು ಕುರಿತು ಇಷ್ಟುಮಾತ್ರ ಮಾತನಾಡಿ, ಧೈರ್ಯಶಾಲಿಯಾದ 


ಅವನು ಭೀಮನನ್ನುಕಳುಹಿಸಿಕೊಟ್ಟುವ್ಯಾಘುವು ಜಿಂಕೆಗಳ ಸಮೂಹವನ್ನುನೋಡಿದಂತೆ 
ನಿನ್ನಸೈನ್ಯವನ್ನುನೋಡಿದನು. 


ತಂ ದೃಷ್ಟ್ವಾ ಪ್ರತಿವೀಕ್ಷಂತಂ ಸೈನ್ಯಂ ತವ ಜನಾಧಿಪ । 
ಭೂಯ ಏವಾಭವನ್ನೂಢಂ ಸುಭ್ಛಶಂ ಚಾಪ್ಯಕಂಪತ 11 ೮೩ ॥। 


ಎಲೈ ರಾಜನೇ, ಸಾತ್ಯಕಿಯು ನಿನ್ನ ಸೈನ್ಯವನ್ನು ನೋಡುತ್ತಿರುವುದನ್ನುನೋಡಿ ನಿನ್ನ 
ಸೈನ್ಯವು ಪುನ: ಕರ್ತವ್ಯಮೂಢವಾಗಿ ಬಹಳವಾಗಿ ನಡುಗಿತು. 

ತತಃ ಪ್ರಯಾತಃ ಸಹಸಾ ತವ ಸೈನ್ಯಂ ಸ ಸಾತ್ಯಕಿಃ । 

ದಿದ್ದಕ್ಷುರರ್ಜುನಂ ರಾಜನ್‌ ಧರ್ಮರಾಜಸ್ಯ ಶಾಸನಾತ್‌ u ೮೪ ॥ 


ಎಲೈ ರಾಜನೇ, ಅನಂತರ ತಕ್ಷಣ ಸಾತ್ಯಕಿಯು ಧರ್ಮರಾಜನ ಶಾಸನಕ್ಕೆ 
ಅನುಗುಣವಾಗಿ ಅರ್ಜುನನನ್ನು ನೋಡಲು ಬಯಸಿ, ನಿನ್ನ ಸೈನ್ಯವನ್ನು ಪ್ರವೇಶಿಸಿ 
ಸಾಗಿದನು. 


|! ಇತಿ ಶ್ರೀಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ದ್ರೋಣಪರ್ವಣಿ ಅಷ್ಟನವತಿತಮೋ5ಧ್ಯಾಯಃ ॥ 
।। ಜಯದ್ರಥವಧಪರ್ವಣಿ ದ್ವಾವಿಂಶೋಧ್ಯಾಯಃ I 
ಇಲ್ಲಿಗೆ ಮಹಾಭಾರತದ ದ್ರೋಣಪರ್ವದಲ್ಲಿ ತೊಂಬತ್ತೆಂಟನೆಯ ಅಧ್ಯಾಯ ಮುಗಿಯಿತು. 
Xk 


ಜಯದ್ರಥವಧಪರ್ವ -419- 


ತೊಂಬತ್ತೊಂಬತ್ತನೆಯ ಅಧ್ಯಾಯ 
ಅರ್ಜುನನ ಬಳಿಗೆ ಹೋಗುತ್ತಾ ಕೃತವರ್ಮನ ಜೊತೆಯಲ್ಲಿ 
ಸಾತ್ಯಕಿಯ ಯುದ. 
ಸಂಜಯಃ 

ಪ್ರಯಾತೇ ತವ ಸೈನ್ಯಂ ತು ಯುಯುಧಾನೇ ಯುಯುತ್ತಯಾ । 

ಧರ್ಮರಾಜೋ ಮಹಾರಾಜ ಸ್ವೇನಾನೀಕೇನ ಸಂವೃತಃ । 

ಪ್ರಾಯಾದ್‌ ದ್ರೋಣರಥಪ್ರೇಪು; ಯುಯುಧಾನಸ್ಯ ಪೃಷ್ಠತಃ ॥ ೧॥ 

ಸಂಜಯ- ಎಲೈ ಮಹಾರಾಜನೇ, ಯುಯುಧಾನನು (ಸಾತ್ಯಕಿಯು) ಯುದ್ಧವನ್ನು 
ಮಾಡಲು ಬಯಸಿ ನಿನ್ನಸೈನ್ಯವನ್ನು ಪ್ರವೇಶಿಸುತ್ತಿರಲು ಧರ್ಮರಾಜನು ತನ್ನಸೈನ್ಯದಿಂದ 
ಕೂಡಿದವನಾಗಿ ದ್ರೋಣರ ರಥದ ಸಮೀಪಕ್ಕೆ ಹೋಗಲು ಬಯಸಿ ಸಾತ್ಯಕಿಯ ಹಿಂದೆ 
ಹೊರಟನು. 

ತತಃ ಪಾಂಚಾಲರಾಜಸ್ಯ ಪುತ್ರಃ ಸಂಗ್ರಾಮದುರ್ಮದ:ಃ | 

ಪ್ರಯಾತೇ ಮಾಧವೇ ರಾಜನ್ನಿದಂ ವಚನಮಬ್ರವೀತ್‌ Il ೨ ॥ 

ಆಗ ಪಾಂಚಾಲರಾಜನ ಪುತ್ರನೂ, ಸಂಗ್ರಾಮ ದುರ್ಮದನೂ ಆದ ವಸುದಾನನು 
ಸಾತ್ಯಕಿಯು ಹೊರಟು ಹೋಗುತ್ತಿರಲು ಈ ಮಾತುಗಳನ್ನು ಆಡಿದನು. 

ಪ್ರಾಕ್ರೋಶತ್‌ ಪಾಂಡವಾನೀಕೇ ವಸುದಾನಶ್ಚ ಪಾರ್ಥಿವ: 11೩ ॥ 

ಆಗಚ್ಛತ ಪ್ರಹರತ ದ್ರುತಂ ವಿಪರಿಧಾವತ । 

ಯಥಾ ಸುಖೇನ ಗಚ್ಛೇತ ಸಾತ್ಯಕಿರ್ಯುದ್ದದುರ್ಮದ: | 

ಮಹಾರಥಾ ಹಿ ಬಹವೋ ಯತಿಪಷ್ಯಂತೇಠಸ್ಯ ನಿರ್ಜಯೇ 11 ೪ ॥ 

ಬನ್ನಿ, ಪ್ರಹಾರವನ್ನು ಮಾಡಿ, ಯುದ್ಧದುರ್ಮದನಾದ ಸಾತ್ಯಕಿಯು ಸುಖವಾಗಿ 
ಹೋಗುವಂತೆ ಶೀಘ್ರವಾಗಿ ಸಂಚರಿಸಿ. ಅನೇಕ ಮಹಾರಥರು ಸಾತ್ಯಕಿಯನ್ನು 
ಜಯಿಸಲು ಪ್ರಯತ್ನ ಪಡುವರು ಎಂದು ವಸುದಾನನು ಪಾಂಡವ ಸೈನ್ಯದಲ್ಲಿ 
ಕಿರುಚಿದನು. 


-420- ಮಹಾಭಾರತ ದ್ರೋಣಪರ್ವ 


ಸಂಜಯಃ 
ಸೇನಾಪತಿವಚಃ ಶ್ರುತ್ವಾ ಪಾಂಡವೇಯಾಃ ಸಮಂತತಃ । 
ಅಭ್ಯುದ್ಯಯುರ್ಮಹಾರಾಜ ತವ ಸೈನ್ಯಂ ಸಮಂತತಃ 1 ೫ ॥ 


ಸಂಜಯ- ಎಲೈ ಮಹಾರಾಜನೇ, ಸೇನಾಪತಿಯ ವಚನವನ್ನುಕೇಳಿ ಪಾಂಡವ 
ಸೇನೆಯ ಯೋಧರು ಎಲ್ಲಕಡೆಗಳಿಂದಲೂ ನಿನ್ನಸೈನ್ಯದ ಕಡೆಗೆ ನುಗ್ಗಿದರು. 

ಜಹಿ ಪ್ರಹರ ಗೃಹ್ಲೀಹಿ ವಿಧ್ಯ ವಿದ್ರಾವಯಾದ್ರವ । 

ಇತಿ ಬ್ರುವಂತೋ ವೇಗೇನ ಸಮಾಪೇತುರ್ಬಲಂ ತವ || ೬ 

ಕೊಲ್ಲು, ಪ್ರಹಾರವನ್ನುಮಾಡು, ಹಿಡಿ, ಗಾಯಗೊಳಿಸು, ಓಡಿಸು, ಸಮೀಪಕ್ಕೆ 
ಓಡಿಹೋಗು ಎಂದು ಕಿರುಚುತ್ತಾ ವೇಗದಿಂದ ನಿನ್ನಸೈನ್ಯದ ಮೇಲೆ ಬಿದ್ದರು. 

ವಯಂ ಪ್ರತಿಜಿಗೀಷಂತಸ್ತತ್ರ ತಾನ್‌ ಸಮಭಿದ್ರುತಾಃ । 

ಬಾಣಶಬ್ದರವಾನ್‌ ಕೃತ್ವಾ ವಿಮಿಶ್ರಾನ್‌ ಶಂಖನಿಸ್ಟನೈ: wd I 

ಆಗ ನಾವು ಅವರನ್ನು ಗೆಲ್ಲಲು ಬಯಸಿ, ಶಂಖಧ್ವನಿಗಳಿಂದ ಮಿಶ್ರಿತವಾದ 
ಬಾಣದಧ್ಧನಿಗಳನ್ನುಮಾಡಿ ಅವರ ಕಡೆಗೆ ಓಡಿದೆವು. 

ಯುಯುಧಾನರಥಂ ದೃಷ್ಟಾ ತಾವಕಾ ಅಭಿದುದ್ರುವುಃ 1 

ತತಃ ಶಬ್ದೋ ಮಹಾನಾಸೀದ್‌ ಯುಯುಧಾನರಥಂ ಪ್ರತಿ uw 


ಸಾತ್ಯಕಿಯ ರಥವನ್ನುನೋಡಿ ನಿನ್ನಸೈನಿಕರು ಅವನ ಕಡೆಗೆ ಧಾವಿಸಿದರು. ಆಗ 
ಅವನ ರಥದ ಬಳಿ ದೊಡ್ಡಶಬ್ದವುಂಟಾಯಿತು. 


ಪ್ರಕಂಪ್ಯಮಾನಾ ಮಹತೀ ತವ ಪುತ್ರಸ್ಯ ವಾಹಿನೀ । 
ಸಾತ್ತತೇನ ಮಹಾರಾಜ ಶತಧಾ5ಭಿವ್ಯದೀರ್ಯತ WEN 


ಎಲೈ ಮಹಾರಾಜನೇ, ಸಾತ್ಯಕಿಯಿಂದ ನಡುಗಿಸಲ್ಪಟ್ಟನಿನ್ನ ಪುತ್ರನ ದೊಡ್ಡ ಸೈನ್ಯವು 
ನೂರು ಭಾಗವಾಗಿ ಭಗ್ಗವಾಯಿತು. 


ತಸ್ಯಾಂ ವಿದೀರ್ಯಮಾಣಾಯಾಂ ಶಿನೇಃ ಪೌತ್ರೋ ಮಹಾರಥಃ | 
ಸಪ್ತ ವೀರಾನ್‌ ಮಹೇಷ್ವಾಸಾನ್‌ ಅಗ್ರಾನೀಕೇಷ್ಟಪೋಥಯತ್‌ ॥ ೧೦ ॥ 


ಜಯದ್ರಥವಧಪರ್ವ -42|- 


ನಿನ್ನಸೈನ್ಯವು ಹಾಗೆ ಭಗ್ಗವಾಗುತ್ತಿರಲು ಶಿನಿಯ ಪೌತ್ರನೂ, ಮಹಾರಥನೂ ಆದ 
ಸಾತ್ಯಕಿಯು ನಿನ್ನ ಸೇನೆಯ ಅಗ್ರಭಾಗದಲ್ಲಿದ್ದ ಮಹಾಧನುರ್ಧಾರಿಗಳಾದ ಏಳು 
ವೀರರನ್ನುಹೊಡೆದು ಉರುಳಿಸಿದನು. 


ಅಥಾನ್ಯಾನಪಿ ರಾಜೇಂದ್ರ ನಾನಾಜನಪದೇಶರಾನ್‌ । 
ಶರೈರನಲಸಂಕಾಶೈರ್ನಿನ್ಯೇ ವೀರಾನ್‌ ಯಮಕ್ಷಯಮ್‌ 1 ೧೧ ॥ 


ಎಲೈ ರಾಜೇಂದ್ರನೇ, ಅನಂತರ ವೀರರಾದ ಬೇರೆ ರಾಜರನ್ನೂ ಸಹ ಅಗ್ನಿ 
ಸದೃಶವಾದ ಬಾಣಗಳಿಂದ ಯಮಲೋಕಕ್ಕೆ ಕಳುಹಿಸಿದನು. 


ಶತಮೇಕೇನ ವಿವ್ಯಾಧ ಶತೇನೈಕಂ ಚ ಪತ್ರಿಣಾ । 
ದ್ವಿಪಾರೋಹಾನ್‌ ದ್ವಿಪಾಂಶ್ಚೈವ ಹಯಾರೋಹಾನ್‌ ಹಯಾಂಸ್ತಥಾ | 
ರಥಿನಃ ಸಾಶ್ವಸೂತಾಂಶ್ಚ ಜಘಾನೇಶಃ ಪಶೂನಿವ | ೧೨ ॥ 


ನೂರು ಬಾಣಗಳನ್ನು ಒಂದೇ ಬಾಣದಿಂದ ಯುದ್ಧ ಮಾಡಿ ಕೆಡವಿದನು. ಪತ್ರವುಳ್ಳ 
ನೂರು ಬಾಣಗಳಿಂದ ಒಂದು ಬಾಣವನ್ನುಕೆಡವಿದನು. ಪಶುಪತಿಯು ಪಶುಗಳನ್ನು 
ಸಂಹರಿಸುವಂತೆ ಅವನು ಗಜಾರೋಹಿಗಳನ್ನು ಮತ್ತು ಗಜಗಳನ್ನು ಅಶ್ವಾರೋಹಿಗಳನ್ನು 
ಮತ್ತು ಅಶ್ವಗಳನ್ನು ಕ ರಥಿಕರನ್ನು ಮತ್ತು ಅಶ್ವಸಾರಥಿಗಳನ್ನು ಕೊಂದನು. 

ತಂ ತಥಾಭೂತಕರ್ಮಾಣಂ ಶರಸಂಘಾತವರ್ಷಿಣಮ್‌ ಟ 

ನ ಕೇಚನಾಭ್ಯಧಾವನ್‌ ವೈ ಸಾತ್ಯಕಿಂ ತವ ಸೈನಿಕಾಃ 11 ೧೩ 1 

ಬಾಣಗಳ ಸಮೂಹವನ್ನು ಸುರಿಸುತ್ತಾ ಅಂತಹ ಕಾರ್ಯವನ್ನು ಎಸಗುತ್ತಿದ್ದ 
ಸಾತ್ಯಕಿಯ ಕಡೆಗೆ ನಿನ್ನಸ್ಫನಿಕರು ಯಾರೂ ಮುಂದೆ ಹೋಗಲಿಲ್ಲ. 

ತೇ ಭೀತ್ವಾ ಮೃದ್ಯಮಾನಾಶ್ಚ ಪ್ರಮೃಷ್ಟಾ ದೀರ್ಫಬಾಹುನಾ ।ಟ 

ಆಯೋಧನಂ ಜಹುರ್ವೀರಾ ದೃಷ್ಟ್ವಾ ತಮತಿಪೌರುಷಮ್‌ ॥ ೧೪ ॥ 


ದೀರ್ಫಬಾಹುವಾದ ಸಾತ್ಯಕಿಯಿಂದ ಮರ್ದಿಸಲ್ಪಟ್ಟು ವಿನಾಶಕ್ಕೆ ಒಳಗಾಗುತ್ತಿದ್ದ 
ಆ ವೀರರು ಭಯಗೊಂಡು ಸಾತ್ಯಕಿಯ ಅತಿಪೌರುಷವನ್ನುನೋಡಿ ರಣರಂಗವನ್ನು 


ತೊರೆದರು. 


-422- ಮಹಾಭಾರತ ದ್ರೋಣಪರ್ವ 


ತಮೇಕಂ ಬಹುಧಾ ಪಶ್ಯನ್‌ ಮೋಹಿತಾಸ್ತಸ್ಯ ತೇಜಸಾ । 
ಸಂಗ್ರಾಮಕೋವಿದಂ ವೀರಂ ವಿಚರಂತಮಭೀತವತ್‌ WW ೧೫ ॥ 


ಅವನ ಪರಾಕ್ರಮದಿಂದ ಮೋಹಿತರಾಗಿ, ನಿರ್ಭೀತನಾಗಿ ರಣರಂಗದಲ್ಲಿ 
ಸಂಚರಿಸುವ ರಣಕೋವಿದನಾದ ವೀರನಾದ ಅವನನ್ನು ಒಬ್ಬನನ್ನೇ ಅನೇಕರೆಂದು 
ತಿಳಿದರು. 


ರಥೈರ್ವಿಮಥಿತಾಕ್ಷೈಶ್ಚ ಭಗ್ನನೀಡೈಶ್ಚ ಮಾರಿಷ । 
ಚಕ್ಕರ್ವಿಮಥಿತೈಶಿನ್ನೆ ರ್ದ ಜೈಶ್ತ ವಿನಿಪಾತಿತೈಃ 11 ೧೭ ॥ 
ಅನುಕರ್ಷೈಃ ಪತಾಕಾಭಿಃ ಶಿರಸ್ತಾಣೈಃ ಸಕಾಂಚನೈ: । 

ಈ 
ಬಾಹುಭಿಶ್ಚಂದನಾದಿಗ್ಗೆ ೪ ಸಾಂಗದೈಶ್ಚ ವಿಶಾಂಪತೇ 11 ೧೮ ॥ 
ಹಸ್ತಿಹಸ್ತೋಷಮೈಶ್ಚಾಪಿ ಭುಜಗಾಭೋಸಗಸನ್ನಿಬ್ಛೆಃ । 
ಊರುಭಿಃ ಪೃಥಿವೀ ಚ್ಛನ್ನಾ ಮನುಜಾನಾಂ ನರೋತ್ತಮ ೧೯ 


ಎಲೈ ಪೂಜ್ಯನೇ, ನರಶ್ರೇಷ್ಠನೇ, ಅಕ್ಷಗಳು, ನೀಡಗಳು, ಚಕ್ರಗಳು ಮುರಿದು, 
ಧ್ವಜಗಳು ಭಗ್ಗವಾಗಿ ಕೆಳಗೆ ಬಿದ್ದರಥಗಳಿಂದಲೂ, ಸಣ್ಣನೊಗಗಳು, ಪತಾಕೆಗಳು, 
ಶಿರಸ್ತಾಣಗಳಿಂದಲೂ, ಸುವರ್ಣಾಲಂಕೃತವಾದ ಭುಜಕೀರ್ತಿಗಳುಳ್ಳಮತ್ತು ಚಂದನ 
ಲೇಪಿತವಾದ ಬಾಹುಗಳಿಂದಲೂ, ಆನೆಯ ಸೊಂಡಿಲುಗಳನ್ನು ಹೋಲುವ, ಸರ್ಪಗಳ 
ಶರೀರವನ್ನು ಹೋಲುವ ವೀರರ ತೊಡೆಗಳಿಂದಲೂ ಭೂಮಿಯು ತುಂಬಿಹೋಯಿತು. 


ಶಶಾಂಕಸದೃಶಾಕಾರೈಃ ವದನೈಶ್ಚ ಸಕುಂಡಲೈ: । 
ಪತಿತೈರ್ವ್ವಷಭಾಕ್ಷಾಣಾಂ ಬಭೌ ಭಾರತ ಮೇದಿನೀ 11 ೨೦ ॥ 


ಎಲೈ ಭಾರತನೇ, ಚಂದ್ರನನ್ನು ಹೋಲುವ ಆಕಾರವುಳ್ಳ ಕುಂಡಲಸಹಿತರಾದ 
ಪತಿತರಾದ ವೃಷಭಾಕ್ಸವುಳ್ಳ ವೀರರ ಮುಖಗಳಿಂದ ಭೂಮಿಯು ಶೋಚಿಸಿತು. 

ಗಜೈಶ್ಚಬಹುಧಾ ಚಿನ್ನೆ ಕ ಶಯಾನೈ: ಪರ್ವತೋಪಮೈ: । 

ರರಾಜಾತಿಭೃಶಂ ಭೂಮಿಃ ವಿಕೀರ್ಣೈರಿವ ಪರ್ವತ್ರೆಃ 11 ೨೧ ॥ 


ಬಹಳವಾಗಿ ಕತ್ತರಿಸಲ್ಪಟ್ಟು ಭೂಮಿಯ ಮೇಲೆ ಬಿದ್ದ ಪರ್ವತಸದೃಶವಾದ 
ಗಜಗಳಿಂದ ಭೂಮಿಯು ಪರ್ವತಗಳು ಚೆಲ್ಲಾಡಿದಂತೆ ಬಹಳವಾಗಿ ಶೋಭಿಸಿತು. 


ಜಯದ್ರಥವಧಪರ್ವ -423- 


ತಪನೀಯಮಯೈರ್ಯೋಕ್ರೈರ್ಮುಕ್ತಾಜಾಲವಿಭೂಷಿತೈ: । 

ಉರಶ್ಸದೈರ್ವಿಚಿತ್ರೆಶ್ಚ ವ್ಯರೋಚಂತ ತುರಂಗಮಾಃ I ೨೨ 1 

ಗತಸತ್ತ್ವಾ ಮಹೀಂ ಪ್ರಾಪ್ತಾಃ ಪ್ರಮೃಷ್ಟಾ ದೀರ್ಪಬಾಹುನಾ ॥ ೨೩ ॥ 

ಸುವರ್ಣಮಯವಾದ ಕಡಗೂಟಗಳಿಂದಲೂ ಮತ್ತು ಮುತ್ತಿನ ಜಾಲಗಳಿಂದಲೂ, 
ವಿಚಿತ್ರವಾದ ವಕ್ಷಸ್‌ಸ್ನಲ ರಕ್ಷಣೆಗಳಿಂದಲೂ ಕೂಡಿದ ಅಶ್ವಗಳು ದೀರ್ಫಬಾಹುವಾದ 
ಸಾತ್ಯಕಿಯಿಂದ ವಿನಾಶಗೊಳಿಸಲ್ಪಟ್ಟು ಮೃತವಾಗಿಭೂಮಿಯ ಮೇಲೆ ಬಿದ್ದು 
ಶೋಬಿಸಿದವು. 

ನಾನಾವಿಧಾನಿ ಸೈನ್ಯಾನಿ ತವ ಹತ್ವಾ ತು ಸಾತ್ಪತಃ । 

ಪ್ರವಿಷ್ಠಸ್ತಾವಕಂ ಸೈನ್ಯಂ ದ್ರಾವಯಿತ್ವಾ ಚಮೂಂ ತವ || ೨೪ 1 

ಸಾತ್ತತ ಕುಲಕ್ಕೆ ಸೇರಿದ ಸಾತ್ಯಕಿಯು ನಾನಾ ವಿಧವಾದ ಸೈನ್ಯಗಳನ್ನು ಸಂಹರಿಸಿ, 
ಓಡಿಸಿ, ನಿನ್ನಸೈನ್ಯದೊಳಗೆ ಇನ್ನೂ ಮುಂದೆ ಪ್ರವೇಶಿಸಿದನು. 

ತತಸ್ತೇನೈವ ಮಾರ್ಗೇಣ ಯೇನ ಯಾತೋ ಧನಂಜಯಃ । 

ಇಯೇಷ ಸಾತ್ಯಕಿರ್ಗಂತುಂ ತತೋ ದ್ರೋಣೇನ ವಾರಿತಃ ॥ ೨೫ ॥ 

ಸಾತ್ಯಕಿಯು ಅರ್ಜುನನು ಹೋದ ಮಾರ್ಗದಲ್ಲಿಯೇ ಹೋಗಲು ಬಯಸಿದನು. 
ಆದರೆ ದ್ರೋಣರು ಅವನನ್ನುತಡೆದರು. 

ಭಾರದ್ವಾಜಂ ಸಮಾಸಾದ್ಯ ಯುಯುಧಾನಸ್ತು ಮಾರಿಷ । 

ನಾತ್ಯವರ್ತತ ಸಂಕ್ರುದ್ಧೋ ವೇಲಾಮಿವ ಜಲಾಶಯಃ il ೨೬ ॥ 

ಎಲ್ಪೆ ಪೂಜ್ಯನೇ, ದ್ರೋಣರನ್ನು ಸಮೀಪಿಸಿದ ಸಂಕ್ರುದ್ಧನಾದ ಯುಯುಧಾನನು 
ಜಲಾಶಯವು ದಡವನ್ನು ಮೀರಲು ಸಾಧ್ಯವಾಗದಂತೆ ಅವರನ್ನು ದಾಟಿ ಮುಂದೆ 
ಹೋಗಲಿಲ್ಲ. 


ನಿಗೃಹ್ಯ ತು ರಣೇ ದ್ರೋಣೋ ಯುಯುಧಾನಂ ಮಹಾರಥಮ್‌ । 
ವಿವ್ಯಾಧ ನಿಶಿತೈರ್ಬಾಣ್ಯೆಃ ಪಂಚಭಿರ್ಮರ್ಮಭೇದಿಭಿಃ 1 ೨೭ 1 


-424- ಮಹಾಭಾರತ ದ್ರೋಣಪರ್ವ 


ದ್ರೋಣರು ಮಹಾರಥನಾದ ಯುಯುಧಾನನನ್ನು ರಣರಂಗದಲ್ಲಿ ನಿಲ್ಲಿಸಿ, 
ಮರ್ಮಭೇದಿಗಳಾದ ತೀಕ್ಷ್ಣವಾದ ಐದು ಬಾಣಗಳಿಂದ ಅವನನ್ನು ಹೊಡೆದರು. 


ಸಾತ್ಯಕಿಸ್ತು ರಣೇ ದ್ರೋಣಂ ರಾಜನ್‌ ವಿವ್ಯಾಧ ಸಪ್ತಭಿಃ । 

ಹೇಮಪುಂಖೈಃ ಶಿಲಾಧೌತೈಃ ಕಂಕಬರ್ಹಿಣವಾಜಿತೈಃ । 

ತಂ ಷಡ್ವಿ ಸಾಯಕೈರ್ದ್ವೋಣಃ ಸಾಶ್ವಯಂತಾರಮಾರ್ದಯತ್‌ ॥ ೨೮ ॥ 

ಎಲೈ ರಾಜನೇ, ಸಾತ್ಯಕಿಯಾದರೂ ಸುವರ್ಣಮಯವಾದ ಪುಂಖಗಳನ್ನು 
ಹೊಂದಿದ್ದ, ಕಲ್ಲಿನಲ್ಲಿಸಾಣೆಯನ್ನು ಹಿಡಿದ ಕಂಕಬರ್ಹಿಗರಿಗಳನ್ನು ಹೊಂದಿದ್ದಏಳು 


ಬಾಣಗಳಿಂದ ರಣರಂಗದಲ್ಲಿ ದ್ರೋಣರನ್ನು ಹೊಡೆದನು. ದ್ರೋಣರು ಆರು 
ಬಾಣಗಳನ್ನು ಪ್ರಯೋಗಿಸಿ ಸಾರಥಿ, ಅಶ್ಷಗಳಿಂದ ಸಹಿತನಾದ ಅವನನ್ನು ಎದುರಿಸಿದರು. 


ಸ ತಂ ನ ಮಮೃಹೇ ದ್ರೋಣಂ ಯುಯುಧಾನೋ ಮಹಾರಥಃ ಟ 
ಸಿ 


ಂಹನಾದಂ ತತಃ ಕೃತ್ವಾ ದ್ರೋಣಂ ವಿವ್ಯಾಧ ಸಾತ್ಯಕಿಃ 2೯ ॥ 
ದಶಭಿಃ ಸಾಯಕ್ಕೆಶ್ಲಾನೈೃಃ ಷಡ್ಜಿರಷ್ಟಾಭಿರೇವ ಚ । 
ಯುಯುಧಾನಃ ಪುನರ್ದೋಣಂ ವಿವ್ಯಾಧ ದಶಭಿಃ ಶರೈಃ 1೩೦ ॥ 


ಮಹಾರಥನಾದ ಸಾತ್ಯಕಿಯು ದ್ರೋಣರು ಹಾಗೆ ಮಾಡುವುದನ್ನು ಸಹಿಸಲಿಲ್ಲ. 
ಆಗ ಸಿಂಹನಾದವನ್ನು ಮಾಡಿ ಅವನು ಬೇರೆ ಹತ್ತು ಬಾಣಗಳಿಂದ, ಪುನಃ ಆರು 
ಬಾಣಗಳಿಂದ, ಪುನಃ ಎಂಟು ಬಾಣಗಳಿಂದ ಮತ್ತು ಪುನಃ ಹತ್ತು ಬಾಣಗಳಿಂದ 
ದ್ರೋಣರನ್ನು ಹೊಡೆದನು. 


ಏಕೇನ ಸಾರಥಿಂ ಚಾಸ್ಯ ಚತುರ್ಭಿಶ್ಚತುರೋ ಹಯಾನ್‌ । 
ಧ್ವಜಮೇಕೇನ ಬಾಣೇನ ಯುಧಿ ವಿವ್ಯಾಧ ಮಾರಿಷ 11 ೩೧ ॥ 


ಎಲೈ ಪೂಜ್ಯನೇ, ಅವನು ಒಂದು ಬಾಣದಿಂದ ಸಾರಥಿಯನ್ನೂ, ನಾಲ್ಕು 
ಬಾಣಗಳಿಂದ ರಥದ ನಾಲ್ಕು ಕುದುರೆಗಳನ್ನೂ. , ಒಂದು ಬಾಣದಿಂದ ರಥದ ಧ್ವಜವನ್ನೂ 
ಹೊಡೆದನು. 


ತಂ ದ್ರೋಣಃ ಸಾಶ್ವ್ಚಯಂತಾರಂ ಸರಥಧ್ದಜಮಾಶುಗೈೆಃ । 


ತ್ವರನ್‌ ಪ್ರಾಚ್ಚಾದಯದ್‌ ಬಾಣೈಃ ಶಲಭಾನಾಮಿವ ವ್ರಜೈಃ ॥ ೩೨ ॥ 


ಜಯದ್ರಥವಧಪರ್ವ -425- 


ದ್ರೋಣರು ಅಶ್ವ; ಸಾರಧಿಗಳಿಂದಲೂ, ಧ್ವಜ-ರಥಗಳಿಂದಲೂ ಕೂಡಿದ ಅವನನ್ನು 
ಶೀಘ್ರವಾಗಿ ವೇಗವಾಗಿ ಸಾಗುವ ಪತಂಗಗಳ ಸಮೂಹದಂತೆ ಇರುವ ಬಾಣಗಳಿಂದ 
ಮುಚ್ಚಿಹಾಕಿದರು. 

ತಥೈವ ಯುಯುಧಾನೋತಪಿ ದ್ರೋಣಂ ಬಹುಭಿರಾಶುಗೈ: | 

ಪ್ರಾಚ್ಚಾದಯದಸಂಭ್ರಾಂತಃ ತ್ವರಮಾಣೋ ಮಹಾರಥಃ 11 ೩೩ 1 

ಹಾಗೆಯೇ ಮಹಾರಥನಾದ ಸಾತ್ಯಕಿಯೂ ಸಹ ಯಾವ ಗಾಬರಿಯೂ ಇಲ್ಲದೆ 
ಶೀಘ್ರಗಾಮಿಗಳಾದ ಅನೇಕ ಬಾಣಗಳಿಂದ ದ್ರೋಣರನ್ನು ಮುಚ್ಚಿಹಾಕಿದನು. 

ದ್ರೋಣಸ್ತು ಪರಮಕ್ರುದ್ಧ ಸಾತ್ಯಕಿಂ ಪರವೀರಹಾ । 

ಅವಾಕಿರಚ್ಚಿತೈರ್ಬಾಣೈರ್ವಾಸುದೇವಪರಾಕ್ರಮಮ್‌ HW ೩೪ ॥ 

ಪರವೀರಘಾತಕರಾದ ದ್ರೋಣರಾದರೋ ಬಹಳ ಕೋಪಗೊಂಡು ಕೃಷ್ಣನ 
ಪರಾಕ್ರಮದಂತೆ ಪರಾಕ್ರಮವನ್ನು ಹೊಂದಿದ್ದ ಸಾತ್ಯಕಿಯ ಮೇಲೆ ಹರಿತವಾದ 
ಬಾಣಗಳ ಮಳೆಯನ್ನುಕರೆದರು. 

ತಂ ತಥಾ ಶರಜಾಲೇನ ಪ್ರಚ್ಚಾದ್ಯ ಮಹತಾ ಪುನಃ । 

ದ್ರೋಣಃ ಪ್ರಹಸ್ಯ ಶೈನೇಯಮಿದಂ ವಚನಮಬ್ರವೀತ್‌ ॥1 ೩೫ ॥ 

ದ್ರೋಣರು ಹಾಗೆ ಅವನನ್ನು ಬಾಣಗಳ ಸಮೂಹದಿಂದ ಮುಚ್ಚಿಹಾಕಿ ನಕ್ಕು 
ಸಾತ್ಯಕಿಯನ್ನು ಕುರಿತು ಈ ಮಾತನ್ನು ಆಡಿದರು. 

ತವಾಚಾರ್ಯೋ ರಣಂ ಹಿತ್ವಾ ಯಾತಃ ಕಾಪುರುಷೋ ಯಥಾ ।ಟ 

ಯೋಧಯಂತಂ ಹಿ ಹಿತ್ವಾರಸೌ ಮಾಂ ಪ್ರದಕ್ಷಿಣತೋ ಬಲೀ ॥ ೩೬ ॥ 

ನಿನ್ನ ಬಲಿಷ್ಠನಾದ ಗುರುವು ಕೆಟ್ಟ ಪುರುಷನಂತೆ ನಡೆದುಕೊಂಡು ಯುದ್ಧ 
ಮಾಡುತ್ತಿದ್ದನನ್ನನ್ನು ಬಿಟ್ಟುನನಗೆ ಪ್ರದಕ್ಷಿಣೆಯನ್ನುಮಾಡಿ ಹೊರಟು ಹೋದನು. 

ತ್ವಂ ನ ಮೇ ಯುದ್ಧ್ಯಮಾನಸ್ಯ ಜೀವನ್‌ ಸಾತ್ಯಕ ಮೋಕ್ಷ್ಯಸೇ | 

ಯದಿ ಮಾಂ ತಂ ರಣೇ ಹಿತ್ವಾನ ಯಾಸ್ಯಾಚಾರ್ಯವದ್‌ ದ್ರುತಮ್‌ ॥ 


-426- ಮಹಾಭಾರತ ದ್ರೋಣಪರ್ವ 


ನಿನ್ನಗುರುವಿನಂತೆ ಯುದ್ಧವನ್ನು ಬಿಟ್ಟುಶೀಘ್ರವಾಗಿ ಓಡಿಹೋಗದಿದ್ದರೆ, ಎಲೈ 
ಸಾತ್ಯಕಿಯೇ, ಆದರೆ ಯುದ್ಧ ಮಾಡುತ್ತಿರುವ ನನ್ನಿಂದ ನೀನು ಜೀವ ಸಹಿತವಾಗಿ 
ತಪ್ಪಿಸಿಕೊಳ್ಳಲಾರೆ. 
ಸಾತ್ಯಕಿ: 
ಧನಂಜಯಸ್ಯ ಪದವೀಂ ಧರ್ಮರಾಜಸ್ಯ ಶಾಸನಾತ್‌ । 


ಗಚ್ಛಾಮಿ ಸ್ವಸ್ತಿ ತೇ ಬ್ರಹ್ಮನ್‌ ನ ಮೇ ಕಾಲಾತ್ಯಯೋ ಭವೇತ್‌ ॥। ೩೮ ॥ 


ವ್‌ 
ಆಚಾರ್ಯಾನುಗತೋ ಮಾರ್ಗ: ಶಿಷ್ಯೆ ಲರನ್ವಾಸ್ಯತೇ ಸದಾ । 
ತಸ್ಮಾದೇವ ವ್ರಜಾಮ್ಯಾಶು ಯಥಾ ಮೇ ಸ ಗುರುರ್ಗತಃ 1೩೯ ॥ 


ಸಾತ್ಯಕ- ಬ್ರಾಹ್ಮಣರೇ, ಧರ್ಮರಾಜನ ಅಪ್ಪಣೆಯಂತೆ ನಾನು ಅರ್ಜುನನ 
ಮಾರ್ಗವನ್ನು ಹಿಡಿದು ಹೋಗುತ್ತೇನೆ. ನಿಮಗೆ ಕ್ಷೇಮವಾಗಲಿ, ನನಗೆ ಕಾಲವು 
ಮೀರುವುದು ಬೇಡ. ಗುರುಗಳು ಹೋದ ಮಾರ್ಗದಲ್ಲಿಯೇ ಯಾವಾಗಲೂ ಶಿಷ್ಯರು 
ಹೋಗುತ್ತಾರೆ. ಆದ್ದರಿಂದ ನನ್ನಗುರು ಹೋದ ಮಾರ್ಗದಲ್ಲಿಯೇ ನಾನು ಶೀಘ್ರವಾಗಿ 
ಹೋಗುತ್ತೇನೆ. 


ಸಂಜಯಃ 
ಏವಮುಕ್ತಾ ತು ಶೈನೇಯ ಆಚಾರ್ಯಂ ಪರಿವರ್ಜಯನ್‌ । 
ಪ್ರಯಾತಃ ಸಹಸಾ ರಾಜನ್‌ ಸಾರಥಿಂ ಚೇದಮಬ್ರವೀತ್‌ ॥ ೪೦ ॥ 


ಸಂಜಯ- ಎಲೈ ರಾಜನೇ, ಸಾತ್ಯಕಿಯು ಹೀಗೆ ಹೇಳಿ ದ್ರೋಣರನ್ನುಪರಿತ್ಯಜಿಸಿ 
ತಕ್ಷಣ ಹೊರಟವನಾಗಿ ಸಾರಥಿಯನ್ನು ಕುರಿತು ಈ ಮಾತನ್ನಾಡಿದನು. 


ದ್ರೋಣಃ ಕರಿಷ್ಯತೇ ಯತ್ನಂ ಸರ್ವಥಾ ಮಮ ವಾರಣೇ | 
ಯತ್ತೋ ಯಾಹಿ ರಣೇ ಸೂತ ಶೃಣು ಚೇದಂ ವಚೋತಪರಮ್‌ ॥ 


ಎಲೈ ಸೂತನೇ, ದ್ರೋಣರು ಎಲ್ಲ ರೀತಿಯಿಂದಲೂ ನನ್ನನ್ನು ತಡೆಯಲು 
ಪ್ರಯತ್ನವನ್ನು ಮಾಡುವರು. ಆದ್ದರಿಂದ ಎಚ್ಚರಿಕೆಯಿಂದ ಮುಂದೆ ಹೋಗು. ನನ್ನ 
ಈ ಇನ್ನೊಂದು ಮಾತನ್ನುಕೇಳು. 


ಜಯದ್ರಥವಧಪರ್ವ -427- 


ಏತದಾಲೋಕ್ಕತೇ ಸೈನ್ಯಮಾವಂತ್ಕಾನಾಂ ಮಹಾಪ್ರಭಮ್‌ । 


ಅಭೇದ್ಯಮರಿಭಿರ್ವೀರೈ: ಸುಮಹದ್ದಿರ್ಮಹದ್‌ ಬಲಮ್‌ 11 ೪೨ | 
ಅವಂತಿದೇಶದ ಮಹಾಪ್ರಭೆಯುಳ್ಳ ವೀರರಾದ ಅನೇಕ ಶತ್ರುಗಳಿಂದ ಕೂಡಿದ, 
ಭೇದಿಸಲು ಸಾಧ್ಯವಿಲ್ಲದ ಈ ದೊಡ್ಡಸೈನ್ಯವು ಕಾಣುತ್ತಿದೆ. 


ಅಸ್ಯಾನಂತರತಶ್ಚೈತದ್‌ ಬಾಹ್ಲೀಕಾನಾಂ ಮಹದ್‌ ಬಲಮ್‌ । 
ತದನಂತರಮೇವೈತದ್‌ ದಾಕ್ಷಿಣಾತ್ಯಂ ಮಹದ್‌ ಬಲಮ್‌ ॥ ೪೩ ॥ 


ಬಾಹಿಕಾಭ್ಯಾಶಸಂಯುಕ್ತಂ ಕರ್ಣಸ್ಯಾಪಿ ಮಹದ್‌ ಬಲಮ್‌ ॥। ೪೪ ॥ 


ಈ ಸೈನ್ಯದ ಅನಂತರ ಬಾಹ್ಲೀಕರ ದೊಡ್ಡ ಸೈನ್ಯವಿದೆ. ಅದರ ಅನಂತರ 
ದಾಕ್ಸಿಣಾತ್ಯರ ದೊಡ್ಡ ಸೈನ್ಯವಿದೆ. ಬಾಹ್ಲೀಕರ ಸೈನ್ಯದ ಸಮೀಪದಲ್ಲಿಕರ್ಣನ ದೊಡ್ಡ 
ಸ್ಫನ್ಯವೂ ಇದೆ. 

ಅನ್ಯೋನ್ಯೇನ ಚ ಸೈನ್ಯಾನಿ ಭಿನ್ನಾನ್ಯೇತಾನಿ ಸಾರಥೇ । 


ಅನ್ಯೋನ್ಯಂ ಸಮುಪಾಶ್ರಿತ್ಯ ನ ತ್ಯಕ್ಷ್ಯಂತಿ ರಣಾಜಿರಮ್‌  ॥ ೪೫ ॥ 


ಎಲ್ಫೆ ಸಾರಥಿಯೇ, ಈ ಸೈನ್ಯಗಳು ಪರಸ್ಪರವಾಗಿ ಸ್ವಲ್ಪ ಅಂತರದಿಂದ ಕೂಡಿವೆ. 
ಒಂದಕ್ಕೊಂದು ಬಲವನ್ನು ನೀಡುತ್ತಾ ಇವು ರಣರಂಗವನ್ನು ಬಿಡುವುದಿಲ್ಲ. 


ಏತದಂತರಮಾಸಾದ್ಯ ಚೋದಯಾಶ್ಚಾನ್‌ ಪ್ರಹೃಷ್ಠವತ್‌ । 
ಮಧ್ಯಮಂ ಜವಮಾಸ್ನಾಯ ವಹ ಮಾಮತ್ರ ಸಾರಥೇ 11 ೪೬ Nn 


ಬಾಹಿಕಾ ಯತ್ರ ದೃಶ್ಯಂತೇ ನಾನಾಪ್ರಹರಣೋದ್ಯತಾಃ | 


ದಾಕ್ಷಿಣಾತ್ಯಾಶ್ಚ ಬಹುಶಃ ಸೂತಪುತ್ರಪುರೋಗಮಾಃ u ೪೭ I 

ಎಲೈ ಸಾರಥಿಯೇ, ಈ ಮಧ್ಯದ ಅಲ್ಪದೇಶವನ್ನು ತಲುಪಿ, ಸಂತೋಷದಿಂದ 
ಮಧ್ಯಮವೇಗವನ್ನು ಆಶ್ರಯಿಸಿ, ಅಶ್ತಗಳನ್ನು ಪ್ರಚೋದಿಸಿ ನನ್ನನ್ನು ಎಲ್ಲಿ ಅನೇಕ 
ಆಯುಧಗಳನ್ನು ಹಿಡಿದು ಉದ್ಯುಕ್ತರಾದ ಬಾಹ್ಲೀಕರು ಮತ್ತು ಕರ್ಣನೇ ಮೊದಲಾದ 
ಅನೇಕ ದಾಕ್ಷಿಣಾತ್ಯರು ಕಾಣುತ್ತಾರೆಯೋ ಅಲ್ಲಿಗೆ ಕರೆದುಕೊಂಡು ಹೋಗು. 


-428- ಮಹಾಭಾರತ ದ್ರೋಣಪರ್ವ 


ಹಸ್ತಶ್ವರಥ ಸಂಬಾಧಂ ಯತ್ರಾನೀಕಂ ವಿಲೋಕ್ಯತೇ । 
ನಾನಾದೇಶಸಮುತ್ತೆ ಶ್ಚ ಪದಾತಿಭಿರಧಿಷ್ಠಿತಮ್‌ || ೪೮ ॥ 


ಗಜಗಳಿಂದಲೂ, ಅಶ್ವಗಳಿಂದಲೂ ಮತ್ತು ರಥಗಳಿಂದಲೂ ನಿಬಿಡವಾದ, ನಾನಾ 
ದೇಶದಿಂದ ಬಂದ ಪದಾತಿಗಳಿಂದಲೂ ಅಧಿಷ್ಠಿತವಾದ ಸೈನ್ಯವು ಕಂಡು ಬರುವಲ್ಲಿಗೆ 
(ನನ್ನನ್ನು ಕರೆದುಕೊಂಡು ಹೋಗು). 


ತತಃ ಶಕ್ಯೋ ಮಹಾವ್ಯೂಹೋ ಭೇತ್ತುಂ ಸ್ಥ ಸಹಸಾ ರಣೇ । 
ತಂ ದೇಶಂ ತ್ವರಿತಾ ಯಾಮೋ ಮೃದ್ದಂತೋ ಯುಧಿ ಶಾತ್ರವಾನ್‌ । 
ತತೈತೇ ಸಂಪ್ರಹೃಷ್ಠತ್ವಾನ್ನಾಸ್ಕಾನ್‌ ಪ್ರತಿ ಯುಯುತ್ತವಃ 19೯ I 


ಆಗ ರಣರಂಗದಲ್ಲಿಈ ದೊಡ್ಡ ವ್ಯೂಹವನ್ನು ಭೇದಿಸಲು ತಕ್ಷಣ ಸಾಧ್ಯವಾಗುತ್ತದೆ. 
ಶತ್ರುಗಳನ್ನು ಮರ್ದಿಸುತ್ತಾ ಆ ಪ್ರದೇಶಕ್ಕೆ ಶೀಘ್ರವಾಗಿ ಹೋಗೋಣ. ಇವರೆಲ್ಲರೂ 
ಸಂತೋಷದಿಂದ ಕೂಡಿರುವುದರಿಂದ ನಮ್ಮ ಜೊತೆಯಲ್ಲಿಯುದ್ದವನ್ನು ಮಾಡಲು 
ಬಯಸುತ್ತಿಲ್ಲ. 

ಅಯುದ್ಧಮಾನೋ ಬಹುಭಿರೇಕಂ ಪ್ರಾಪ್ಯ ಸುದುರ್ಬಲಮ್‌ । 

ಬಲಂ ಪ್ರಮಥ್ಯ ಗಚ್ಛಾಮಿ ಮಿಷತಾಂ ಸರ್ವಧನ್ನಿನಾಮ್‌ ॥1 ೫೦ ॥ 


ಬಹಳ ಯೋಧರ ಜೊತೆಯಲ್ಲಿ ಯುದ್ಧವನ್ನು ಮಾಡದೆ ಒಬ್ಬ ದುರ್ಬಲನನ್ನು 
ಸಮೀಪಿಸಿ ಸೈನ್ಯವನ್ನುಮರ್ದಿಸಿ, ಎಲ್ಲಧನುರ್ಧಾರಿಗಳು ನೋಡುತ್ತಿರುವಂತೆ ಮುಂದೆ 
ಹೋಗುತ್ತೇನೆ. 


ಸವ್ಯತೋ ಯಾಹಿ ಯತ್ರೋಗ್ರಂ ಕರ್ಣಸ್ಯ ಸುಮಹದ್‌ ಬಲಮ್‌ ।ಟ 
ಯತೈತೇ ಪರಮಕ್ತುದ್ದಾ ದಾಕ್ಷಿಣಾತ್ಯಾ ಮಹಾರಥಾಃ 1 ೫೧ ॥ 


ಏತಾನ್‌ ವಿಜಿತ್ಯ ಸಂಗ್ರಾಮೇ ತತೋ ಯಾಮೋ ಧನಂಜಯಮ್‌ ॥ 


ಎಲ್ಲಿ ಕರ್ಣನ ಉಗ್ರವಾದ ಸೈನ್ಯವಿದೆಯೋ ಮತ್ತು ಪರಮಕ್ರುದ್ಧರಾದ 
ದಕ್ಷಿಣದೇಶದ ಮಹಾರಥರು ಇದ್ದಾರೆಯೋ ಅಲ್ಲಿಗೆ ಎಡಭಾಗದಿಂದ 
ಹೋಗುವವನಾಗು. ಇವರನ್ನು ಯುದ್ಧದಲ್ಲಿ ಗೆದ್ದು ಅನಂತರ ಅರ್ಜುನನಿದ್ದಲ್ಲಿಗೆ 
ಹೋಗೋಣ. 


ಜಯದ್ರಥವಧಪರ್ವ -429- 


ಸಂಜಯಃ 
ಯುಯುಧಾನವಚಃ ಶ್ರುತ್ವಾ ಯುಯುಧಾನಸ್ಯ ಸಾರಥಿ: । 
ಯಥೋಕ್ತಮಗಮದ್‌ ರಾಜನ್‌ ವರ್ಜಯನ್‌ ದ್ರೋಣಮಾಹವೇ ॥ 


ಸಂಜಯ- ಯುಯುಧಾನನ ಮಾತನ್ನುಕೇಳಿ ಅವನ ಸಾರಥಿಯು ಎಳ್ಳ ರಾಜನೇ, 
ದ್ರೋಣರನ್ನು ತಪ್ಪಿಸಿ ಯುಯುಧಾನನು ಹೇಳಿದಂತೆಯೇ ಮುಂದೆ ಹೋದನು. 


ತಂ ದ್ರೋಣೋತನುಯಯೌ ಕ್ರುದ್ಧೋ ವಿಕಿರನ್ನಿಶಿತಾನ್‌ ಶರಾನ್‌ । 
ಯುಯುಧಾನಂ ಮಹಾಬಾಹುಂ ಗಚ್ಚಂತಮನಿವರ್ತಿನಮ್‌ 11 ೫೪ 1 


ಹಿಂದೆ ತಿರುಗದೆ ಮುಂದೆ ಸಾಗುತ್ತಿದ್ದ ಮಹಾಬಾಹುವಾದ ಸಾತ್ಯಕಿಯನ್ನು 
ಹಿಂಬಾಲಿಸುತ್ತಾ ಕ್ರುದ್ಧರಾದ ದ್ರೋಣರು ಹರಿತವಾದ ಬಾಣಗಳನ್ನು ಅವನ ಮೇಲೆ 
ಪ್ರಯೋಗಿಸಿದರು. 

ಸ ಚ ಸೈನ್ಯಂ ಮಹದ್‌ ಭಿತ್ತ್ವಾ ದಾಕ್ಷಿಣಾತ್ಯಬಲಂ ಚ ತತ್‌ | 

ಕರ್ಣಸ್ಯ ಸೈನ್ಯಂ ಸುಮಹನ್ನಿಹತ್ಯ ಚ ಶಿತೈಃ: ಶರೈಃ । 

ಪ್ರಾವಿಶದ್‌ ಭಾರತೀಂ ಸೇನಾಮಪರ್ಯಂತಾಂ ಸ ಸಾತ್ಯಕಿಃ ॥ ೫೫ ॥ 

ಸಾತ್ಯಕೋ ಹಿ ತತಃ ಸೈನ್ಯಂ ದ್ರಾವಯನ್‌ ಸ ಸಮಂತತಃ HBL 


ಸಾತ್ಯಕಿಯು ಆ ದಾಕ್ಷಿಣಾತ್ಯರ ದೊಡ್ಡ ಸೈನ್ಯವನ್ನು ಭೇದಿಸಿ, ಕರ್ಣನ ದೊಡ್ಡ 
ಸೈನ್ಯವನ್ನು ತೀಕ್ಷ್ಣವಾದ ಬಾಣಗಳಿಂದ ಹೊಡೆದು ಅಗಾಧವಾದ ಭಾರತರ ಸೈನ್ಯವನ್ನು 
ಪ್ರವೇಶಿಸಿದನು. ಅನಂತರ ಅವನು ಆ ಸೈನ್ಯವನ್ನು ಓಡುವಂತೆ ಮಾಡಿದನು. 


ಎದ್ರುತೇ ತು ಬಲೇ ತಸ್ಮಿನ್‌ ಭಗ್ನೇ ಭಾರತ ಭಾರತೇ । 

ಅಮರ್ಷೀ ಕೃತವರ್ಮಾ ತು ಸಾತ್ಯಕಿಂ ಪರ್ಯವಾರಯತ್‌ ॥ ೫೭ ॥ 

ಎಲ್ಫೆ ಭಾರತನೇ, ಭಾರತರಾದ ನಿನ್ನ ಆ ಸೈನ್ಯವು ಭಗ್ನಗೊಂಡು ಓಡಿ 
ಹೋಗುತ್ತಿರಲು ರೋಪಾವಿಷ್ಠನಾದ ಕೃತವರ್ಮನೊಬ್ಬನು ಸಾತ್ಯಕಿಯನ್ನು ತಡೆದನು. 


ತಮಾಪತಂತಂ ವಿಶಿಖ್ಛೆಃ ಷಡ್ಡಿರಾಹತ್ಯ ಸಾತ್ಯಕಿಃ । 
ಚತುರ್ಭಿಶ್ನತುರೋತಸ್ಕಾಶ್ವಾನಾಜಘಾನಾಶು ವೀರ್ಯವಾನ್‌ ॥ ೫೮ ॥ 


-430- ಮಹಾಭಾರತ ದ್ರೋಣಪರ್ವ 


ಸಾತ್ಯಕಿಯು ತನ್ನ ಮೇಲೆ ಎರಗುತ್ತಿದ್ದ ಕೃತವರ್ಮನನ್ನು ಆರು ಬಾಣಗಳಿಂದ 
ಹೊಡೆದು, ಪರಾಕ್ರಮಿಯಾದ ಅವನು ನಾಲ್ಕುಬಾಣಗಳಿಂದ ಕೃತವರ್ಮನ ರಥದ 
ನಾಲ್ಕು ಅಶ್ವಗಳನ್ನುಕೊಂದನು. 


ತತಃ ಪುನಃ ಷೋಡಶಭಿರ್ನತಪರ್ವಭಿರಾಶುಗೈಃ | 

ಸಾತ್ಯಕಿಃ ಕೃತವರ್ಮಾಣಂ ಪ್ರತ್ಯವಿದ್ಧ್ಯತ್‌ ಸ್ತನಾಂತರೇ I ೫೯ ॥ 

ಅನಂತರ ಶೀಘ್ರಗಾಮಿಗಳಾದ ಬಾಗಿದ ತುದಿಯುಳ್ಳ ಹದಿನಾರು ಬಾಣಗಳಿಂದ 
ಸಾತ್ಯಕಿಯು ಪುನಃ ಕೃತವರ್ಮನನ್ನು ಅವನ ಸ್ತನಗಳ ಮಧ್ಯದಲ್ಲಿಹೊಡೆದನು. 

ಸ ತುದ್ಯಮಾನೋ ವಿಶಿಖೈರ್ಬಹುಭಿಸ್ತಿಗ್ಛತೇಜನೈಃ । 

ಸಾತ್ತತೇನ ಮಹಾರಾಜ ಕೃತವರ್ಮಾ ನ ಚಕ್ಷಮೇ WW ೬೦ ॥ 

ಎಲೈ ಮಹಾರಾಜನೇ, ಕ್ರೂರವಾದ ತೇಜಸ್ಸುಳ್ಳ ಅನೇಕ ಬಾಣಗಳಿಂದ 
ಸಾತ್ಯಕಿಯಿಂದ ಹಿಂಸಿಸಲ್ಪಟ್ಟಕೃತವರ್ಮನು ಅದನ್ನುಸಹಿಸಲಿಲ್ಲ. 

ಸ ವತ್ತದಂತಂ ಸಂಧಾಯ ಜಿಹ್ಮಗಾನಲಸನ್ನಿಭಮ್‌ । 

ಆಕೃಷ್ಯ ರಾಜನ್ನಾಕರ್ಣಂ ವಿವ್ಯಾಧೋರಸಿ ಸಾತ್ಯಕಿಮ್‌ 11 ೬೧ ॥ 

ಎಲ್ಫೆ ರಾಜನೇ, ಅವನು ಸರ್ಪದಂತೆ ಮತ್ತು ಅಗ್ನಿಯಂತಿದ್ದ ಒಂದು ವತ್ಸದಂತವನ್ನು 


ಧನುಸ್ಸಿನಲ್ಲಿ ಹೂಡಿ, ತನ್ನ ಕಿವಿಯವರೆಗೂ ಎಳೆದು ಸಾತ್ಯಕಿಯನ್ನು ಎದೆಯಲ್ಲಿ 
ಹೊಡೆದನು. 


ಸ ತಸ್ಯ ದೇಹಾವರಣಂ ಭಿತ್ತ್ವಾ ದೇಹಂ ಚ ಸಾಯಕ: | 
ಸಪತ್ರಪುಂಖಃ ಪೃಥಿವೀಂ ವಿವೇಶ ರುಧಿರೋಕ್ಷಿತಃ 11 ೬೨ ॥ 


ಆ ಬಾಣವು ಸಾತ್ಯಕಿಯ ಕವಚವನ್ನುಮತ್ತು ಶರೀರವನ್ನು ಭೇದಿಸಿ ರಕ್ತಸಿಕ್ತವಾಗಿ 
ಪತ್ರಪುಂಖಸಹಿತವಾಗಿ ಭೂಮಿಯನ್ನು ಪ್ರವೇಶಿಸಿತು. 


ಅಥಾಸ್ಯ ಬಹುಭಿರ್ಬಾಣೈರಾಚ್ಚಿನತ್‌ ಪರಮಾಸ್ತವಿತ್‌ 1 
ಸಮಾರ್ಗಣಗುಣಂ ಚಾಪಂ ಕೃತವರ್ಮಾ ಮಹಾರಥಃ 11 ೬4 1 


ಜಯದ್ರಥವಧಪರ್ವ -431- 


ಅನಂತರ ಮಹಾರಥನೂ ಮತ್ತು ಪರಮಾಸ್ತವೇತ್ತನೂ ಆದ ಕೃತವರ್ಮನು ಅನೇಕ 
ಬಾಣಗಳನ್ನು ಪ್ರಯೋಗಿಸಿ ಹೆದೆಯಿಂದ ಕೂಡಿದ ಅವನ ಧನುಸ್ಸನ್ನು ಕತ್ತರಿಸಿದನು. 


ವಿವ್ಯಾಧ ಚ ರಣೇ ರಾಜನ್‌ ಸಾತ್ಯಕಿಂ ಸತ್ಯವಿಕ್ರಮಮ್‌ । 
ದಶಭಿರ್ವಿಶಿಖೈಶ್ಚಾಪಿ ಸುಶಿತೈಸ್ತಂ ಸ್ತನಾಂತರೇ ॥| ೬೪ ॥ 


ಎಲೈ ರಾಜನೇ, ಬಹಳ ತೀಕ್ಷ್ಣವಾದ ಹತ್ತು ಬಾಣಗಳಿಂದ ಸತ್ಯವಿಕ್ರಮನಾದ 
ಸಾತ್ಯಕಿಯನ್ನು ಅವನ ಸ್ಥನಗಳ ಮಧ್ಯದಲ್ಲಿ ಹೊಡೆದನು. 


ತತಃ ಪ್ರಶೀರ್ಣೇ ಧನುಷಿ ಶಕ್ಕಾ ಶಕ್ತಿಮತಾಂ ವರಃ । 
ಅಭ್ಯಫುದ್‌ ದಕ್ಷಿಣಂ ಬಾಹುಂ ಸಾತ್ಯಕಿಃ ಕೃತವರ್ಮಣಃ | ೬೫ ॥ 


ಅನಂತರ ಶಕ್ತಿವಂತರಲ್ಲಿ ಶ್ರೇಷ್ಠನಾದ ಸಾತ್ಯಕಿಯು ತನ್ನ ಧನುಸ್ಸುಕೃತವರ್ಮನು 
ಪ್ರಯೋಗಿಸಿದ ಶಕ್ತಿಯಿಂದ ನಾಶ ಹೊಂದುತ್ತಿರಲು ಕೃತವರ್ಮನ ದಕ್ಷಿಣಬಾಹುವನ್ನು 
ಬಾಣದಿಂದ ಹೊಡೆದನು. 


ತತೋತನ್ಯತ್‌ ಸುದ್ಧಢಂ ವೀರೋ ಧನುರಾದಾಯ ಸಾತ್ಯಕಿ: । 
ವ್ಯಸ್ಪಜದ್‌ ವಿಶಿಖಾಂಸ್ಪೂರ್ಣಂ ಶತಶೋತಥ ಸಹಸ್ರಶಃ I ೬೬ ॥ 


ಅನಂತರ ವೀರನಾದ ಸಾತ್ಯಕಿಯು ಇನ್ನೊಂದು ದೃಢವಾದ ಧನುಸ್ಸನ್ನು 
ತೆಗೆದುಕೊಂಡು ನೂರರ ಸಂಖ್ಯೆಯಲ್ಲಿ, ಸಾವಿರದ ಸಂಖ್ಯೆಯಲ್ಲಿ ಶೀಘ್ರವಾಗಿ 
ಬಾಣಗಳನ್ನು ಪ್ರಯೋಗಿಸಿದನು. 

ಸರಥಂ ಕೃತವರ್ಮಾಣಂ ಸಮಂತಾತ್‌ ಪರ್ಯವಾಕಿರತ್‌ । 

ತೇ ಶರಾಃ ಸಾತ್ಸತೇನಾಸ್ತಾ: ಕೃತವರ್ಮಾಣಮಾಹವೇ । 

ಛಾದಯಾಂಚಕ್ರಿರೇ ವೃಕ್ಷಂ ಶಲಭಾ ಇವ ಘೋಷಿಣಃ | ೬೭ ॥ 

ಅವನು ರಥಸಹಿತನಾದ ಕೃತವರ್ಮನನ್ನು ಎಲ್ಲಕಡೆಗಳಿಂದಲೂ ಮುಚ್ಚಿಹಾಕಿದನು. 
ಸಾತ್ಯಕಿಯು ಪ್ರಯೋಗಿಸಿದ ಆ ಬಾಣಗಳು ಘೋಷಸಹಿತವಾದ ಪತಂಗಗಳು ವೃಕ್ಷವನ್ನು 
ಮುತ್ತುವಂತೆ ರಣರಂಗದಲ್ಲಿಕೃತವರ್ಮನನ್ನು ಆವರಿಸಿದವು. 


-432- ಮಹಾಭಾರತ ದ್ರೋಣಪರ್ವ 


ಛಾದಯಿತ್ವಾ ರಣೇ ರಾಜನ್‌ ಹಾರ್ದಿಕ್ಯಂ ತು ಸ ಸಾತ್ಯಕಿಃ । 
ಅಥಾಸ್ಯ ಭಲ್ಲೇನ ಶಿರಃ ಸಾರಥೇಃ ಸಮಕೃಂತತ || ೬೮ ॥ 


ಎಲೈ ರಾಜನೇ, ಸಾತ್ಯಕಿಯು ಹಾರ್ದಿಕ್ಯನನ್ನುಹೀಗೆ ಬಾಣಗಳಿಂದ ಮುಚ್ಚಿ ಅವನ 
ಸಾರಥಿಯ ಶಿರಸ್ಸನ್ನು ಭಲ್ಲದಿಂದ ಕತ್ತರಿಸಿದನು. 


ಸ ಪಪಾತ ಹತಃ ಸೂತೋ ಹಾರ್ದಿಕ್ಯಸ್ಯ ಮಹಾರಥಾತ್‌ । 
ತತಸ್ತೇ ಯಂತರಿ ಹತೇ ಪ್ರಾದ್ರವಂಸ್ತುರಗಾ ಭೃಶಮ್‌ | ೬೯॥ 


ಆ ಸೂತನು ಹೊಡೆಯಲ್ಲಟ್ಟು ಹಾರ್ದಿಕ್ಕನ ಮಹಾರಥದಿಂದ ಬಿದ್ದನು. 
ಸಾರಥಿಯು ಹತನಾಗುತ್ತಿರಲು ಆ ಅಶಗಳು ಓಡಿ ಹೋದವು. 


ಅಥ ಭೋಜಸ್ತ ಸಂಭ್ರಾಂತೋ ನಿಗೃಹ್ಯ ತುರಗಾನ್‌ ಸ್ವಯಮ್‌ । 


ವ 

ತಸ್ಪೌ ಶರಧನುಷ್ಪಾಣಿಸ್ತತ್‌ ಸೈನ್ಯಂ ಪ್ರತ್ಯಪೂಜಯತ್‌ ॥| ೭೦ ॥ 

ಆಗ ಭೋಜನಾದ ಕೃತವರ್ಮನು ಗಾಬರಿಗೊಳ್ಳದೆ ಅಶ್ವಗಳನ್ನುತಾನೇ ಹಿಡಿದು 
ನಿಯಂತ್ರಿಸುತ್ತಾ ಬಿಲ್ಲುಬಾಣಗಳನ್ನು ಹಿಡಿದು ನಿಂತನು. ಅದನ್ನು ಸೈನ್ಯವು ಪೂಜಿಸಿತು. 


ಸ ಮುಹೂರ್ತಮಿವಾಶ್ನಸ್ಯ ಸದಶ್ವಾನಭ್ಯಚೋದಯತ್‌ ।ಟ 
ವ್ಯಪೇತಭೀರಮಿತ್ರಾಣಾಮಾದಧತ್‌ ಸುಮಹದ್‌ ಭಯಮ್‌ ॥ ೭೧ ॥ 


ಅವನು ಆ ಒಳ್ಳೆಯ ಅಶ್ವಗಳನ್ನು ಒಂದು ಮುಹೂರ್ತದವರೆಗೆ ಸಮಾಧಾನಪಡಿಸಿ, 


ಭಯವನ್ನು ಹೊಂದದೆ ಶತ್ರುಗಳಿಗೆ ದೊಡ್ಡ ಭಯವನ್ನುಉಂಟುಮಾಡುತ್ತಾ, ಅಶ್ವಗಳನ್ನು 
ಪುನಃ ಪ್ರಚೋದಿಸಿದನು. 
ಸಾತ್ಯಕಿಂ ನಾಭ್ಯಯಾತ್‌ ತಸ್ಮಾತ್‌ ಸ ತು ಭೀಮಮುಪಾದ್ರವತ್‌ ।ಟ 
ಯುಯುಧಾನೋತಪಿ ರಾಜೇಂದ್ರ ಭೋಜಾನೀಕಮತಿಕ್ರಮನ್‌ 
ಪ್ರಯಯೌ ತ್ವರಿತಸ್ತೂರ್ಣಂ ಕಾಂಬೋಜಾನಾಂ ಮಹಾಚಮೂಮ್‌ ॥ 


ಆ ಕಾರಣದಿಂದ ಅವನು ಸಾತ್ಯಕಿಯ ಕಡೆಗೆ ಹೋಗದೆ ಭೀಮಸೇನನ ಕಡೆಗೆ 
ಹೋದನು. ಎಲೈ ರಾಜನೇ, ಯುಯುಧಾನನೂ ಸಹ ಕೃತವರ್ಮನ ಸೈನ್ಯವನ್ನುದಾಟಿ 
ಕಾಂಬೋಜರ ದೊಡ್ಡಸೈನ್ಯದ ಕಡೆಗೆ ಹೊರಟನು. 


ಜಯದ್ರಥವಧಪರ್ವ ೨433. 


ಸ ತತ್ರ ಬಹುಭಿಃ ಶೂರೈಃ ಸನ್ನಿರುದ್ಲೋ ಮಹಾರಥ್ಯೆಃ । 
ನ ಚಚಾಲ ಮಹಾರಾಜ ಸಾತ್ಯಕಿಃ ಸತ್ಯವಿಕ್ರಮಃ | ೭೩ ॥ 


ಎಲೈ ಮಹಾರಾಜನೇ, ಅವನು ಅಲ್ಲಿ ಶೂರರಾದ ಅನೇಕ ಮಹಾರಥರಿಂದ 
ತಡೆಯಲ್ಪಟ್ಟರೂ ಸತ್ಯವಿಕ್ರಮನಾದ ಅವನು ಅಲುಗಾಡಲಿಲ್ಲ. 


ಸಂಧಾಯ ಚ ಚಮೂಂ ದ್ರೋಣೋ ಭೋಜೇ ಭಾರಂ ನಿವೇಶ್ಯ ಚ । 

ಅನ್ನಧಾವದ್‌ ರಣೇ ಯತ್ತೋ ಯುಯುಧಾನಂ ಯುಯುತ್ತಯಾ ॥ 

ದ್ರೋಣರು ತಮ್ಮ ಸೈನ್ಯವನ್ನು ಒಂದುಗೂಡಿಸಿ, ಕೃತವರ್ಮನ ಮೇಲೆ ಸೈನ್ಯದ 
ರಕ್ಷಣೆಯ ಭಾರವನ್ನು ಹೊರಿಸಿ, ಸಾತ್ಯಕಿಯ ಜೊತೆಯಲ್ಲಿ ಯುದ್ಧವನ್ನು ಮಾಡಲು 
ಬಯಸಿ ರಣರಂಗದಲ್ಲಿಎಚ್ಚರಿಕೆಯಿಂದ ಅವನ ಕಡೆಗೆ ಧಾವಿಸಿದರು. 


ತಥಾ ತಮನುಧಾವಂತಂ ಯುಯುಧಾನಸ್ಯ ಪೃಷ್ಠತಃ । 

ನ್ಯವಾರಯಂತ ಸಂಕ್ರುದ್ಧಃ ಪಾಂಡುಸೈನ್ಯೇ ಬೃಹತ್ತಮಾಃ nu ೭೫ ॥ 

ಹೀಗೆ ಸಾತ್ಯಕಿಯ ರಥದ ಹಿಂದೆ ಅವನನ್ನು ಹಿಡಿಯಲು ಧಾವಿಸಿದಂತಹ 
ದ್ರೋಣರನ್ನುಪಾಂಡುಸೈನ್ಯದ ಸಂಕ್ರುದ್ಧರಾದ ದೊಡ್ಡವೀರರು ತಡೆದರು. 


ಸಮಾಸಾದ್ಯ ತು ಹಾರ್ದಿಕ್ಯಂ ರಥಿನಾಂ ಪ್ರವರಂ ರಥಮ್‌ । 
ಪಾಂಚಾಲಾ ವಿಗತೋತ್ತಾಹಾ ಭೀಮಸೇನಪುರೋಗಮಾಃ । 
ವಿಕ್ರಮ್ಯ ವಾರಿತಾ ರಾಜನ್‌ ವೀರೇಣ ಕೃತವರ್ಮಣಾ 1 ೭೬ ॥ 


ಭೀಮಸೇನ ಮೊದಲಾದ ಪಾಂಚಾಲರು ಮಹಾರಥರಲ್ಲಿ ಶ್ರೇಷ್ಠನಾದ 
ಹಾರ್ದಿಕ್ಯನನ್ನು ಸಮೀಪಿಸಿ, ವೀರನಾದ ಅವನಿಂದ ಪರಾಕ್ರಮದಿಂದ ತಡೆಯಲ್ಪಟ್ಟು 
ಯುದ್ದದಲ್ಲಿ ತಮ್ಮ ಉತ್ಸಾಹವನ್ನು ಕಳೆದುಕೊಂಡರು. 

ಯತಮಾನಾಂಸ್ತು ತಾನ್‌ ಸರ್ವಾನ್‌ ದ್ವಿಷತೋ ಗತಚೇತಸಃ । 

ಅಭಿತಸ್ತಾನ್‌ ಶರೌಫೇಣ ಕ್ಲಾಂತರೂಪಾನವಾರಯತ್‌ 11 ೭೭ ॥ 

ಸರಿಯಾದ ಪ್ರಜ್ಞೆಯಿಲ್ಲದ, ದಣಿದ, ತನ್ನ ಮೇಲೆ ಯುದ್ದ ಮಾಡಲು ಪ್ರ ಪ್ರಯತ್ನ 
ಪಡುತ್ತಿದ್ದ ಆ ಶತ್ರುಗಳನ್ನು ಕೃತರ್ಮನು. ಎಲ್ಲ ಕಡೆಗಳಲ್ಲಿಯೂ ತನ್ನ ಬಾಣ 
ಸಮೂಹಗಳಿಂದ ತಡೆದನು. 


-434- ಮಹಾಭಾರತ ದ್ರೋಣಪರ್ವ 


ನಿಗೃಹೀತಾಸ್ತು ಭೋಜೇನ ಭೋಜಾನೀಕೇಪವೋ ರಣೇ । 
ಅತಿಷ್ಠನ್ನಾಹವೇ ವೀರಾಃ ಪ್ರಾರ್ಥಯಂತೋ ಮಹದ್‌ ಯಶಃ ॥ ೭೮ ॥ 


ಹಾರ್ದಿಕ್ಕಂ ಸಮರೇ ಯತ್ತಾ ನ ಶೇಕುಃ ಪ್ರತಿವೀಕ್ಷಿತುಮ್‌ ॥ ೭೯ ॥ 


ಕೃತವರ್ಮನ ಸೈನ್ಯವನ್ನುಸಮೀಪಿಸಲು ಬಯಸಿ ಅವನಿಂದ ತಡೆಯಲ್ಪಟ್ಟವೀರರು 
ಯುದ್ಧದಲ್ಲಿದೊಡ್ಡಕೀರ್ತಿಯನ್ನು ಬಯಸುತ್ತಾ ರಣರಂಗದಲ್ಲಿಸ್ಥಿರವಾಗಿ ನಿಂತರು. 
ಅವರು ಯುದ್ಧದಲ್ಲಿಸನ್ನದ್ದನಾಗಿದ್ದರೂ ಕೃತವರ್ಮನನ್ನು ಪ್ರತಿಯಾಗಿ ನೋಡಲೂ 

ಧಿ ಣದ ೦ ಲ ಮ್ನ 

ಸಾಧ್ಯವಾಗಲಿಲ್ಲ. 

1 ಇತಿ ಶ್ರೀಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 

ದ್ರೋಣಪರ್ವಣಿ ಏಕೋನಶತತಮೋತಧ್ಯಾಯಃ ॥ 
(। ಜಯದ್ರಥವಧಪರ್ವಣಿ ತ್ರಯೋವಿಂಶೋ5ಧ್ಯಾಯಃ I 


ಇಲ್ಲಿಗೆ ಮಹಾಭಾರತದ ದ್ರೋಣಪರ್ವದಲ್ಲಿ ತೊಂಬತ್ತೊಂಬತ್ತನೆಯ 
ಅಧ್ಯಾಯ ಮುಗಿಯಿತು. 


LR SS ರ್ಗ 
ನೂರನೆಯ ಅಧ್ಯಾಯ 
ತನ್ನ ಸೈನ್ಯದ ಪರಾಜಯವನ್ನು ಕೇಳಿ ಧೃತರಾಷ್ಟನ ಶೋಕ. 
ಅವನನ್ನು ನಿಂದಿಸಿ ಸಂಜಯನಿಂದ ಕೃತವರ್ಮನ ಪರಾಕ್ರಮದ ವರ್ಣನೆ. 
ಧೃತರಾಷ್ಟ್ರ 
ಏವಂ ಬಹುವಿಧಂ ಸೈನ್ಯಮೇವಂ ಪ್ರವಿಚಿತಂ ಪರಮ್‌ । 
ವ್ಯೂಢಮೇವಂ ಯಥಾನ್ಯಾಯಮೇವಂ ಬಹು ಚ ಸಂಜಯ 110೧1 


ಧೃತರಾಷ್ಟ್ರ ಎಲೈ ಸಂಜಯನೇ, ನಮ್ಮಸೈನ್ಯವು ಹೀಗೆ ಬಹುವಿಧವಾಗಿದೆ. ಹೀಗೆ 
ಆರಿಸಿ, ಆರಿಸಿ ಸೇರಿಸಲ್ಪಟ್ಟಿದೆ. ಶಾಸ್ತ್ರೋಕ್ತವಾಗಿ ವ್ಯೂಹಮಾಡಲ್ಲಟ್ಟಿದೆ ಮತ್ತು 
ಎಸ್ತಾರವಾಗಿದೆ. 


ನಿತ್ಯಂ ಪೂಜಿತಮಸ್ಥಾಭಿ: ಅಭಿರಾಮಂ ಚ ನಃ ಸದಾ । 
ಪ್ರೌಢಮತ್ಯದ್ದುತಾಕಾರಂ ಪುರಸ್ತಾದ್‌ ದೃಢವಿಕ್ರಮಮ್‌ || ೨ ॥ 


ಜಯದ್ರಥವಧಪರ್ವ -435- 


ನಮ್ಮಿಂದ ಯಾವಾಗಲೂ ಗೌರವಿಸಲ್ಪಟ್ಟಿದೆ. ಯಾವಾಗಲೂ ನಮ್ಮಲ್ಲಿ 
ಸಂತೋಷದಿಂದ ಕೂಡಿದೆ. ಅದ್ಭುತವಾದ ಆಕಾರವನ್ನು ಹೊಂದಿ, ವಿವೇಕದಿಂದ 
ಕೂಡಿರುವುದಾಗಿದೆ ಮತ್ತು ಮೊದಲಿನಿಂದಲೂ ದೃಢವಾದ ಪರಾಕ್ರಮವನ್ನು 
ಹೊಂದಿದ್ದಾಗಿದೆ. 


ನಾತಿವೃದ್ದಮಬಾಲಂ ಚ ನ ಕೃಶಂ ನಾತಿಪೀವರಮ್‌ । 
ಲಘುವೃತ್ತಾಯತಪ್ರಾಯಂ ಸಾರಯೋಧಸಮನ್ನಿತಮ್‌ || ೩ ॥ 


ಬಹಳ ವೃದ್ದರಾಗಲೀ ಅಥವಾ ಬಾಲಕರಾಗಲೀ ಇಲ್ಲ. ಕೃಶವಾದ ಯೋಧರಿಂದ 
ಅಥವಾ ಬಹಳ ಸ್ಥೂಲವಾದ ಯೋಧರಿಂದ ಕೂಡಿರದೆ ಎತ್ತರವಾದ, 
ಮಧ್ಯಪ್ರಮಾಣದ ಸುತ್ತಳತೆಯುಳ್ಳ ಬಲಿಷ್ಠರಾದ ಯೋಧರಿಂದ ಕೂಡಿದುದಾಗಿದೆ. 


ಆತ್ತಸನ್ನಾಹಸಂಪನ್ನಂ ಬಹುಶಸ್ತಪರಿಗ್ರಹಮ್‌ । 

ಅಸ್ಪಗ್ರಹಣವಿದ್ಯಾಸು ಬಹ್ಲೀಷು ಪರಿನಿಷ್ಠಿತಮ್‌ 11 ೪ ॥ 

ಕವಚಾದಿ ಸಲಕರಣೆಗಳಿಂದ ಸಂಪನ್ನವಾಗಿದೆ. ಅನೇಕ ಶಸ್ತ್ರಗಳನ್ನು ಹೊಂದಿದೆ. 
ಅನೇಕ ಅಸ್ಪವಿದ್ಯೆಗಳಲ್ಲಿ ಪರಿಣತವಾಗಿದೆ. 


ಆರೋಹೇ ಪರ್ಯವಸ್ಥಂದೇ ಸರಣೇ ಸೋತ್ತರಪ್ಪತೇ । 
ಸಮ್ಮಕ್‌ ಪ್ರಹರಣೇ ಯಾನೇ ವ್ಯಪಯಾನೇ ಚ ಕೋವಿದಮ್‌ ॥ ೫ ॥ 


ಅಶ್ವಾದಿಗಳ ಆರೋಹಣದಲ್ಲಿ, ಅವರೋಹಣದಲ್ಲಿ, ಮುಂದೆ ಸಾಗುವುದರಲ್ಲಿ 
ದಾಟಿ ಮುಂದೆ ಹೋಗುವುದರಲ್ಲಿ ಚೆನ್ನಾಗಿ ಪ್ರಹಾರ ಮಾಡುವುದರಲ್ಲಿ, ಪ್ರಯಾಣ 
ಮಾಡುವುದರಲ್ಲಿಮತ್ತು ಹಿಂದೆ ಸರಿಯುವುದರಲ್ಲಿಪರಿಣತವಾಗಿದೆ. 


ನಾಗೇಷ್ಟಶ್ಟೇಷು ಬಹುಶೋ ರಥೇಷು ಚ ಪರೀಕ್ಷಿತಮ್‌ । 
ಚರ್ಮನಿಸ್ತಿಂಶಯುದ್ದೇ ಚ ನಿಯುದ್ದೇ ಚ ವಿಶಾರದಮ್‌ । 
ಪರೀಕ್ಷ್ಯ ಚ ಯಥಾನ್ಯಾಯಂ ವೇತನೇನೋಪಪಾದಿತಮ್‌ || ೬ ॥ 


ರಥಗಳಲ್ಲಿ, ಗಜಗಳಲ್ಲಿ ಮತ್ತು ಅಶ್ವಗಳಲ್ಲಿ ಅನೇಕ ಬಾರಿ ಪರೀಕ್ಷೆಗೆ 
ಒಳಪಡಿಸಲಾಗಿದೆ. ಖಡ್ಗ-ಚರ್ಮಯುದ್ಧದಲ್ಲಿಯೂ, ಬಾಹುಯುದ್ಧದಲ್ಲಿಯೂ 


-436- ಮಹಾಭಾರತ ದ್ರೋಣಪರ್ವ 


ವಿಶಾರದವಾಗಿದೆ. ಯೋಧರನ್ನು ಪರೀಕ್ಷಿಸಿ ಉಚಿತವಾದ ವೇತನದಿಂದ 
ಸಂಗ್ರಹಿಸಲಾಗಿದೆ. 


ನ ಗೋಷ್ಕ್ಯ ನೋಪಕಾರೇಣ ನ ಸಂಬಂಧನಿಮಿತ್ತತಃ । 
ನಾನಾಭೃತಂ ನಾನ್ಯಭೃತಂ ಮಮ ಸೈನ್ಯಂ ಬಭೂವ ಹ 1 ೭॥ 


ಸಮೂಹದಲ್ಲಿ ಸಂಗ್ರಸಿದವರಾಗಲೀ, ಕೃತಜ್ಞತೆಯ ನಿಮಿತ್ತದಿಂದ ಅಥವಾ 
ಸಂಬಂಧ ನಿಮಿತ್ತದಿಂದ ಸಂಗ್ರಹಿಸಿದವರಾಗಲೀ ಯಾರೂ ಇರುವುದಿಲ್ಲ. ನನ್ನ ಸೈನ್ಯವು 
ವೇತನರಹಿತವಾಗಿಲ್ಲಮತ್ತು ಇನ್ನೊಬ್ಬರಿಂದಲೂ ವೇತನವನ್ನು ಸ್ವೀಕರಿಸುವುದಿಲ್ಲ. 


ಕುಲೀನಾಭಿಜನೋಪೇತಂ ತುಷ್ಠಪುಷ್ಠಮನುದ್ದತಮ್‌ । 
ಕೃತಮಾನೋಪಚಾರಂ ಚ ಯಶಸ್ವಿ ಚ ಮನಸ್ವಿ ಚ (1೮ ॥| 


ಒಳ್ಳೆಯ ಕುಲದಲ್ಲಿ ಜನಿಸಿದ ಯೋಧರಿಂದ ಕೂಡಿದೆ. ಸಂತುಷ್ಟರಾದ ಮತ್ತು 
ಪುಷ್ಪರಾದ ಉದ್ಧತರಲ್ಲದ ಯೋಧರಿಂದ ಕೂಡಿದೆ. ಕೀರ್ತಿಶಾಲಿಯೂ ಮತ್ತು 
ಧೈರ್ಯಶಾಲಿಯೂ ಆದ ಸೈನ್ಯವು ಅನೇಕ ಮಾನ ಮತ್ತು ಉಪಚಾರಗಳಿಂದ 
ಗೌರವಿಸಲ್ಲಟ್ಟಿದೆ. 


ಸಚಿವೈಶ್ನಾಪರೈರ್ಮುಖ್ಯೆ ೈರ್ಬಹುಭಿರ್ಮುಖ್ಯಕರ್ಮಭ:ಃ । 
ಲೋಕಪಾಲೋಪಮೈಸ್ತಾತ ಪಾಲಿತಂ ನರಸತ್ತಮೈಃ ne 


ಎಲೈ ಪ್ರೀತಿಪಾತ್ರನೇ, ಶ್ರೇಷ್ಠವಾದ ಕಾರ್ಯಗಳನ್ನು ಮಾಡುವ ಅನೇಕ 
ಮುಖ್ಯರಾದ, ಲೋಕಪಾಲಕರನ್ನು ಹೋಲುವ, ನರಶ್ರೇಷ್ಠರಾದ ಸಚಿವರಿಂದ 
ಪಾಲಿತವಾಗಿದೆ. 


ಬಹುಭಿಃ ಪಾರ್ಥಿವೈರ್ಗುಪ್ರಮಸ್ಥತ್ವಿಯಚಿಕೀರ್ಷುಭಿಃ | 

ಅಸ್ಥಾನಭಿಸೃತೈೆಃ ಕಾಮಾತ್‌ ಸಬಲೈಃ ಸಪದಾನುಗ್ಗೆ: nu ೧೦ ॥ 

ತಮ್ಮ ಸಂತ ಇಚ್ಛೆಯಿಂದ ತಮ್ಮ ಸೈನ್ಯ ಮತ್ತು ಅನುಯಾಯಿಗಳಿಂದ ಸಹಿತರಾಗಿ 
ಆವ ಲ ೬ರ" ೨ 


ನಮ್ಮ ಬಳಿಗೆ ಬಂದು ನಮಗೆ ಪ್ರಿಯವನ್ನು ಮಾಡಲು ಇಚ್ಛಿಸುವ ಅನೇಕ 
ರಾಜರುಗಳಿಂದ ರಕ್ಷಿತವಾಗಿದೆ. 


ಥವಧಪರ್ವ -437- 


ಮಹೋದಧಿಮಿವಾಪೂರ್ಣಮಾಪಗಾಭಿಃ ಸಮಂತತಃ । 

ಅಪಕ್ಷೈಃ ಪಕ್ಷಿಸಂಕಾಶೈ ರಥೈರಶ್ಚೈಶ್ಚ ಸಂವೃತಮ್‌ 11 ೧೧ 1 
ಪ್ರಭಿನ್ನಕರಟೈಶ್ಸೈವ ದಿರದೈರಾವೃತಂ ಮಹತ್‌ । 

ಯದಹನ್ಯತ ಮೇ ಸೈನ್ಯಂ ಕಿಮನ್ಯದ್‌ ಭಾಗಧೇಯತಃ 11 ೧೨ ॥ 


ನದಿಗಳಿಂದ ಎಲ್ಲ ಕಡೆಗಳಿಂದಲೂ ಪೂರ್ಣವಾದ ದೊಡ್ಡ ಸಾಗರದಂತಿದೆ. 
ರೆಕ್ಕೆಗಳಿಲ್ಲದ ಪಕ್ಷಿಗಳಂತಿರುವ ರಥ ಮತ್ತು ಅಶ್ವಗಳಿಂದ ಕೂಡಿದೆ. ಕುಂಭಸ್ಥಲದಿಂದ 
ಮದೋದಕವನ್ನು ಸುರಿಸುವ ಅನೇಕ ದೊಡ್ಡ ಗಜಗಳಿಂದ ತುಂಬಿದೆ. ಇಂತಹ ನನ್ನ 
ಸೈನ್ಯವು ಪ್ರಹಾರಕ್ಕೆ ಒಳಗಾಗುತ್ತಿದೆ ಎಂದರೆ ಅದೃಷ್ಟವನ್ನು ಬಿಟ್ಟು ಬೇರೆ ಯಾವ 
ಕಾರಣವಿದೆ? 


ಯೋಧಾಕ್ಷಯ್ಯಜಲಂ ಭೀಮಂ ವಾಹನೋರ್ಮಿತರಂಗಿಣಮ್‌ । 
ಕ್ಷೇಪಣ್ಯಸಿಗದಾಶಕ್ತಿಶರಪ್ರಾಸರುಷಾಕುಲಮ್‌ I ೧೩ 1 
ಧ್ವಜಾಗ್ರಮಣಿಸಂಬಾಧಂ ರತ್ನಪಟ್ಟಸುಸಂವೃತಮ್‌ । 

ವಾಹನೈಃ ಪರಿಧಾವದ್ಧಿರ್ವಾಯುವೇಗೈರ್ವಿಕಲ್ಲಿತಮ್‌ 11 ೧೪ 1 


ದ್ರೋಣಗಂಭೀರಪಾತಾಳಂ ಕೃತವರ್ಮಮಹಾಹ್ರದಮ್‌ । 
ಜಲಸಂಧಮಹಾಗ್ರಾಹಂ ಕರ್ಣಚಂದ್ರೋದಯೋದ್ಧತಮ್‌ 11 ೧೫ ॥ 


ಯೋಧರೆಂಬ ಅಕ್ಷಯ ಜಲವನ್ನು ಹೊಂದಿದೆ. ಭಯಂಕರವಾದ ವಾಹನಗಳೆಂಬ 
ಊರ್ಮಿಗಳನ್ನೂಮತ್ತು ತರಂಗವನ್ನೂಹೊಂದಿದೆ, ಕ್ಷಿಪಣಿ-ಖಡ್ಗ-ಗದೆ-ಶಕ್ತಿ-ಬಾಣ- 
ಪ್ರಾಸ ಮೊದಲಾದ ಮೊಸಳೆಗಳಿಂದ ನಿಬಿಡವಾದ, ಧ್ವಜಗಳ ಮೇಲಿನ ಶ್ರೇಷ್ಠವಾದ 
ಮಣಿಗಳಿಂದ ಪೂರ್ಣವಾದ, ರತ್ನಪಟ್ಟೆಗಳಿಂದ ಚೆನ್ನಾಗಿ ಮುಚ್ಚಲ್ಪಟ್ಟ, 
ವಾಯುವೇಗವನ್ನು ಹೊಂದಿ ಧಾವಿಸುವ ವಾಹನಗಳಿಂದ ಸಿದ್ಧಗೊಳಿಸಿದ, 
ದ್ರೋಣರೆಂಬ ಗಂಭೀರವಾದ ಪಾತಾಳವನ್ನುಹೊಂದಿದ, ಕೃತವರ್ಮನೆಂಬ ದೊಡ್ಡ 
ಮಡುವನ್ನು ಹೊಂದಿದ, ಜಲಸಂಧನೆಂಬ ದೊಡ್ಡ ಮೊಸಳೆಯಿಂದ ಕೂಡಿದ, 
ಕರ್ಣನೆಂಬ ಚಂದ್ರೋದಯದಿಂದ ಉಬ್ಬಿದ (ನನ್ನಸೈನ್ಯವು ನಾಶ ಹೊಂದುತ್ತದೆಂದರೆ 
ಅದೃಷ್ಟವನ್ನು ಬಿಟ್ಟು ಬೇರೆ ಯಾವ ಕಾರಣವಿದೆ?) 


-438- ಮಹಾಭಾರತ ದ್ರೋಣಪರ್ವ 


ಗತೇ ಸೈನ್ಯಾರ್ಣವಂ ಭಿತ್ತ್ವಾ ತರಸಾ ಪಾಂಡವರ್ಷಭೇ । 
ಸಂಜಯೈಕರಥೇನೈವ ಯುಯುಧಾನೇ ಚ ಮಾಮಕಮ್‌ || ೧೬ ॥ 


ತತ್ರ ಶೇಷಂ ನ ಪಶ್ಯಾಮಿ ಪ್ರವಿಷ್ಟೇ ಸವ್ಯಸಾಚಿನಿ । 
ಸಾತ್ವತೇ ಚ ರಥೋದಾರೇ ಮಮ ಸೈನ್ಯಸ್ಯ ಸಂಜಯ 11 ೧೭ ೧ 


ಎಲ್ಪೆ ಸಂಜಯನೇ, ಪಾಂಡವ ಶ್ರೇಷ್ಠನಾದ ಯುಯುಧಾನನು ಒಂದು ರಥದಿಂದ 
ನನ್ನ ಸೈನ್ಯ ಸಾಗರವನ್ನು ಶೀಘ್ರವಾಗಿ ಭೇದಿಸಿ ಹೋದಮೇಲೆ ಅರ್ಜುನನೂ ಮತ್ತು 
ರಥಶ್ರೇಷ್ಠನಾದ ಸಾತ್ಯಕಿಯೂ ನನ್ನ ಸೈನ್ಯವನ್ನು ಪ್ರವೇಶಿಸುತ್ತಿರಲು ನನ್ನ ಸೈನ್ಯದಲ್ಲಿ 
ಯಾರೂ ಉಳಿಯುವುದಿಲ್ಲವೆಂದು ಭಾವಿಸುತ್ತೇನೆ. 

ತೌ ತತ್ರ ಸಮತಿಕ್ರಾಂತೌ ದೃಷ್ಟ್ವಾ ವೀರೌ ತರಸ್ಸಿಣೌ । 

ಸಿಂಧುರಾಜಂ ಚ ಸಂಪ್ರೇಕ್ಷ್ಯ ಗಾಂಡೀವಸ್ಕೆೈವ ಗೋಚರಮ್‌ ॥ ೧೮ ॥ 


ಕಿಂ ತದಾ ಕುರವಃ ಕೃತ್ಯಂ ವಿದಧುಃ ಕಾಲಚೋದಿತಾಃ । 
ದಾರುಣೈಕಾಯನೇ ಕಾಲೇ ಕಥಂ ವಾ ಪ್ರತಿಪೇದಿರೇ 1 ೧೯ ॥ 


ವೇಗಶಾಲಿಗಳಾದ ಆ ಇಬ್ಬರು ವೀರರು ತಮ್ಮನ್ನು ದಾಟಿದುದನ್ನು ನೋಡಿ 
ಸೈಂಧವನೂ ಸಹ ಅರ್ಜುನನ ಬಾಣದ ವ್ಯಾಪ್ತಿಯಲ್ಲಿಸಿಲುಕಿರುವುದನ್ನು ನೋಡಿ, 
ಮೃತ್ಯುಚೋದಿತರಾದ ಕುರುಗಳು ಆಗ ಏನು ಮಾಡಿದರು? ಭಯಂಕರವಾದ 
ಫಲವನ್ನುಕೊಡುವ ಆ ಕಾಲದಲ್ಲಿಹೇಗೆ ವರ್ತಿಸಿದರು? 


ಗ್ರಸ್ತಾನ್‌ ಹಿ ಕೌರವಾನ್‌ ಮನ್ಯೇ ಮೃತ್ಯುನಾ ತಾತ ಸಂಗತಾನ್‌ । 
ವಿಕ್ರಮೋತಪಿ ರಣೇ ತೇಷಾಂ ನ ತಥಾ ದೃಶ್ಯತೇಂದ್ಯ ವೈ (॥ ೨೦॥ 


ಎಲೈ ಪ್ರೀತಿಪಾತ್ರನೇ, ಎಲ್ಲ ಕೌರವರೂ ಒಟ್ಟಿಗೆ ಮೃತ್ಯುಗ್ರಸ್ತರಾಗಿದ್ದಾರೆಂದು 


ರ 


ಭಾವಿಸುತ್ತೇನೆ. ಅವರ ಪರಾಕ್ರಮವೂ ಸಹ ಹಿಂದೆ ಇದ್ದಂತೆ ಈಗ ಕಂಡುಬರುವುದಿಲ್ಲ. 
ಅಕ್ಷತೌ ಸಂಯುಗೇ ತತ್ರ ಪ್ರವಿಷ್ಟ್‌ ಕೃಷ್ಣಪಾಂಡವೌ । 
ನ ಚ ವಾರಯಿತಾ ಶಶ್ಚಿನ್ನಮ ಸೈನ್ಯೇತಸ್ತಿ ಸಂಜಯ । ೨೧ ॥ 


ಎಲೈ ಸಂಜಯನೇ, ರಣರಂಗದಲ್ಲಿ ಗಾಯಗೊಳ್ಳದೇ ಪ್ರವೇಶಿಸಿದ 
ಕೃಷ್ಣಾರ್ಜುನರನ್ನುತಡೆಯುವವರು ನನ್ನಸೈನ್ಯದಲ್ಲಿಯಾರೂ ಇಲ್ಲ. 


ಜಯದ್ರಥವಧಪರ್ವ -439- 


ಭೃತಾಶ್ಚ ಬಹವೋ ಯೋಧಾಃ ಪರೀಕ್ಷ್ಯೈವ ತು ಸಂಜಯ । 


ಎರೆಲ 

ವೇತನೇನ ಯಥಾಯೋಗ್ಯಂ ಪ್ರಿಯವಾದೇನ ಚಾಪರೇ || ೨೨ 1 

ಎಲೈ ಸಂಜಯನೇ, ಅನೇಕ ಯೋಧರನ್ನು ಪರೀಕ್ಷೆ ಮಾಡಿಯೇ ಅವರಿಗೆ 
ಉಚಿತವಾದ ವೇತನವನ್ನು ಕೊಟ್ಟುಮತ್ತು ಇನ್ನುಕೆಲವರಿಗೆ ಪ್ರಿಯವಾದ ಮಾತುಗಳನ್ನು 
ಆಡಿ ಅವರೆಲ್ಲರೂ ನಮ್ಮಿಂದ ಪೂಜಿಸಲ್ಪಟ್ಟಿದ್ದಾರೆ. 

ಅಕಾರಣಭೃತಸ್ತತ್ರ ಮಮ ಸೈನ್ಯೇ ನ ವಿದ್ಯತೇ । 

ಕರ್ಮಣಾ ಹ್ಯನುರೂಪೇಣ ಲಭ್ಯತೇ ಭಕ್ತವೇತನಮ್‌ I ೨೩ ॥॥ 

ನಿಷ್ಕಾರಣವಾಗಿ ಪೂಜಿಸಲ್ಪಡುವ ಯಾವನೂ ನನ್ನ ಸೈನ್ಯದಲ್ಲಿ ಇಲ್ಲ. ಅವರು 
ಮಾಡುವ ಕರ್ಮಕ್ಕೆ ಅನುಗುಣವಾಗಿ ಅವರು ಆಹಾರ ಮತ್ತು ವೇತನಗಳನ್ನು 
ಪಡೆಯುತ್ತಾರೆ. 

ನ ಚ ಯೋದ್ಧಾsಭವತ್‌ ಕಶ್ಚಿನ್ನಮ ಸೈನ್ಯೇಷು ಸಂಜಯ । 

ನಾಲ್ಲದಾನಭ್ಯತಸ್ತಾತ ನ ಕೋತಪ್ಯಭ್ಯತಕೋ ನರಃ nu ೨೪ ॥ 

ಎಲೈ ಸಂಜಯನೇ, ನನ್ನ ಸೈನ್ಯದಲ್ಲಿ ಅಲ್ಲವೇತನವನ್ನು ಪಡೆಯುವ 
ಯೋಧನಾಗಲೀ, ವೇತನವನ್ನುಪಡೆಯದ ಯೋಧನಾಗಲೀ ಯಾವನೂ ಇಲ್ಲ. 

ಪೂಜಿತೋ ಹಿ ಯಥಾಶಕ್ಕಾ ದಾನಮಾನಾಸನೈರ್ಮಯಾ | 

ತಥಾ ಪುತ್ರೆಶ್ಚ ಮೇ ತಾತ ಜ್ಞಾತಿಭಿಶ್ಚ ಸಬಾಂಧವೈಃ || ೨೫ 1 

ಎಲೈ ಪ್ರೀತಿಪಾತ್ರನೇ, ನನ್ನಿಂದಲೂ, ನನ್ನ ಪುತ್ರರಿಂದಲೂ ಮತ್ತು ನನ್ನ ಜ್ಞಾತಿ 
ಬಾಂಧವರಿಂದಲೂ ನಮ್ಮ ಶಕ್ತಿಗೆ ಅನುಗುಣವಾಗಿ ಅವರು ಗೌರವಿಸಲ್ಪಟ್ಟಿದ್ದಾರೆ. 

ತೇ ಚಾವಾಪ್ಯ ಚ ಸಂಗ್ರಾಮೇ ನಿರ್ಜಿತಾಃ ಸವ್ಯಸಾಚಿನಾ | 

ಶೈನೇಯೇನ ಚ ಸಮ್ಮ ಷ್ಟಾ ಕಿಮನ್ಯದ್‌ ಭಾಗಧೇಯತಃ || ೨೬ || 

ಅಂತಹ ಅವರು ರಣರಂಗಕ್ಕೆ ಬಂದು ಅರ್ಜುನನಿಂದಲೂ ಮತ್ತು 
ಸಾತ್ಯಕಿಯಿಂದಲೂ ಪರಾಜಿತರಾಗಿದ್ದಾರೆ. ಅದೃಷ್ಟವನ್ನು ಬಿಟ್ಟುಇದಕ್ಕೆ ಬೇರೆ ಏನು 
ಕಾರಣವಿದೆ? 


-440- ಮಹಾಭಾರತ ದ್ರೋಣಪರ್ವ 


ರಕ್ಷ್ಯತೇ ಯಶ್ಚ ಸಂಗ್ರಾಮೇ ಯೇ ಚ ಸಂಜಯ ರಕ್ಷಿಣಃ । 
ಏಕಃ ಸಾಧಾರಣಃ ಪಂಥಾ ರಕ್ಷ್ಯಸ್ಯ ಸಹ ರಕ್ಷಿಭಿಃ 11 ೨೭ | 


ಎಲೈ ಸಂಜಯನೇ, ಯುದ್ಧದಲ್ಲಿಯಾರು ರಕ್ಷಣೆಯನ್ನುಮಾಡುತ್ತಾರೆಯೋ ಮತ್ತು 
ಯಾವನು ರಕ್ಷಿಸಲ್ಲಡುತ್ತಾನೆಯೋ ಅವರಿಬ್ಬರಿಗೂ ಸಾಧಾರಣವಾದ ಒಂದೇ 
ಮಾರ್ಗವಿದೆ. 


ಅರ್ಜುನಂ ಸಮರೇ ದೃಷ್ಟ್ವಾ ಸೈಂಧವಸ್ಯಾಗ್ರತಃ ಸ್ಥಿತಮ್‌ । 
ಪುತ್ರೋ ಮಮ ಭೃಶಂ ಮೂಢಃ ಕಿಂ ಕಾರ್ಯಂ ಪ್ರತ್ಯಪದ್ಯತ ॥॥ ೨೮ ॥ 


ಸೈಂಧವನ ಮುಂಭಾಗದಲ್ಲಿದ್ದ ಅರ್ಜುನನನ್ನು ರಣರಂಗದಲ್ಲಿನೋಡಿ ಬಹಳ 
ಮೂಢನಾದ ನನ್ನಪುತ್ರನು ಏನು ಮಾಡಬೇಕೆಂದು ಇಚ್ಛಿಸಿದನು? 


ಸಾತ್ಯಕಿಂ ಚ ರಣೇ ದೃಷ್ಟ್ವಾ ಪ್ರವಿಶಂತಮಭೀತವತ್‌ । 
ಕಿನ್ನು ದುರ್ಯೋಧನಃ ಕೃತ್ಯಂ ಪ್ರಾಪ್ತಕಾಲಮಮನ್ಯತ ॥| ೨೯ ॥ 


ರಣರಂಗದಲ್ಲಿ ಅಭೀತನಾಗಿ ಪ್ರವೇಶಿಸುವ ಸಾತ್ಯಕಿಯನ್ನು ನೋಡಿ 
ದುರ್ಯೋಧನನು ಏನು ಮಾಡಿದರೆ ಯೋಗ್ಯವೆಂದು ಭಾವಿಸಿದನು? 


ಸರ್ವಶಕ್ಕಾಧಿಕೌ ಸೇನಾಂ ಪ್ರವಿಷ್ಟ್‌ ರಥಸತ್ತಮೌ । 
ದೃಷ್ಟ್ವಾ ಕಾಂ ವೈ ದೃತಿಂ ಯುದ್ಧೇ ಪ್ರತ್ಯಪದ್ಯಂತ ಮಾಮಕಾಃ ॥ ೩೦ ॥ 
ಎಲ್ಲಶಕ್ತಿಗಳಿಂದಲೂ ಅಧಿಕರಾದ, ರಥಶ್ರೇಷ್ಠರಾದ ಅರ್ಜುನ-ಸಾತ್ಯಕಿಯರು 


ನಮ್ಮಸೈನ್ಯವನ್ನು ಪ್ರವೇಶ ಮಾಡುವುದನ್ನು ನೋಡಿ, ನನ್ನವರು ಯುದ್ಧದಲ್ಲಿ ಯಾವ 
೬ರ “ಇವ ಇ ಹೆ ಕಾ ಕಿ 
ಧೈರ್ಯವನ್ನು ಹೊಂದಿದರು? 


ದೃಷ್ಟ್ವಾ ತು ಕೃಷ್ಣಂ ವಾರ್ಷೇಯಮರ್ಜುನಾರ್ಥೇ ವ್ಯವಸ್ಥಿತಮ್‌ । 
ಶಿನೀನಾಮೃಷಭಂ ಚೈವ ಮನ್ಯೇ ಶೋಚಂತಿ ಪುತ್ರಕಾಃ W ೩೧ ॥ 


ಅರ್ಜುನನ ಹಿತದಲ್ಲಿಬದ್ಧನಾಗಿ ನಿರತರಾಗಿರುವ ವಾರ್ಷ್ಗೇಯನಾದ ಕೃಷ್ಣನನ್ನೂ, 
ಶಿನಿಪುಂಗವನಾದ ಸಾತ್ಯಕಿಯನ್ನೂ ನೋಡಿ ನನ್ನ ಮಕ್ಕಳು ಶೋಕಪಡುತ್ತಾರೆ. 


ಜಯದ್ರಥವಧಪರ್ವ -441- 


ದೃಷ್ಟ್ವಾ ಸೇನಾಂ ವ್ಯತಿಕ್ರಾಂತಾಂ ಸಾತ್ಪತೇನಾರ್ಜುನೇನ ಚ । 
ಪಲಾಯಮಾನಾಂಶ್ಚ ಕುರೂನ್‌ ಮನ್ಯೇ ಶೋಚಂತಿ ಪುತ್ರಕಾಃ ॥ ೩೨ ॥ 


ಸಾತ್ಯಕಿ ಮತ್ತು ಅರ್ಜುನರು ನಮ್ಮ ಸೈನ್ಯವನ್ನು ದಾಟಿದುದನ್ನು ನೋಡಿ ಮತ್ತು 
ಕುರುಗಳು ಪಲಾಯನ ಮಾಡುವುದನ್ನುನೋಡಿ ನನ್ನಪುತ್ರರು ಶೋಕಪಡುವರೆಂದು 
ಭಾವಿಸುತ್ತೇನೆ. 

ವಿದ್ರುತಾನ್‌ ರಥಿನೋ ದೃಷ್ಟ್ವಾ ನಿರುತ್ತಾಹಾನ್‌ ದ್ವಿಷಜ್ಜಯೇ । 

ಪಲಾಯನಕೃತೋತ್ಸಾಹಾನ್‌ ಮನ್ಯೇ ಶೋಚಂತಿ ಪುತ್ರಕಾಃ ॥ ೩೩ ॥ 

ನಮ್ಮ ರಥಿಗಳು ಶತ್ರುಗಳ ಜಯದಲ್ಲಿ ಉತ್ಸಾಹವನ್ನು ಕಳೆದುಕೊಂಡು 
ಪಲಾಯನದಲ್ಲಿ ಉತ್ಸಾಹವನ್ನು ಹೊಂದಿ ಓಡುವುದನ್ನು ನೋಡಿ ನನ್ನ ಪುತ್ರರು 
ಶೋಕಪಡುತ್ತಾರೆಂದು ಭಾವಿಸುತ್ತೇನೆ. 

ಶೂನ್ಯಾನ್‌ ಕೃತಾನ್‌ ರಥೋಪಸ್ಟಾನ್‌ ಸಾತ್ಯಕೇನಾರ್ಜುನೇನ ಚ ॥ 

ಹತಾಂಶ್ಚ ಯೋಧಾನ್‌ ಸಂದೃಶ್ಯ ಮನ್ಯೇ ಶೋಚಂತಿ ಪುತ್ರಕಾಃ ॥। ೩೪ ॥ 


ಸಾತ್ಯಕಿ ಮತ್ತು ಅರ್ಜುನರಿಂದ ಶೂನ್ಯಗೊಳಿಸಲ್ಪಟ್ಟರಥಪೀಠಗಳನ್ನೂ, ಹತರಾದ 
ಯೋಧರನ್ನೂನೋಡಿ ನನ್ನಪುತ್ರರು ಶೋಕಪಡುತ್ತಾರೆಂದು ಭಾವಿಸುತ್ತೇನೆ. 

ವ್ಯಶ್ವನಾಗರಥಾನ್‌ ದೃಷ್ಟ್ವಾ ತತ್ರ ಧೀರಾನ್‌ ಸಹಸ್ರಶಃ | 

ಧಾವತಶ್ಚ ರಣೇ ವ್ಯಗ್ರಾನ್‌ ಮನ್ಯೇ ಶೋಚಂತಿ ಪುತ್ರಕಾಃ Wl ೩೫ ॥ 

ಅಶ್ವ-ಗಜ-ರಥಗಳನ್ನುಕಳೆದುಕೊಂಡು ಧೀರರಾದ ವೀರರು ಸಹಸ್ರಸಂಖ್ಯೆಯಲ್ಲಿ 
ವ್ಯಗ್ರರಾಗಿ ರಣರಂಗದಲ್ಲಿ ಓಡುವುದನ್ನುನೋಡಿ ನನ್ನ ಪುತ್ರರು ಶೋಕಪಡುತ್ತಾರೆಂದು 
ಭಾವಿಸುತ್ತೇನೆ. 

ವಿವೀರಾಂಶ್ಚ ರಥೇಭಾಶ್ನಾನ್‌ ವಿರಥಾಂಶ್ಚ ಕೃತಾನ್‌ ನರಾನ್‌ । 

ತತ್ರ ಸಾತ್ಯಕಿಪಾರ್ಥಾಭ್ಯಾಂ ಮನ್ಯೇ ಶೋಚಂತಿ ಪುತ್ರಕಾಃ || ೩೬ 1 

ರಣರಂಗದಲ್ಲಿಸಾತ್ಯಕಿ ಮತ್ತು ಅರ್ಜುನರಿಂದ ಯೋಧರಿಲ್ಲದಂತೆ ಮಾಡಲ್ಪಟ್ಟ 
ರಥ-ಗಜಾಶ್ವಗಳನ್ನೂ, ರಥ- ಗಜಾಶ್ವಗಳಿಲ್ಲದಂತೆ ಮಾಡಲ್ಪಟ್ಟ ಯೋಧರನ್ನೂನೋಡಿ 
ನನ್ನಪುತ್ರರು ಶೋಕಪಡುತ್ತಾರೆಂದು ಭಾವಿಸುತ್ತೇನೆ. 


-442- ಮಹಾಭಾರತ ದ್ರೋಣಪರ್ವ 


ಮಹಾನಾಗಾನ್‌ ವಿದ್ರವತೋ ದೃಷ್ಟಾ5ರ್ಜುನಶರಾಹತಾನ್‌ । 
ಪತಿತಾಂಶ್ಚ ತತಶ್ಚಾನ್ಯಾನ್‌ ಮನ್ಯೇ ಶೋಚಂತಿ ಪುತ್ರಕಾಃ 1೩2೭1 


ಅರ್ಜುನನ ಬಾಣಗಳಿಂದ ಹೊಡೆಯಲ್ಲಟ್ಟು ಓಡುವ ಮತ್ತು ಬೀಳುವ 
ಮಹಾಗಜಗಳನ್ನು ನೋಡಿ ನನ್ನಪುತ್ರರು ಶೋಕಪಡುತ್ತಾರೆಂದು ಭಾವಿಸುತ್ತೇನೆ. 


ಹಯೌಫಾನ್‌ ವಿದ್ರುತಾನ್‌ ದೃಷ್ಟಾ ದ್ರಾವ್ಯಮಾಣಾಂಸ್ತತಸ್ತತಃ । 
ರಣೇ ಸಾತ್ವತಪಾರ್ಥಾಭ್ಯಾಂ ಮನ್ಯೇ ಶೋಚಂತಿ ಪುತ್ರಕಾಃ 1 ೩೮॥ 


ಅರ್ಜುನ-ಸಾತ್ಯಕಿಯರಿಂದ ರಣರಂಗದಲ್ಲಿ ಓಡಿಸಲ್ಪಡುವ ನಮ್ಮ ಅಶ್ವ 
ಸಮೂಹಗಳನ್ನುನೋಡಿ ನನ್ನ ಪುತ್ರರು ಶೋಕಪಡುತ್ತಾರೆಂದು ಭಾವಿಸುತ್ತೇನೆ. 


ಪತ್ತಿಸಂಘಾನ್‌ ರಣೇ ದೃಷ್ಟ್ವಾ ಧಾವಮಾನಾಂಶ್ಚ ಸರ್ವಶಃ । 
ನಿರಾಶಾ ವಿಜಯೇ ಸರ್ವೇ ಮನ್ಯೇ ಶೋಚಂತಿ ಪುತ್ರಕಾಃ ॥೩೯॥ 


ಪದಾತಿಗಳ ಸಮೂಹಗಳು ರಣರಂಗದಲ್ಲಿ ಎಲ್ಲ ಕಡೆಗಳಲ್ಲಿಯೂ ಓಡಿ 
ಹೋಗುವುದನ್ನು ನೋಡಿ, ತಮ್ಮ ಜಯದ ಆಸೆಯನ್ನು ತೊರೆದು ನನ್ನ ಪುತ್ರರು 
ಶೋಕಪಡುತ್ತಾರೆಂದು ಭಾವಿಸುತ್ತೇನೆ. 


ದ್ರೋಣಸ್ಯ ಸಮತಿಕ್ರಾಂತಾವನೀಕಮಪರಾಜಿತೌ । 
ಕ್ಷಣೇನ ದೃಷ್ಟ್ವಾ ತೌ ವೀರೌ ಮನ್ಯೇ ಶೋಚಂತಿ ಪುತ್ರಕಾಃ 11೪೦ ॥ 


ಆ ಇಬ್ಬರು ವೀರರು ಅಪರಾಜಿತರಾಗಿ ಒಂದು ಕ್ಷಣದಲ್ಲಿದ್ರೋಣರ ಸೈನ್ಯವನ್ನು 
ದಾಟಿ ಹೋದುದನ್ನು ನೋಡಿ ನನ್ನಪುತ್ರರು ಶೋಕಪಡುತ್ತಾರೆಂದು ಭಾವಿಸುತ್ತೇನೆ. 


ಸಮ್ಮೂಢೋಶಸ್ಥಿ ಭೃಶಂ ತಾತ ಶ್ರುತ್ವಾ ಕೃಷ್ಣಧನಂಜಯೌೌ । 

೬ ೮ ವಲ 
ಪ್ರವಿಷ್ಟ್‌ ಮಾಮಕಂ ಸೈನ್ಯಂ ಸಾತ್ವತೇನ ಸಹಾಚ್ಕುತೆ I ೪೧॥ 
ಎಲೈ ಪ್ರೀತಿಪಾತ್ರನೇ, ಕೃಷ್ಣಾರ್ಜುನರು ಸಾತ್ಯಕಿಯ ಜೊತೆಯಲ್ಲಿ ತಮ್ಮ ಸಾಮರ್ಥ್ಯ 


ಕಡಿಮೆಯಾಗದೆ ನಮ್ಮ ಸೈನ್ಯವನ್ನು ಪ್ರವೇಶಿಸಿದರೆಂದು ಕೇಳಿ ನಾನು ಬಹಳ 
ಮೂಢನಾಗಿದ್ದೇನೆ. 


ಜಯದ್ರಥವಧಪರ್ವ -443- 


ತಸ್ಮಿನ್‌ ಪ್ರವಿಷ್ಟೇ ಪೃತನಾಂ ಶಿನೀನಾಂ ಪ್ರವರೇ ರಥೇ । 
ಭೋಜಾನೀಕಂ ವ್ಯತಿಕ್ರಾಂತೇ ಕಥಮಾಸನ್‌ ಹಿ ಕೌರವಾಃ 11 ೪೨ ॥ 


ಶಿನಿಗಳ ಶ್ರೇಷ್ಠರಥನಾದ ಸಾತ್ಯಕಿಯು ನಮ್ಮ ಸೈನ್ಯವನ್ನು ಪ್ರವೇಶಿಸಿ, ಕೃತವರ್ಮನ 
ಸೈನ್ಯವನ್ನು ದಾಟಿ ಹೋದಾಗ ಕೌರವರು ಹೇಗಿದ್ದರು? 


ತಥಾ ದ್ರೋಣೇನ ಸಮರೇ ನಿಗೃಹೀತೇಷು ಪಾಂಡುಷು । 
ಕಥಂ ಯುದ್ಧಮಭೂತ್‌ ತೇಷಾಂ ತನ್ಮಮಾಚಕ್ಷ್ವ ಸಂಜಯ ॥ ೪೩ ॥ 


ಹಾಗೆಯೇ ಪಾಂಡವರು ದ್ರೋಣರಿಂದ ರಣರಂಗದಲ್ಲಿತಡೆಯಲ್ಪಟ್ಟಾಗ ಅವರ 
ಜೊತೆಯಲ್ಲಿ ಹೇಗೆ ಯುದ್ಧವು ನಡೆಯಿತು? ಎಲೈ ಸಂಜಯನೇ, ಅದನ್ನು ನನಗೆ 
ಹೇಳು. 

ದ್ರೋಣೋ ಹಿ ಬಲವಾನ್‌ ಶೂರಃ ಕೃತಾಸ್ಟ್ರೋ ದೃಢವಿಕ್ರಮ: । 

ಪಾಂಚಾಲಾಸ್ತಂ ಮಹೇಷ್ವಾಸಂ ಪ್ರತ್ಯಯುದ್ಧ್ಯನ್‌ ಕಥಂ ರಣೇ ॥। ೪೪ ॥ 

ದ್ರೋಣರು ಬಲಿಷ್ಠರಾದವರು, ಶೂರರು, ಅಸ್ಪಪಾರಂಗತರು ಮತ್ತು ದೃಢ 
ಪರಾಕ್ರಮವುಳ್ಳವರು. ಪಾಂಚಾಲರು ಆ ಮಹಾಧನುರ್ಧಾರಿಗಳ ಜೊತೆಯಲ್ಲಿಹೇಗೆ 
ಯುದ್ಧವನ್ನು ಮಾಡಿದರು? 

ಬದ್ಧವೈರಾಸ್ತಥಾ ದ್ರೋಣೇ ಧರ್ಮರಾಜಜಯೈಷಿಣಃ । 

ಭಾರದ್ವಾಜಸ್ತಥಾ ತೇಷು ದೃಢವೈರೋ ಮಹಾಬಲಃ | ೪೫ ॥ 

ಪಾಂಚಾಲರು ಧರ್ಮರಾಜನ ಜಯವನ್ನು ಬಯಸುತ್ತಾ ದ್ರೋಣರಲ್ಲಿ ಬದ್ಧವೈರ 
ಉಳ್ಳವರು. ಹಾಗೆಯೇ ಮಹಾಬಲರಾದ ದ್ರೋಣರೂ ಸಹ ಪಾಂಚಾಲರಲ್ಲಿದೃಢವಾದ 
ವೈರವುಳ್ಳವರು. 

ಅರ್ಜುನಶ್ಚಾಪಿ ಯಚ್ಛಕ್ರೇ ಸಿಂಧುರಾಜವಧಂ ಪ್ರತಿ 1 

ತನ್ನೇ ಸರ್ವಂ ಸಮಾಚಕ್ಷ_ ಕುಶಲೋ ಹ್ಯಸಿ ಸಂಜಯ || ೪೬ I 

೬ ಇದ 

ಎಲೈ ಸಂಜಯನೇ, ಸಿಂಧುರಾಜನ ವಧೆಯ ವಿಷಯದಲ್ಲಿಅರ್ಜುನನಾದರೂ 
ಏನು ಮಾಡಿದನು ಎಂದು ನನಗೆ ಎಲ್ಲವನ್ನೂ ಹೇಳು. ನೀನು ವರ್ಣನೆ 
ಮಾಡುವುದರಲ್ಲಿಕುಶಲನಾಗಿದ್ದೀಯೆ. 


-444- ಮಹಾಭಾರತ ದ್ರೋಣಪರ್ವ 


ಸಂಜಯಃ 
ಆತ್ಮಾಪರಾಧಸಂಭೂತಂ ವ್ಯಸನಂ ಭರತರ್ಷಭ ।ಟ 
ಪ್ರಾಪ್ಯ ಪ್ರಾಕೃತವದ್‌ ಧೀರ ನ ತ್ವಂ ಶೋಚಿತುಮರ್ಹಸಿ I ೪೭ ॥ 


ಸಂಜಯ- ಎಲೈ ಭರತಶ್ರೇಷ್ಠನೇ, ಧೀರನೇ, ಈ ವ್ಯಸನವು ನಿನಗೆ ನಿನ್ನ 
ಅಪರಾಧದಿಂದ ಉಂಟಾಗಿದೆ. ಅಂತಹ ವ್ಯಸನವನ್ನು ಹೊಂದಿ ನೀನು ಸಾಮಾನ್ಯ 
ಮನುಷ್ಯನಂತೆ ಶೋಕವನ್ನು ಪಡಬಾರದು. 


ಪುರಾ ಯದುಚ್ಯಸೇ ಪ್ರಾಜ್ಜೆಃ ಸುಹೃದ್ಧಿರ್ಮಿದುರಾದಿಭಿಃ । 
ಮಾ ಹಾರ್ಷೀಃ ಪಾಂಡವಾನ್‌ ರಾಜನ್ನಿತಿ ತನ್ನ ತ್ವಯಾ ಕೃತಮ್‌ 11೪೮॥ 


ಹಿಂದೆ ನಿನ್ನ ಹಿತೈಷಿಗಳೂ, ಪ್ರಾಜ್ಞರೂ ಆದ ವಿದುರಾದಿಗಳು ರಾಜನೇ, 
ಪಾಂಡವರನ್ನು ದ್ಯೂತದಲ್ಲಿ ಸೋಲಿಸಬೇಡ ಎಂದು ಹೇಳಿದರು. ಅದನ್ನು ನೀನು 
ನಡೆಸಲಿಲ್ಲ(ಕೇಳಲಿಲ್ಲ). 


ಸುಹೃದಾಂ ಹಿತಕಾಮಾನಾಂ ವಾಕ್ಯಂ ಯೋನ ಶೃಣೋತಿ ಹ। 
ಸ ಮಹದ್‌ ವ್ಯಸನಂ ಪ್ರಾಪ್ಯ ಶೋಚತೇ ವೈ ಯಥಾ ಭವಾನ್‌ ॥1೪೯॥ 


ಯಾವನು ಹಿತವನ್ನು ಬಯಸುವ ಸುಹೃದರ ಮಾತನ್ನುಕೇಳುವುದಿಲ್ಲವೋ ಅವನು 
ನಿನ್ನಂತೆ ದೊಡ್ಡವ್ಯಸನಕ್ಕೆ ಈಡಾಗಿ ಶೋಕಪಡುತ್ತಾನೆ. 
ಯಾಚಿತೋತಸಿ ಪುರಾ ರಾಜನ್‌ ದಾಶಾರ್ಹೇಣ ಶಮಂ ಪ್ರತಿ | 


ನಚ ತಂ ಲಬವಾನ್‌ ಕಾಮಂ ತತಃ ಕಹೋ ಮಹಾಯಶಾಃ 11೫೦ಟ 
ಡಾ ಠಾ ಲ ಣ 


ಎಲೈ ರಾಜನೇ, ದಾಶಾರ್ಹನಾದ ಕೃಷ್ಣನು ಹಿಂದೆ ನಿನ್ನನ್ನು ಸಂಧಿಗಾಗಿ ಬೇಡಿದನು. 
ಆದರೆ ಮಹಾಕೀರ್ತಿವಂತನಾದ ಕೃಷ್ಣನು ನಿನ್ನಿಂದ ಅವನು ಬಯಸಿದ ಸಂಧಿಯನ್ನು 
ಪಡೆಯಲಿಲ್ಲ. 


ತವ ನಿರ್ಗುಣತಾಂ ಮತ್ವಾ ಪಕ್ಷಪಾತಂ ಸುತೇಷು ಚ ಟ 
ದ್ವೈಧೀಭಾವಂ ಪೃಥಗ್‌ ಧರ್ಮೇ ಪಾಂಡವೇಷು ಚ ಮತ್ತರಮ್‌ ॥೫೧॥ 


ಜಯದ್ರಥವಧಪರ್ವ -445- 


ಆರ್ತಪ್ರಲಾಪಾಂಶ್ಚ ಬಹೂನ್‌ ಮನುಜಾಧಿಪಸತ್ತಮ । 
ತವ ಜಿಹ್ಮಮತಿಂ ಚೈವ ವಿದಿತ್ವಾ ಪಾಂಡವಾನ್‌ ಪ್ರತಿ । 
ಸರ್ವಲೋಕಸ್ಯ ತತ್ತ್ವಜ್ಞಃ ಸರ್ವಲೋಕಗುರುಃ ಪ್ರಭುಃ I ೫೨ ॥ 


ವಾಸುದೇವಸ್ತತೋ ಯುದ್ಧಂ ಕುರೂಣಾಮಕರೋನ್ನಹತ್‌ । 

ಆತ್ಮಾಪರಾಧಾತ್‌ ಸುಮಹಾನ್‌ ಪ್ರಾಪ್ತಸ್ತೇ ವಿಪುಲಃ ಕ್ಷಯಃ । 

ನೈವ ದುರ್ಯೋಧನೇ ದೋಷಾನ್‌ ವಕ್ತುಮರ್ಹಸಿ ಮಾನದ ॥ ೫೩ ॥ 

ನಿನ್ನ ನಿರ್ಗುಣತ್ವವನ್ನು ತಿಳಿದು, ನಿನಗೆ ಮಕ್ಕಳಲ್ಲಿರುವ ಪಕ್ಚಪಾತವನ್ನು ತಿಳಿದು, 
ಧರ್ಮಾಚರಣೆಯಲ್ಲಿ ನಿನಗಿರುವ ಎರಡು ರೀತಿಯನ್ನೂ ಮತ್ತು ಪಾಂಡವರ 
ಮೇಲಿರುವ ಮತ್ತರವನ್ನೂ ತಿಳಿದು, ಎಲೈ ಮನುಜಶ್ರೇಷ್ಠನೇ, ಸತ್ತಮನೇ, ನಿನ್ನ ಅನೇಕ 
ವಿಧವಾದ ಆರ್ತಪ್ರಲಾಪವನ್ನುಕೇಳಿ ಪಾಂಡವರ ವಿಷಯದಲ್ಲಿನಿನಗಿರುವ ಕುಟಲ 
ಬುದ್ದಿಯನ್ನು ಕೇಳಿ, ಸರ್ವಲೋಕದ ಜ್ಞಾನವುಳ್ಳವನೂ, ಸರ್ವಲೋಕದ ಗುರುವೂ, 
ಪ್ರಭುವೂ ಆದ ವಾಸುದೇವನು ಕುರುಗಳಲ್ಲಿದೊಡ್ಡಯುದ್ದವಾಗುವಂತೆ ಮಾಡಿದನು. 
ನಿನ್ನ ಪರಾಧದಿಂದಲೇ ಕುರುಗಳ ದೊಡ್ಡವಿನಾಶವು ಉಂಟಾಗಿದೆ. ಎಲ್ಲೆ ಮಾನದನೇ, 
ಈ (ಎಲ್ಲ) ದೋಷಗಳನ್ನು ದುರ್ಯೋಧನನ ಮೇಲೆ ಹಾಕಬೇಡ. 


ನಹಿ ತೇ ಸುಕೃತಂ ಕಿಂಚಿದಾದೌ ಮಧ್ಯೇ ಚ ಭಾರತ । 

ದೃಶ್ಯತೇ ಪೃಷ್ಠತಶ್ವೆವ ತ್ವನ್ನೂಲೋ ಹಿ ಪರಾಜಯಃ i ೫೪ ॥ 

ಎಲೈ ಭಾರತನೇ, ನೀನು ಮೊದಲಾಗಲೀ, ಮಧ್ಯದಲ್ಲಾಗಲೀ ಅಥವಾ 
ಕೊನೆಯಲ್ಲಾಗಲೀ ಯಾವ ಒಳ್ಳೆಯ ಕಾರ್ಯವನ್ನೂಮಾಡಲಿಲ್ಲ. ಈ ಪರಾಜಯಕ್ಕೆ 
ನೀನು ಕಾರಣನಾದವನು. 


ಆರ್ತಪ್ರಲಾಪಾನಿಹ ತು ಕುರುಷೇ ಭರತರ್ಷಭ ಟ 

ನೈತದ್‌ ವೃದ್ಧಸ್ಯ ತೇ ಸಾಧು ಗತಾಸೋರಿವ ಮಂಡನಮ್‌ ॥ ೫೫ ॥ 

ಎಲೈ ಭರತರ್ಷಭನೇ, ಈಗ ಆರ್ತಪ್ರಲಾಪವನ್ನು ಮಾಡುತ್ತಿದ್ದೀಯೆ. ಶವಕ್ಕೆ 
ಅಲಂಕಾರ ಮಾಡಿದಂತೆ ಈ ಆರ್ತಪ್ರಲಾಪಗಳು ಭೂಷಣವಲ್ಲ. 


-446- ಮಹಾಭಾರತ ದ್ರೋಣಪರ್ವ 


ತಸ್ನಾದದ್ಯ ಸ್ಥಿರೋ ಭೂತ್ವಾ ಜ್ಞಾತ್ವಾ ಲೋಕಸ್ಯ ನಿರ್ಣಯಮ್‌ । 
ಶೃಣು ಯುದ್ಧಂ ಯಥಾವೃತ್ತಂ ಘೋರಂ ದೇವಾಸುರೋಪಮಮ್‌ ॥। 


ಆದ್ದರಿಂದ ಈ ದಿನ ಮನಸ್ಸಿನಲ್ಲಿ ಸ್ಟೈರ್ಯವನ್ನು ತೆಗೆದುಕೊಂಡು, ಲೋಕದ 
ನಿರ್ಣಯವನ್ನು ತಿಳಿದು, ದೇವಾಸುರ ಯುದ್ಧಕ್ಕೆ ಸದೃಶವಾದ ಘೋರವಾದ ಯುದ್ಧವು 
ಹೇಗೆ ನಡೆಯಿತೆಂಬುದನ್ನು ಕೇಳು. 


ಪ್ರವಿಷ್ಟೇ ತವ ಸೈನ್ಯಂ ತು ಶೈನೇಯೇ ಸತ್ಯವಿಕ್ರಮೇ । 

ಭೀಮಸೇನಮುಖಾಃ ಪಾರ್ಥಾಃ ಪ್ರತೀಯುರ್ವಾಹಿನೀಂ ತವ ॥ ೫೭ ॥ 

ಸತ್ಯವಿಕ್ರಮನಾದ ಸಾತ್ಯಕಿಯು ನಿನ್ನ ಸೈನ್ಯವನ್ನು ಪ್ರವೇಶಿಸುತ್ತಿರಲು ಭೀಮಸೇನ 
ಮೊದಲಾದ ಪಾಂಡವರು ನಿನ್ನಸೈನ್ಯದ ಕಡೆಗೆ ಧಾವಿಸಿದರು. 


ಆಗಚ್ಛತಸ್ತಾನ್‌ ಸಹಸಾ ಕ್ರುದ್ಧರೂಪಾನ್‌ ಸಹಾನುಗಾನ್‌ । 
ದಧಾರೈಕೋ ರಣೇ ಪಾಂಡೂನ್‌ ಕೃತವರ್ಮಾ ಮಹಾರಥಃ ॥ ೫೮ ॥ 


ಕ್ರುದ್ಧರೂಪವನ್ನುಧರಿಸಿ ತಮ್ಮ ಅನುಯಾಯಿಗಳ ಜೊತೆಯಲ್ಲಿವೇಗವಾಗಿ ಸಾಗಿ 
ಬರುತ್ತಿದ್ದಆ ಪಾಂಡವರನ್ನು ರಣರಂಗದಲ್ಲಿಮಹಾರಥನಾದ ಕೃತವರ್ಮನೊಬ್ಬನೇ 
ತಡೆದನು. 


ಯಥೋದ್ಭತ್ತಂ ವಾರಯತೇ ವೇಲೇವ ಸಲಿಲಾರ್ಣವಮ್‌ ।ಟ 
ಪಾಂಡುಸೈನ್ಯಂ ತಥಾ ಸಂಖೇ ಹಾರ್ದಿಕ್ಯಃ ಸಮವಾರಯತ್‌ ॥ ೫೯ ॥ 


ಕ್ಟೋಭೆಗೊಂಡ ಸಮುದ್ರವನ್ನುದಡವು ತಡೆದಂತೆ ರಣರಂಗದಲ್ಲಿ ಕೃತವರ್ಮನು 
ಪಾಂಡವರ ಸೈನ್ಯವನ್ನುತಡೆದನು. 
್‌ 
ತತ್ರಾದ್ದುತಮಮನ್ಯಂತ ಹಾರ್ದಿಕ್ಕಸ್ಯ ಪರಾಕ್ರಮಮ್‌ । 
ಯದೇನಂ ಸಹಿತಾಃ ಪಾರ್ಥಾ ನಾತಿಚಕ್ರಮುರಾಹವೇ 11 ೬೦ ॥ 


ಪಾಂಡವರು ಒಟ್ಟುಗೂಡಿ ರಣರಂಗದಲ್ಲಿಕೃತವರ್ಮನನ್ನುದಾಟಿ ಹೋಗಲಾರದ 
ಅವನ ಪರಾಕ್ರಮವನ್ನುನೋಡಿ ಎಲ್ಲರೂ ಅದನ್ನು ಅದ್ಭುತವೆಂದು ತಿಳಿದರು. 


ಜಯದ್ರಥವಧಪರ್ವ ೨447. 


ತತೋ ಭೀಮಸ್ವಿಬರ್ವಿದ್ದ್ವಾ ಕೃತವರ್ಮಾಣಮಾಯಸ್ಯೆ: । 
ಶಂಖಂ ಎಂ ಮಹಾಬಾಹುರ್ಹರ್ಷಯನ್‌ ಸರ್ವಪಾಂಡವಾನ್‌ ॥ 


ಆಗ ಮಹಾಬಾಹುವಾದ ಭೀಮನು ಮೂರು ಕಬ್ಬಿಣದ ಬಾಣಗಳಿಂದ 
ಕೃತವರ್ಮನನ್ನು ಹೊಡೆದು ಎಲ್ಲಪಾಂಡವರಿಗೆ ಸಂತೋಷವನ್ನುಂಟು ಮಾಡುತ್ತಾ 
ತನ್ನಶಂಖವನ್ನು ಊದಿದನು. 


ಸಹದೇವಸ್ತು ವಿಂಶತ್ಯಾ ಧರ್ಮರಾಜಸ್ತು ಪಂಚಭಿಃ 1 
ನಕುಲಸ್ತು ಶತೇನೈವ ಹಾರ್ದಿಕ್ಕಂ ಸಮವಿದ್ದ್ಯತ 11 ೬೨ ॥ 


ಸಹದೇವನು ಇಪ್ಪತ್ತು ಬಾಣಗಳಿಂದಲೂ, ಧರ್ಮರಾಜನು ಐದು 
ಬಾಣಗಳಿಂದಲೂ, ನಕುಲನು ನೂರು ಬಾಣಗಳಿಂದಲೂ ಕೃತವರ್ಮನನ್ನು 
ಹೊಡೆದರು. 


ದ್ರೌಪದೇಯಾಸ್ತಿಪಪ್ತತ್ಕಾ ಸಪ್ತಭಿಶ್ಚ ಘಟೋತ್ಕಚ: | 


ಧೃಷ್ಠದ್ಯುಮಸಿಭಿರ್ಬಾಣೈೆ: ಕೃತವರ್ಮಾಣಮಾರ್ದಯತ್‌ H ೬೩ ॥ 


ದ್ರೌಪದಿಯ ಪುತ್ರರು ಎಪ್ಪತ್ಮೂರು ಬಾಣಗಳಿಂದಲೂ, ಘಟೋತ್ಕಚನು ಏಳು 
ಬಾಣಗಳಿಂದಲೂ, ಧೃಷ್ಟದ್ಯುಮ್ನನು ಮೂರು ಬಾಣಗಳಿಂದಲೂ ಕೃತವರ್ಮನನ್ನು 


ವಿರಾಟಃ ಪಂಚದಶಭಿರ್ದ್ರುಪದಶ್ಷೈವ ಪಂಚಭಿಃ 1 
ಶಿಖಂಡೀ ಚೈವ ಹಾರ್ದಿಕ್ಯಂ ವಿದ್ಣ್ವಾ ಪಂಚಭಿರಾಶುಗೈ: । 


ಪುನರ್ವಿವ್ಯಾಧ ವಿಂಶತ್ಯಾ ಸಾಯಕಾನಾಂ ಹಸನ್ನಿವ || ೬೪ I 


ವಿರಾಟನು ಹದಿನೈದು ಬಾಣಗಳಿಂದಲೂ, ದ್ರುಪದನು ಐದು ಬಾಣಗಳಿಂದಲೂ 
ಪೀಡಿಸಿದರು. ಶಿಖಂಡಿಯು ಶೀಘ್ರಗಾಮಿಗಳಾದ ಐದು ಬಾಣಗಳಿಂದ ಕೃತವರ್ಮನನ್ನು 
ಹೊಡೆದು ಪುನಃ ನಗುತ್ತಾ ಇಪ್ಪತ್ತು ಬಾಣಗಳಿಂದ ಅವನನ್ನು ಹೊಡೆದರು. 


ಕೃತವರ್ಮಾ ತತೋ ರಾಜನ್‌ ಸರ್ವತಸ್ತಾನ್‌ ಮಹಾರಥಾನ್‌ । 
ಏಕೈಕಂ ಪಂಚಭಿರ್ವಿದ್ದ್ವಾ ಭೀಮಂ ವಿವ್ಯಾಧ ಸಪ್ತಭಿಃ || ೬೫ 1 


-448- ಮಹಾಭಾರತ ದ್ರೋಣಪರ್ವ 


ಧನುರ್ಧ್ವಜಂ ಚ ಸಂಯತ್ತೋ ರಥಾದ್‌ ಭೂಮಾವಪಾತಯತ್‌ ॥ 


ಎಲೈ ರಾಜನೇ, ಆಗ ಕೃತವರ್ಮನು ಆ ಮಹಾರಥರಲ್ಲಿಎಲ್ಲರನ್ನೂ ಒಬ್ಬೊಬ್ಬರನ್ನು 
ಐದು ಬಾಣಗಳಿಂದ ಹೊಡೆದು, ಭೀಮನನ್ನು ಏಳು ಬಾಣಗಳಿಂದ ಹೊಡೆದನು. 
ಭೀಮಸೇನನ ಧ್ವಜ ಮತ್ತು ಧನುಸ್ಸನ್ನು ಪ್ರಯತ್ನಪೂರ್ವಕವಾಗಿ ರಥದಿಂದ ಭೂಮಿಯ 
ಮೇಲೆ ಕೆಡವಿದನು. 


ಅಥೈನಂ ಛಿನ್ನಧನ್ನಾನಂ ತ್ವರಮಾಣೋ ಮಹಾರಥಃ | 
ಆಜಘಾನೋರಸಿ ಕ್ರುದ್ಧಃ ಸಪ್ತತ್ಯಾ ನಿಶಿತೈಃ ಶರೈಃ W ೬೭ ॥ 


ಭೀಮಸೇನನ ಧನುಸ್ಸುಕತ್ತರಿಸಲ್ಪಡುತ್ತಿರಲು ಮಹಾರಥನಾದ ಕೃತವರ್ಮನು 
ತ್ತರೆಯಿಂದ ಕೂಡಿದವನಾಗಿ ಕೋಪದಿಂದ ಎಪ್ಪತ್ತು ತೀಕ್ಷ್ಣವಾದ ಬಾಣಗಳಿಂದ 
ಭೀಮಸೇನನನ್ನು ಅವನ ಎದೆಯಲ್ಲಿಹೊಡೆದನು. 


ಸ ಗಾಢವಿದ್ದೋ ಬಲವಾನ್‌ ಹಾರ್ದಿಕೃಸ್ಯ ಶರೋತ್ತಮೈ: 
ಚಚಾಲ ರಥಮಧ್ಯಸ್ತಃ ಕ್ಷಿತಿಕಂಪೇ ಯಥಾ5ಚಲಃ || ೬೮ ॥ 


ಕೃತವರ್ಮನ ಶ್ರೇಷ್ಠವಾದ ಬಾಣಗಳಿಂದ ಗಾಢವಾಗಿ ಹೊಡೆಯಲ್ಪಟ್ಟ ಬಲಿಷ್ಠನಾದ 
ಭೀಮನು ಭೂಕಂಪದ ಸಮಯದಲ್ಲಿ ಪರ್ವತವು ನಡುಗುವಂತೆ ರಥಮಧ್ಯದಲ್ಲಿ 
ನಡುಗಿದನು. 


ಭೀಮಸೇನಂ ತಥಾ ದೃಷ್ಟ್ವಾ ಧರ್ಮರಾಜಪುರೋಗಮಾಃ ಟ 
ವಿಸೃಜಂತಃ ಶರಾನ್‌ ಘೋರಾನ್‌ ಕೃತವರ್ಮಾಣಮಾರ್ದಯನ್‌ HL 


ಭೀಮಸೇನನು ಹಾಗಿರುವುದನ್ನು ನೋಡಿ ಧರ್ಮರಾಜ ಮೊದಲಾದವರು 
ಘೋರವಾದ ಬಾಣಗಳನ್ನು ಪ್ರಯೋಗಿಸುತ್ತಾ ಕೃತವರ್ಮನನ್ನುಪೀಡಿಸಿದರು. 


ತಂ ತಥಾ ಕೋಷ್ಯಕೀಕೃತ್ಯ ರಥವಂಶೇನ ಮಾರಿಷ । 
ವಿವ್ಯಧುಃ ಸಾಯಕೈರ್ಹೃಷ್ಟಾ ರಕ್ಷಾರ್ಥಂ ಮಾರುತೇರ್ಮ್ಮ್ವಧೇ ॥ ೭೦ ॥ 


ಎಲೈ ಪೂಜ್ಯನೇ, ಅವರು ರಣರಂಗದಲ್ಲಿ ಭೀಮನನ್ನು ರಕ್ಷಿಸುವ ಸಲುವಾಗಿ ತಮ್ಮ 
ರಥಗಳ ಸಮೂಹದಿಂದ ಕೃತವರ್ಮನನ್ನು ಕೂಡಿಹಾಕಿಕೊಂಡು ಸಂತುಷ್ಟರಾಗಿ 
ಬಾಣಗಳಿಂದ ಅವನನ್ನುಹೊಡೆದರು. 


ಜಯದ್ರಥವಧಪರ್ವ -449- 


ಪ್ರತಿಲಭ್ಯ ತತಃ ಸಂಜ್ಞಾಂ ಭೀಮಸೇನೋ ಮಹಾಬಲ; । 


ಶಕ್ತಿಂ ಜಗ್ರಾಹ ಸಮರೇ ಸ್ಪರ್ಣದಂಡಾಮಯಸ್ಥಯೀಮ್‌ I ೭೧ ॥ 
ಚಿಕ್ಷೇಪ ಚ ರಥಾತ್‌ ತೂರ್ಣಂ ಕೃತವರ್ಮರಥಂ ಪ್ರತಿ || ೭೨ ॥ 


ಮಹಾಬಲನಾದ ಭೀಮಸೇನನು ಅನಂತರ ಪ್ರಜ್ಞೆಯನ್ನು ಮರಳಿ ಪಡೆದು ಸರ್ಣ 
ದಂಡವಿರುವ ಕಬ್ಬಿಣದಿಂದ ಮಾಡಿದ ಒಂದು ಶಕ್ತ್ಯಾಯುಧವನ್ನು ತೆಗೆದುಕೊಂಡು, 
ತನ್ನ ರಥದಲ್ಲಿಯೇ ನಿಂತು ಶೀಘ್ರವಾಗಿ ಅದನ್ನು ಕೃತವರ್ಮನ ರಥದ ಮೇಲೆ 
ಎಸೆದನು. 


ಸಾ ಭೀಮಭುಜನಿರ್ಮುಕ್ತಾ ನಿರ್ಮುಕ್ತೋರಗಸನ್ನಿಭಾ । 
ಕೃತವರ್ಮಾಣಮಭಿತಃ ಪ್ರಜಜ್ವಾಲ ಸುದಾರುಣಾ ೭೩ 1 


ಭೀಮಸೇನನ ಭುಜದಿಂದ ಪ್ರಯೋಗಿಸಲ್ಪಟ್ಟ ಆ ಶಕ್ತಿಯು ನಿರ್ಮುಕ್ತವಾದ 
ಸರ್ಪದಂತೆ ಕೃತವರ್ಮನ ಸುತ್ತಲೂ ಬಹಳ ದಾರುಣವಾದ ಜ್ವಾಲೆಗಳನ್ನು ಉಂಟು 
ಮಾಡಿತು. 


ತಾಮಾಪತಂತೀಂ ಸಹಸಾ ಯುಗಾಂತಾಗ್ನಿಸಮಪ್ರಭಾಮ್‌ ।ಟ 
ದ್ವಾಭ್ಯಾಂ ಶರಾಭ್ಯಾಂ ಹಾರ್ದಿಕ್ಯೋ ನಿಚಕರ್ತ ತ್ರಿಧಾ ತದಾ ॥ ೭೪ ॥ 


ಯುಗಾಂತಾಗ್ನಿಯ ಕಾಂತಿಯನ್ನು ಹೊಂದಿ ತನ್ನಕಡೆಗೆ ಬರುತ್ತಿದ್ದಆ ಶಕ್ತಿಯನ್ನು 
ಕೃತವರ್ಮನು ತಕ್ಷಣ ಎರಡು ಬಾಣಗಳಿಂದ ಮೂರು ಭಾಗಗಳಾಗಿ ಕತ್ತರಿಸಿದನು. 


ಸಾ ಚಿನ್ನಾ ಪತಿತಾ ಭೂಮೌ ಶಕ್ತಿಃ ಕನಕಭೂಷಣಾ । 

ದ್ಯೋತಯಂತೀ ದಿಶೋ ರಾಜನ್‌ ಮಹೋಲ್ಲೇವ ದಿವಶ್ಚ್ಯತಾ । 

ಶಕ್ತಿಂ ವಿನಿಹತಾಂ ದೃಷ್ಟ್ಯಾ ಭೀಮಶ್ಟ್ಚುಕ್ರೋಧ ವೈ ಭೃಶಮ್‌  ॥ ೭೫ ॥ 

ಎಲೈ ರಾಜನೇ, ಕನಕಭೂಷಿತವಾದ ಆ ಶಕ್ತಿಯು ಆಕಾಶದಿಂದ ಬೀಳುವ ದೊಡ್ಡ 
ಉಲ್ಕೆಯಂತೆ ಎಲ್ಲದಿಕ್ಕುಗಳನ್ನೂ ಬೆಳಗುತ್ತಾ ಕತ್ತರಿಸಲ್ಪಟ್ಟುಭೂಮಿಯ ಮೇಲೆ ಬಿದ್ದಿತು. 
ಶಕ್ತಿಯು ವಿನಾಶಗೊಂಡುದನ್ನುನೋಡಿ ಭೀಮಸೇನನು ಬಹಳ ಕೋಪಗೊಂಡನು. 


ತತೋಶನ್ಯದ್‌ ಧನುರಾದಾಯ ವೇಗವತ್‌ ಸುಮಹಾಸ್ವನಮ್‌ । 
ಭೀಮಸೇನೋ ರಣೇ ಕ್ರುದ್ಲೋ ಹಾರ್ದಿಕ್ಯಂ ಸಮವಾರಯತ್‌ ॥ ೭೬ ॥ 


-450- ಮಹಾಭಾರತ ದ್ರೋಣಪರ್ವ 


ಆಗ ಭೀಮಸೇನನು ರಣರಂಗದಲ್ಲಿ ಕ್ರುದ್ಧನಾಗಿ ವೇಗಶಾಲಿಯೂ, 


ಮಹಾಸ್ವನವುಳ್ಳದ್ದೂ ಆದ ಇನ್ನೊಂದು ಧನುಸ್ಸನ್ನು ತೆಗೆದುಕೊಂಡು ಅದರಿಂದ 
ಕೃತವರ್ಮನನ್ನುತಡೆದನು. 


ಅಥೈನಂ ಪಂಚಭಿರ್ಬಾಣೈರಾಜಘಾನ ಸ್ತನಾಂತರೇ । 
ಭೀಮೋ ಭೀಮಬಲೋ ರಾಜನ್‌ ತವ ದುರ್ಮಂತ್ರಿತೇನ ಹ ॥ ೭೭ ॥ 


ಅನಂತರ ಎಲೈ ರಾಜನೇ, ನಿನ್ನದುರ್ಮಂತ್ರಣದ ಫಲವಾಗಿ ಭಯಂಕರ ಬಲವುಳ್ಳ 
ಭೀಮಸೇನನು ಐದು ಬಾಣಗಳಿಂದ ಕೃತವರ್ಮನನ್ನು ಅವನ ಸ್ತನಗಳ ಮಧ್ಯದಲ್ಲಿ 
ಹೊಡೆದನು. 


ಭೋಜಸ್ತು ಕ್ಷತಸರ್ವಾಂಗೋ ಭೀಮಸೇನೇನ ಮಾರಿಷ ॥ 
ರಕ್ತಾಶೋಕ ಇವೋತ್ಸುಲ್ಲೋ ವ್ಯಭ್ರಾಜತ ರಣಾಂಕಣೇ WW ೭೮ ॥ 


ಎಲ್ಫೆ ಪೂಜ್ಯನೇ, ಕೃತವರ್ಮನು ಭೀಮಸೇನನಿಂದ ಸರ್ವಾವಯವಗಳಲ್ಲಿಯೂ 
ಗಾಯಗೊಳಿಸಲ್ಪಟ್ಟುಅರಳಿದ ರಕ್ತಾಶೋಕಪುಷ್ಟದಂತೆ ರಣಾಂಗಣದಲ್ಲಿಶೋಭಿಸಿದನು. 


ತತಃ ಕ್ರುದಸ್ತಿಭಿರ್ಬಾಣೈರ್ಭೀಮಸೇನಂ ತ್ವರಾನ್ವಿತಃ । 

ಆಹತ್ಯ ರಭಸೋ ಯುದ್ಧೇ ತಾನ್‌ ಸರ್ವಾನ್‌ ಪ್ರತ್ಯವಿದ್ಧತ ॥ ೭೯ ॥ 

ತ್ರಿಭಿಸಿಭಿರ್ಮಹೇಷ್ಠಾಸೋ ಯತಮಾನಾನ್‌ ಮಹಾರಥಾನ್‌ । 

ತೇಠಪಿ ತಂ ಪ್ರತ್ಯವಿದ್ಧ್ಯಂತ ಸಪ್ತಭಿಃ ಸಪ್ತಭಿಃ ಶರೈಃ 11 ೮೦ ॥ 

ಆಗ ಅವನು ಕೋಪಗೊಂಡು ಶೀಘ್ರವಾಗಿ ಭೀಮಸೇನನನ್ನು ಮೂರು 
ಬಾಣದಿಂದ ಹೊಡೆದು ವೇಗಶಾಲಿಯಾದ ಅವನು ಯುದ್ಧದಲ್ಲಿಪ್ರಯತ್ನಪಡುತ್ತಿದ್ದ 
ಮಹಾರಥರಾದ ಅವರೆಲ್ಲರನ್ನೂ ಮೂರು ಮೂರು ಬಾಣಗಳಿಂದ ಹೊಡೆದನು. 
ಅವರೂ ಸಹ ಪ್ರಯತ್ನಪಡುತ್ತಿದ್ದಅವನನ್ನು ಏಳು ಏಳು ಬಾಣಗಳಿಂದ ಹೊಡೆದರು. 

ಶಿಖಂಡಿನಃ ತತಃ ಕ್ರುದ್ಧಃ ಕ್ಷುರಪ್ರೇಣ ಮಹಾರಥಃ । 

ಧನುಶ್ಚಿಚ್ಛೇದ ಸಮರೇ ಪ್ರಹಸನ್ನಿವ ಭಾರತ ॥| ೮೧ I 

ಎಲೈ ಭಾರತನೇ, ಕೋಪಗೊಂಡ ಮಹಾತ್ಮನಾದ ಅವನು ಕ್ಷುರಪ್ರದಿಂದ ನಗುತ್ತಾ 
ಶಿಖಂಡಿಯ ಧನುಸ್ಸನ್ನುಕತ್ತರಿಸಿದನು. 


ಜಯದ್ರಥವಧಪರ್ವ -451- 


ಶಿಖಂಡೀ ತು ತತಃ ಕ್ರುದ್ಧಃ ಛಿನ್ನೇ ಧನುಷಿ ಸತ್ತರಮ್‌ । 

ಅಸಿಂ ಜಗ್ರಾಹ ಸಮರೇ ಶತಚಂದ್ರಂ ಚ ಭಾಸ್ವರಮ್‌ ೮೨ ॥ 

ತನ್ನ ಧನುಸ್ಸುಕತ್ತರಿಸಲ್ಪಡುತ್ತಿರಲು ಶಿಖಂಡಿಯು ಶೀಘ್ರವಾಗಿ ಖಡ್ಗವನ್ನೂಮತ್ತು 
ಶತಚಂದ್ರಗಳಿಂದ ಕೂಡಿದ ಪ್ರಕಾಶಮಾನವಾದ ಗುರಾಣಿಯನ್ನೂತೆಗೆದುಕೊಂಡನು. 


ಭ್ರಾಮಯಿತ್ವಾ ಮಹಚ್ಚರ್ಮ ಚಾಮೀಕರವಿಭೂಷಿತಮ್‌ । 
ತಮಸಿಂ ಪ್ರೇಷಯಾಮಾಸ ಕೃತವರ್ಮರಥಂ ಪ್ರತಿ (1 ೮೩ 1 


ಸುವರ್ಣಭೂಷಿತವಾದ ಆ ಗುರಾಣಿಯನ್ನು ತಿರುಗಿಸಿ ಆ ಖಡ್ಗವನ್ನು ಕೃತವರ್ಮನ 
ರಥದ ಮೇಲೆ ಎಸೆದನು. 

ಸ ತಸ್ಯ ಸಶರಂ ಚಾಪಂ ಛಿತ್ತ್ವಾ ರಾಜನ್‌ ಮಹಾನಸಿಃ । 

ಅಭ್ಯಗಾದ್‌ ಧರಣೀಂ ರಾಜನ್‌ ಚ್ಯುತಂ ಜ್ಯೋತಿರಿವಾಂಬರಾತ್‌ ॥೮೪॥ 


ಎಲೈ ರಾಜನೇ, ಆ ದೊಡ್ಡಖಡ್ಗವು ಕೃತವರ್ಮನ ಬಾಣವನ್ನೂಮತ್ತು ಧನುಸನ್ನೂ 
ಕತ್ತರಿಸಿ ಆಕಾಶದಿಂದ ಬಿದ್ದಜ್ಯೋತಿಯಂತೆ ಭೂಮಿಯನ್ನು ಪ್ರವೇಶಿಸಿತು. 


ಏತಸ್ಥಿನ್ನೇವ ಕಾಲೇ ತು ತ್ವರಮಾಣಾ ಮಹಾರಥಾಃ । 

ವಿವ್ಯಧುಃ ಸಾಯಕೈರ್ಗಾಢಂ ಕೃತವರ್ಮಾಣಮಾಹವೇ 11 ೮೫ I 

ಆ ಕಾಲದಲ್ಲಿಯೇತ್ತರೆ ಮಾಡಿದ ಮಹಾರಥರು ರಣರಂಗದಲ್ಲಿಕೃತವರ್ಮನನ್ನು 
ಬಾಣಗಳಿಂದ ಗಾಢವಾಗಿ ಹೊಡೆದರು. 

ಅಥಾನ್ಯದ್‌ ಧನುರಾದಾಯ ತ್ಯಕ್ತ್ವಾ ತಚ್ಚ ಮಹದ್‌ ಧನುಃ | 

ವಿಶೀರ್ಣಂ ಭರತಶ್ರೇಷ್ಠ ಹಾರ್ದಿಕ್ಯ: ಪರವೀರಹಾ u ೮೬ ॥ 

ವಿವ್ಯಾಧ ಪಾಂಡವಾನ್‌ ಭೂಯಃ ತ್ರಿಭಿಸ್ವಿಬಿರಜಿಹ್ನಗೈ: | 


ಶಿಖಂಡಿನಂ ಚ ವಿವ್ಯಾಧ ತ್ರಿಭಿಃ ಪಂಚಭಿರೇವ ಚ ॥| ೮೭ I 


ಎಲೈ ಭರತಶ್ರೇಷ್ಠನೇ, ಪರವೀರಘಾತಕನಾದ ಹಾರ್ದಿಕ್ಯನು ಕತ್ತರಿಸಲ್ಪಟ್ಟ ನಾಶ 
ಹೊಂದಿದ ಆ ದೊಡ್ಡ ಧನುಸ್ಸನ್ನು ಬಿಟ್ಟು ಇನ್ನೊಂದು ಧನುಸ್ಸನ್ನು ತೆಗೆದುಕೊಂಡು 


-452- ಮಹಾಭಾರತ ದ್ರೋಣಪರ್ವ 


ನೇರವಾಗಿ ಸಾಗುವ ಮೂರು-ಮೂರು ಬಾಣಗಳಿಂದ ಪುನಃ ಪಾಂಡವರನ್ನು 
ಹೊಡೆದನು ಮತ್ತು ಶಿಖಂಡಿಯನ್ನು ಮೂರು ಬಾಣಗಳಿಂದಲೂ ಮತ್ತು ಐದು 
ಬಾಣಗಳಿಂದಲೂ ಹೊಡೆದನು. 


ಧನುರನ್ಯತ್‌ ಸಮಾದಾಯ ಶಿಖಂಡೀ ತು ಮಹಾಯಶಾಃ ॥ 
ಅವಾರಯತ್‌ ಕೂರ್ಮನಖೈರಾಶುಗೈರ್ಹೃದಿಕಾತ್ಮಬಮ್‌ 11 ೮೮ u 


ಮಹಾಕೀರ್ತಿವಂತನಾದ ಶಿಖಂಡಿಯಾದರೂ ಇನ್ನೊಂದು ಧನುಸ್ಸನ್ನು 
ತೆಗೆದುಕೊಂಡು ಶೀಘ್ರಗಾಮಿಯಾದ ಕೂರ್ಮನಖಾಕಾರವನ್ನು ಹೊಂದಿದ 
ಬಾಣಗಳಿಂದ ಕೃತವರ್ಮನನ್ನುತಡೆದನು. 


ತತಃ ಕ್ರುದ್ಧೋ ಮಹಾರಾಜ ಹೃದಿಕಸ್ಯಾತ್ಮಸಂಭವಃ । 
ಅಭಿದುದ್ರಾವ ವೇಗೇನ ಯಾಜ್ಞಸೇನಿಂ ಮಹಾರಥಮ್‌ 11 ೮೯ ॥ 


ಎಲೈ ಮಹಾರಾಜನೇ, ಆಗ ಹೃದಿಕನ ಪುತ್ರನಾದ ಕೃತವರ್ಮನು ಕ್ರುದ್ಧನಾಗಿ 
ವೇಗದಿಂದ ಮಹಾರಥನಾದ ಶಿಖಂಡಿಯನ್ನುಕುರಿತು ಧಾವಿಸಿದನು. 


ಭೀಷ್ಮಸ್ಯ ಸಮರೇ ರಾಜನ್‌ ಮೃತ್ಯೋರ್ಹೇತುಂ ಮಹಾತ್ಮನಃ | 
ವಿದರ್ಶಯನ್‌ ಬಲಂ ಘೋರಂ ಶಾರ್ದೂಲ ಇವ ಕುಂಜರಮ್‌ ॥1೯೦॥ 


ಎಲ್ಫೆ ರಾಜನೇ, ಮಹಾತ್ಮರಾದ ಭೀಷ್ಮರ ಮೃತ್ಯುವಿಗೆ ಕಾರಣನಾದ ಅವನ ಮೇಲೆ 
ತನ್ನಘೋರವಾದ ಬಲವನ್ನುತೋರಿಸುತ್ತಾ ವ್ಯಾಘ್ರವು ಗಜದ ಮೇಲೆ ನುಗ್ಗಿದಂತೆ 
(ಅವನು ನುಗ್ಗಿದನು). 


ತೌ ದಿಶಾಗಜಸಂಕಾಶೌ ಜ್ವಲಂತಾವಿವ ಪಾವಕೌ । 


ಸಮಾಸೇದತುರನ್ಯೋನ್ಯಂ ಶರಸಂಘೈರರಿಂದಮೌ 11 ೯೧ ॥ 
ವಿಧೂನ್ಹಾನೌ ಧನುಶ್ರೇಷ್ಠೇ ಸಂದಧಾನೌ ಚ ಸಾಯಕಾನ್‌ ಟ 
ವಿಸೃಜಂತೌ ಚ ಶತಧಾ ಗಭಸ್ತೀನಿವ ಭಾಸ್ಕರ್‌ || ೯೨ ॥ 


ದಿಗ್ಗಜಗಳನ್ನು ಹೋಲುವ ಅವರಿಬ್ಬರೂ ತಮ್ಮ ಶ್ರೇಷ್ಠವಾದ ಧನುಸ್ಸುಗಳನ್ನು 
ತೂಗಾಡಿಸುತ್ತಾ, ಬಾಣಗಳನ್ನು ಹೂಡುತ್ತಾ, ಸೂರ್ಯನು ಕಿರಣಗಳನ್ನು ಚೆಲ್ಲಿದಂತೆ 
ನೂರಾರು ಬಾಣಗಳನ್ನು ಪ್ರಯೋಗಿಸುತ್ತಾ, ಜ್ವಲಿಸುವ ಎರಡು ಅಗ್ನಿಗಳಂತೆ 


ಜಯದ್ರಥವಧಪರ್ವ ೭453. 


ಅರಿಂದಮರಾದ ಅವರು ಬಾಣಸಮೂಹಗಳನ್ನು ಪರಸ್ಪರವಾಗಿ ಪ್ರಯೋಗಿಸುತ್ತಾ 
ಒಬ್ಬರನ್ನೊಬ್ಬರು ಸಂಧಿಸಿದರು. 
ತಾಪಯಂತೌ ಶರೈಸ್ತೀಕ್ಷೈರನ್ಯೋನ್ಯಂ ತೌ ಮಹಾರಥೌ । 
ಯುಗಾಂತಪ್ರತಿಮೌ ವೀರೌ ರೇಜತುರ್ಭಾಸ್ಮರಾವಿವ 11 ೯೩ ॥ 
ಮಹಾರಥರಾದ ಆ ವೀರರಿಬ್ಬರು ಯುಗಾಂತ ಕಾಲದ ಎರಡು ಸೂರ್ಯರಂತೆ 
ತೀಕ್ಷ್ಣವಾದ ತಮ್ಮ ಬಾಣಗಳಿಂದ ಪರಸ್ಪರವಾಗಿ ಸಂತಾಪಗೊಳಿಸುತ್ತಾ ಶೋಭಿಸಿದರು. 


ಕೃತವರ್ಮಾ ಸರಭಸಂ ಯಾಜ್ಞಸೇನಿಂ ಮಹಾರಥಮ್‌ । 

ವಿದ್ಧ್ವಾ ತತಸ್ತಿಸಪ್ಪತ್ಯಾ ಪುನರ್ವಿವ್ಯಾಧ ಸಪ್ತಭಿಃ ।| ೯೪ ॥ 

ಕೃತವರ್ಮನು ವೇಗಶಾಲಿಯಾದ, ಮಹಾರಥನಾದ ಶಿಖಂಡಿಯನ್ನು ಎಪ್ಪತ್ಪೂರು 
ಬಾಣಗಳಿಂದ ಹೊಡೆದು ಪುನಃ ಏಳು ಬಾಣಗಳಿಂದ ಹೊಡೆದನು. 

ಸ ಗಾಢವಿದ್ದೋ ವ್ಯಧಿತೋ ರಥೋಪಸ್ಥ ಉಪಾವಿಶತ್‌ । 

ವಿಸೃಜ್ಯ ಸಶರಂ ಚಾಪಂ ಮೂರ್ಚಯಾ ಚ ಪರಿಪ್ಪತಃ n ೯೫ ॥ 

ಲ 

ಗಾಢವಾಗಿ ಹೊಡೆಯಲ್ಪಟ್ಟ ಶಿಖಂಡಿಯು ತನ್ನ ಧನುಸ್ಸು ಮತ್ತು ಬಾಣಗಳನ್ನು 
ತ್ಯಜಿಸಿ, ಮೂರ್ಛೆಯಿಂದ ಆವೃತನಾಗಿ ರಥದ ಮಧ್ಯದಲ್ಲಿವ್ಯಥೆಯಿಂದ ಕುಳಿತನು. 

ತಂ ವಿಷಣ್ಣಂ ರಣೇ ದೃಷ್ಟ್ವಾ ತಾವಕಾ ಭರತರ್ಷಭ ! 

ಹಾರ್ದಿಕ್ಯಂ ಪೂಜಯಾಮಾಸುರ್ವಾಸಾಂಸ್ಕ್ಯಾದುಧುವುಶ್ಚ ಹ 11೯೬ (| 

ಎಲೈ ಭರತಶ್ರೇಷ್ಠನೇ, ವಿಷಣ್ಣನಾದ ಶಿಖಂಡಿಯನ್ನು ನೋಡಿ ನಿನ್ನವರು 
ಕೃತವರ್ಮನನ್ನು ಪೂಜಿಸಿ ತಮ್ಮ ವಸ್ತ್ರಗಳನ್ನು ಬೀಸಿದರು. 


ಶಿಖಂಡಿನಂ ತಥಾ ಜ್ಞಾತ್ವಾ ಹಾರ್ದಿಕ್ಕಶರಪೀಡಿತಮ್‌ I 
ಅಪೋವಾಹ ರಣಾದ್‌ ಯಂತಾ ತ್ವರಮಾಣೋ ಮಹಾರಥಮ್‌ ॥1೯೭॥ 


ಕೃತವರ್ಮನ ಬಾಣಗಳಿಂದ ಪೀಡಿತನಾದ ಶಿಖಂಡಿಯು ಹಾಗಿರುವುದನ್ನು 
ತಿಳಿದು, ಅವನ ಸಾರಥಿಯು ಶೀಘ್ರವಾಗಿ ಮಹಾರಥನಾದ ಅವನನ್ನುರಣರಂಗದಿಂದ 
ಹೊರಗೆ ಕರೆದುಕೊಂಡು ಹೋದನು. 


ಶಾ ಮಹಾಭಾರತ ದ್ರೋಣಪರ್ವ 


ಸಾದಿತಂ ತು ರಥೋಪಸ್ಟೇ ದೃಷ್ಟ್ವಾ ಪಾರ್ಥಾಃ ಶಿಖಂಡಿನಮ್‌ । 
ಪರಿವವೂ ರಥೈಸ್ತೂರ್ಣಂ ಕೃತವರ್ಮಾಣಮಾಹವೇ | ೯೮ ॥ 


ಪಾಂಡವರು ಶಿಖಂಡಿಯು ರಥಮಧ್ಯದಲ್ಲಿಕುಸಿದುದನ್ನುನೋಡಿ ಶೀಘ್ರವಾಗಿ 
ರಣರಂಗದಲ್ಲಿ ಕೃತವರ್ಮನನ್ನು ಸುತ್ತುವರಿದರು. 


ತತ್ರಾದ್ದುತಂ ಪರಂ ಚಕ್ರೇ ಕೃತವರ್ಮಾ ಮಹಾರಥಃ । 
ಯದೇಕಃ ಸಮರೇ ಪಾರ್ಥಾನ್‌ ವಾರಯಾಮಾಸ ಸಂಯುಗೇ ॥ ೯೯ ॥ 


ಆಗ ಮಹಾರಥನಾದ ಕೃತವರ್ಮನೊಬ್ಬನೇ ಯುದ್ಧದಲ್ಲಿ: ಪಾಂಡವರನ್ನು ತಡೆದು 
ರಣ ರಂಗದಲ್ಲಿಅದ್ದುತವಾದ ಕಾರ್ಯವನ್ನು ಮಾಡಿದನು. 


ಪಾರ್ಥಾನ್‌ ಜಿತ್ವಾಂಜಯಚ್ಚೇದೀನ್‌ ಪಾಂಚಾಲಾನ್‌ ಸೃಂಜಯಾನಪಿ । 
ಕೇಕಯಾಂಶ್ಚ ಮಹಾವೀರ್ಯಾನ್‌ ಕೃತವರ್ಮಾ ಮಹಾರಥಃ ॥। ೧೦೦ ॥ 


ಮಹಾರಥನಾದ ಕೃತವರ್ಮನು ಪಾಂಡವರನ್ನು ಗೆದ್ದು ಚೇದಿಗಳನ್ನೂ, 
ಪಾಂಚಾಲರನ್ನೂ ಸೃಂಜಯರನ್ನೂ , ಮಹಾವೀರರಾದ ಕೇಕಯರನ್ನೂ ಜಯಿಸಿದನು. 


ತೇ ವಧ್ಯಮಾನಾಃ ಸಮರೇ ಹಾರ್ದಿಕ್ಯೇನ ಸ್ಥ ಪಾಂಡವಾಃ 1 
ಇತಶ್ಟೇತಶ್ಚ ಧಾವಂತೋ ನಹಿ ಜಗ್ಗುರ್ಧ್ವೃತಿಂ ಕ್ಲಚಿತ್‌ 1H ೧೦೧ 1 


ಕೃತವರ್ಮನಿಂದ ಯುದ್ಧದಲ್ಲಿ ಹೊಡೆಯಲಡುತ್ತಿದ್ದ ಪಾಂಡವರು ಇಲ್ಲಿಂದಲ್ಲಿಗೆ 
ಓಡುತ್ತಾ ಎಲ್ಲಿಯೂ ಧೈರ್ಯವನ್ನು ಹೊಂದಲಿಲ್ಲ. 


ಜಿತ್ವಾ ಪಾಂಡುಸುತಾನ್‌ ಯುದ್ಧೇ ಭೀಮಸೇನಪುರೋಗಮಾನ್‌ । 
ಹಾರ್ದಿಕ್ಯಃ ಸಮರೇತತಿಷ್ಠದ್‌ ವಿಧೂಮ ಇವ ಪಾವಕಃ ॥। ೧೦೨ ॥ 


ಕೃತವರ್ಮನು ಭೀಮಸೇನ ಮೊದಲಾದ ಪಾಂಡುಪುತ್ರರನ್ನು ಯುದ್ಧದಲ್ಲಿಗೆದ್ದು 
ರಣರಂಗದಲ್ಲಿಧೂಮವಿಲ್ಲದ ಅಗ್ನಿಯಂತೆ ನಿಂತನು. 


ತೇ ದ್ರಾವ್ಯಮಾಣಾಃ ಸಮರೇ ಹಾರ್ದಿಕ್ಕೇನ ಮಹಾರಥಾಃ | 
ವಿಮುಖಾಃ ಸಮಪದ್ಯಂತ ಶರವೃಷ್ಟಿಭಿರಾಹತಾಃ । 
ಲಜ್ಜಯಾವನತಾಶ್ವೆವ ನ ಕಿಂಚಿತ್‌ ಪ್ರತಿಪೇದಿರೇ 11 ೧೦೩ ॥ 


ಹಾರ್ದಿಕ್ಕನಿಂದ ಯುದ್ಧದಲ್ಲಿ ಓಡಿಸಲ್ಪಟ್ಟ ಆ ಮಹಾರಥರು ಬಾಣಗಳ 
ಮಳೆಯಿಂದ ತಾಡಿತರಾಗಿ ಯುದ್ದದಲ್ಲಿವಿಮುಖರಾದರು. ಲಜ್ಜೆಯಿಂದ ತಲೆಯನ್ನು 
ತಗ್ಗಿಸಿ ಏನು ಮಾಡಬೇಕೆಂದು ತಿಳಿಯದಾದರು. 
| ಇತಿ ಶ್ರೀಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ದ್ರೋಣಪರ್ವಣಿ ಶತತಮೋಂಧ್ಯಾಯಃ ॥ 
|| ಜಯದ್ರಥವಧಪರ್ವಣಿ ಚತುರ್ವಿಂಶೋಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ದ್ರೋಣಪರ್ವದಲ್ಲಿ ನೂರನೆಯ ಅಧ್ಯಾಯ ಮುಗಿಯಿತು. 
LS SS ೫ ೫ 
ಮಹಾಭಾರತತಾತರ್ಯನಿರ್ಣಯ (ಅಧ್ಯಾಯ-೨೬) 
ವಿನೈವ ವೃಷ್ಟೀನ್‌ ವಿಜಯೇ ವರೋ ಯ- 
ದಮುಷ್ಯ ತೇನಾಸ್ಯ ಹಯಾನ್‌ ಸ ಸಾತ್ಯಕಿಃ | 
ನಿಹತ್ಯ ಬಾಣೈರತುದತ್‌ ಸ ಯಾನ- 
ಮನ್ಯತ್‌ ಸಮಾಸ್ಥಾಯ ತತೋತಪಜಗ್ಗಿವಾನ್‌ ॥ 
ಯಾದವರನ್ನು ಹೊರತುಪಡಿಸಿಯೇ ಸರ್ವತ್ರ ಜಯಗಳಿಸುವ ವಿಷಯದಲ್ಲಿ 
ಕೃತವರ್ಮನಿಗೆ ಕೃಷ್ಣನ ವರವಿದ್ದುದರಿಂದ ಸಾತ್ಯಕಿ ಕೃತವರ್ಮನ ಕುದುರೆಗಳನ್ನುಕೊಂದು 
ಅವನನ್ನು ಬಾಣಗಳಿಂದ ಪೀಡಿಸಿದನು. ಕೃತವರ್ಮನು ಬೇರೆ ರಥವನ್ನೇರಿ ಅಲ್ಲಿಂದ 
ಹೊರಟುಹೋದನು. 


ತದಾ ಹರಿಃ ಪಾಂಚಜನ್ಯಂ ಸುಘೋಷ- 
ಮಾಪೂರಯಾಮಾಸ ಜಯೇಂಇಭಿಯುದ್ಧತಿ 1 
ಕರ್ಣಾದಿಭಿರ್ದೌಣಿಮುಖೈ ರಿಪೂಣಾಂ 
ಬಪ್ರಹಾಣಾಯ ಪರಃ ಪರೇಭ್ಯ: ॥ 
ಕರ್ಣ ಮುಂತಾದವರೊಡನೆಯೂ ಅಶ್ವತ್ಥಾಮ ಮುಂತಾದವರೊಡನೆಯೂ 
ಅರ್ಜುನನು ಯುದ್ದಮಾಡುತ್ತಿದ್ದಾಗಸರ್ವೋತ್ತಮನಾದ ಕೃಷ್ಣನು ಶತ್ರುಗಳ ಬಲವನ್ನು 
ಕುಂದಿಸುವುದಕ್ಕಾಗಿ ಉತ್ತಮ ಧ್ವನಿ ಉಳ್ಳಪಾಂಚಜನ್ಯಶಂಖವನ್ನು ಮೊಳಗಿಸಿದನು. 


-456- ಮಹಾಭಾರತ ದ್ರೋಣಪರ್ವ 


ಸ ಪಾಂಚಜನ್ಯೋತಚ್ಯುತವಕ್ತವಾಯುನಾ 
ಭೃಶಂ ಸುಪೂರ್ಣೋದರನಿಸ್ಸೃತದ್ದನಿಃ | 
ಜಗದ್‌ ವಿರಿಂಚೀಶಸುರೇಂದ್ರಪೂರ್ವಕಂ 
ಪ್ರಕಮ್ಹಯಾಮಾಸ ಯುಗಾತ್ಯಯೇ ಯಥಾ ॥ 


ಆ ಪಾಂಚಜನ್ಯ ಕೃಷ್ಣನ ಬಾಯಿಯ ಗಾಳಿಯಿಂದ ಒಳಗೆ ತುಂಬಿಕೊಂಡಾಗ 
ಜೋರಾಗಿ ಧ್ವನಿಯನ್ನುಹೊರಡಿಸಿ ಪ್ರಲಯಕಾಲದಲ್ಲಿಹೇಗೋ ಹಾಗೆ ಬ್ರಹ್ಮ, ರುದ್ರ, 
ಇಂದ್ರಾದಿ ಲೋಕವನ್ನುನಡುಗಿಸಿತು. 


ಗಾಂಡೀವಘೋಷೇ ಚ ತದಾತಭಿಭೂತೇ 
ಯುಧಿಷ್ಠಿರೋ ಭೀತಭೀತಸ್ತದೇತ್ಯ । 
ಶೈನೇಯಮೂಚೇ ಪರಸೈನ್ಯಮಗ್ನೇ 
ಪಾರ್ಥೇ ಸಯಂ ಯುದ್ಧೃತಿ ಕೇಶವಃ ಸ್ಥ || 


ಆಗ ಗಾಂಡೀವಧ್ಧನಿ ಕೇಳಿಸದಂತಾಗಿರಲು ಧರ್ಮರಾಜ ಬಹಳ ಭಯಗೊಂಡು 


ಸಾತ್ಯಕಿಯ ಬಳಿಗೆ ಹೋಗಿ "ಏನು, ಶತ್ರುಸೈನ್ಯದಲ್ಲಿಅರ್ಜುನ ಮುಳುಗಿ ಹೋಗಿರಲು 
ಕೃಷ್ಣನೇ ಸ್ವತಃ ಯುದ್ಧಮಾಡುತ್ತಿರುವನೇ? ಎಂದು ಕೇಳಿದನು. 


ನ ಶ್ರೂಯತೇ ಗಾಂಡಿವಸ್ಯಾದ್ಯ ಘೋಷಃ 
ಸಂಶ್ರೂಯತೇ ಪಾಂಚಜನ್ಯಸ್ಯ ಘೋಷಃ । 

ತದ್‌ ಯಾಹಿ ಜಾನೀಹಿ ತಮದ್ಯ ಪಾರ್ಥಂ 
ಯದಿ ಸ್ಮ ಜೀವತ್ಯಸಹಾಯ ಏಷಃ ॥ 


ಈಗ ಗಾಂಡೀವದ ಧ್ವನಿ ಕೇಳಿಬರುತ್ತಿಲ್ಲ. ಪಾಂಚಜನ್ಯ ಧ್ವನಿಯೇ ಕೇಳಿಬರುತ್ತಿದೆ. 
ಆದ್ದರಿಂದ ನೀನು ಈಗಲೇ ಕೃಷ್ಣನ ಬಳಿಗೆ ಹೋಗು. ಅರ್ಜುನನು ಬದುಕಿರುವನೋ 
ಎಂದು ತಿಳಿದುಕೊಂಡು ಬಾ. ಬದುಕಿದ್ದರೆ ಅಸಹಾಯಕನಾಗಿದ್ದರೆ ನೀನು 
ಸಹಾಯಕನಾಗು ಎಂದು ಹೇಳಿದನು. 


ಇತೀರಿತಃ ಸಾತ್ಯಕಿರತ್ರ ವಿಪ್ರಾನ್‌ 
ಸಂಪೂಜ್ಯ ವಿತೈಃ ಪರಮಾಶಿಷಶ್ಚ । 


ಜಯದ್ರಥವಧಪರ್ವ -457- 


ಜಯಾಯ ತೇಭ್ಯಃ ಪ್ರತಿಗೃಹ್ಯ ಸೇನಾ 
ಮುಖಂ ಯಯೌ ಭೀಮಸೇನಾನುಯಾತಃ ॥ 


ಧರ್ಮರಾಜನು ಹೀಗೆ ಹೇಳಿದಾಗ ಸಾತ್ಯಕಿಯು ಬ್ರಾಹ್ಮಣರನ್ನು ದ್ರವ್ಯಗಳಿಂದ 
ಚೆನ್ನಾಗಿ ಸತ್ಕರಿಸಿ ಯುದ್ಧದಲ್ಲಿ ಜಯಕ್ಕಾಗಿ ಅವರಿಂದ ಉತ್ತಮ ಆಶೀರ್ವಾದಗಳನ್ನು 
ಹೊಂದಿ ಸೈನ್ಯದ ದ್ವಾರಕ್ಕೆ ಹೊರಟನು. ಅವನಿಗೆ ತಡೆ ಉಂಟಾಗದಿರಲೆಂದು ಭೀಮನು 
ಅವನನ್ನು ಹಿಂಬಾಲಿಸಿದನು. 


ಭೀಮಸ್ತು ಸೇನಾಮುಖಮಾಶು ಭಿತ್ವ್ವಾ 

ಪ್ರಾವೇಶಯದ್‌ ಯುಯುಧಾನಂ ಚಮೂಂ ತಾಮ್‌ ।ಟ 
ಸ ಯುದ್ಧಮಾನೋ ಗುರುಣಾ: ಭ್ಯುಪೇಕ್ಷಿತಃ 

ಸೂತಂ ನಿಹತ್ಯ ದ್ರಾವಯಾಮಾಸ ಚಾಶ್ಚಾನ್‌ ॥ 


ಭೀಮನು ಬೇಗನೆ ಸೈನ್ಯದ ದ್ವಾರವನ್ನು ಭೇದಿಸಿ ಸಾತ್ಯಕಿಯನ್ನು ಸೈನ್ಯದೊಳಗೆ 
ಪ್ರವೇಶ ಮಾಡಿಸಿದನು. ಸಾತ್ಯಕಿಯು ದ್ರೋಣರೊಡನೆ ಯುದ್ಧ ಮಾಡಿದನು. 
ದ್ರೋಣರು ಉಪೇಕ್ಷೆ ಮಾಡಿ ಬಿಟ್ಟಿದ್ದರಿಂದ ಸಾತ್ಯಕಿಯು ಅವರ ಸಾರಥಿಯನ್ನು 
ಕೊಂದು ಕುದುರೆಗಳನ್ನು ಓಡಿಸಿದನು. 


ಬಲಂ ವಿವೃದ್ಧಂ ಚ ತದಾಠಸ್ಯ ಸಾತ್ಯಕೇ- 
ರ್ವಿಪ್ರಾಶೀರ್ಭಿಃ ಕೃಷ್ಣವರಾದಪಿ ಸ್ಥ । 
ಬಲಸ್ಯ ವೃದ್ಧಿರ್ಹಿ ಪುರಾಠಸ್ಯ ದತ್ತಾ 
ಕೃಷ್ಣೇನ ತುಪ್ಟೇನ ದಿನೇಹಿ ತಸ್ಮಿನ್‌ || 
ಆಗ ಸಾತ್ಯಕಿಯ ಬಲ ಬ್ರಾಹ್ಮಣರ ಆಶೀರ್ವಾದಗಳಿಂದಲೂ, ಕೃಷ್ಣನ 
ವರದಿಂದಲೂ ವೃದ್ದಿ ಹೊಂದಿತ್ತು. ಆ ದಿನದಲ್ಲಿಸಾತ್ಯಕಿಗೆ ಬಲ ವೃದ್ಧಿಯಾಗಲೆಂದು 
ಸಂತುಷ್ಟನಾದ ಶ್ರೀಕೃಷ್ಣನಿಂದ ಹಿಂದೆ ವರ ನೀಡಲ್ಪಟ್ಟಿತ್ತು 
ತತೋ ವಿವೃದ್ದೋರುಬಲಾತ್‌ ಸ ಸಾತ್ಯಕಿಃ 
ಸಂಸ್ಥಾಪ್ಯ ಭೀಮಂ ಪ್ರಯಯೌ ರಥೇನ । 
ತಂ ಬಾಣವರ್ಪೈ:ಃ ಪೃತನಾಂ ಸಮಂತಾ- 
ನಿಘಂತಮಾಜೌ ಹೃದಿಕಾತ್ಮಜೋ5 ಭ್ಯಯಾತ್‌ || 


-458- ಮಹಾಭಾರತ ದ್ರೋಣಪರ್ವ 


ಅದರಿಂದ ವೃದ್ಧಿಹೊಂದಿದ ಮಹಾಬಲದಿಂದ ಸಾತ್ಯಕಿಯು ಭೀಮನನ್ನು ಸೇನೆಯ 
ದ್ವಾರದಲ್ಲಿ ನಿಲ್ಲಿಸಿ, ರಥದಿಂದ ಒಳಗೆ ಪ್ರವೇಶಿಸಿದನು, ಯುದ್ಧದಲ್ಲಿ ಬಾಣಗಳ 


ಮಳೆಗಳಿಂದ ಸೈನ್ಯಗಳನ್ನು ಎಲ್ಲೆಡೆಗಳಲ್ಲಿ ನಾಶಮಾಡತೊಡಗಿದಾಗ ಕೃತವರ್ಮ 
ಎದುರಾದನು. 


ತಯೋರಭೂದ್‌ ಯುದ್ಧಮತೀವ ದಾರುಣಂ 
ತತ್ರಾಕರೋತ್‌ ತಂ ವಿರಥಂ ಸ ಸಾತ್ಯಕಿಃ । 
ಎಜಿತ್ಯ ತಂ ಸಾತ್ಯಕಿರುಗ್ರಧನಾ 
ವ 
ಯಯಾವತೀತೈ ೪ವ ಶಿರಾಂಸಿ ಯೂನಾಮ್‌ ॥ 


ಕೃಂತನ್‌ ಶರೈಸ್ತಂ ಜಲಸಂಧ ಆಗಮದ್‌ 
ರಣೇ ಗಜಸ 'ಂಧಗತೋಶ5ಭಿಯೋದ್ದುಮ್‌ | 
ನಿವಾರಯಂತಂ ತಮಸ ಹ್ಯವಿಕ್ರಮಂ 
ಹತ್ಯ ಬಾಣೈಃ ಸಮರೇ ಸ ಸಾತ್ಯಕಿ: । 
ವಿಲೋಲಯಾಮಾಸ ಬಲಂ ಕುರೂಣಾಂ 
ನಿಘ್ನನ್‌ ಗಜಸ್ಯಂದನವಾಜಿಪತ್ತಿನಃ ॥ 


ಸಾತ್ಯಕಿ-ಕೃತವರ್ಮರಿಗೆ ಭೀಕರವಾದ ಯುದ್ದ ನಡೆಯಿತು. ಆ ಯುದ್ಧದಲ್ಲಿಸಾತ್ಯಕಿ 
ಕೃತವರ್ಮನನ್ನು ್ನಿವಿರಥನನ್ನಾಗಿ ಮಾಡಿದನು. ಭಯಂಕರ ಧನುರ್ಧಾರಿ ಸಾತ್ಯ ಕಿಯು 
ಅವನನ್ನು ಪರಾಭವಗೊಳಿಸಿ ದಾಟಿ ಯುವಕರ ತಲೆಗಳನ್ನು ಕತ್ತರಿಸುತ್ತಾ ನಡೆದನು. 
ಅವನೊಡನೆ ಹೋರಾಡಲು ಆನೆಯ ಹೆಗಲನ್ನೇರಿ ಜಲಸಂಧನು ಬಂದನು. ತನನ್ನು 
ತಡೆಯುತ್ತಿದ್ದ ಅಸಹನೀಯ ಪರಾಕ್ರಮಿಯಾದ ಆ ಜಲಸಂಧನನ್ನು ಸಾತ್ಯಕಿಯು 
ಯುದ್ಧದಲ್ಲಿ ಬಾಣಗಳಿಂದ ಕೊಂದು ಕೌರವರ ಆನೆ, ರಥ, ಕುದುರೆ, ಕಾಲಾಳು 
ಚತುರಂಗ ಸೇನೆಯ ಬಲವನ್ನು ಹೊಡೆಯುತ್ತ ನಾಶಮಾಡಿದನು. 


ಸ ಪಾರ್ವತೇಯಾಂಶ್ಚ ಶಿಲಾಪ್ರವರ್ಷಿಣೋ 
ನಿಹತ್ಯ ವಿದ್ರಾಪ್ಯ ಚ ಸರ್ವಸೆನಿಕಾನ್‌ । 
ಸಮಾಸದತ್‌ ಕೇಶವಫಲ್ಲುನೌ ಚ 
ಬಲೀ ತಮಾರಾಠಶು ಚ ಯೂಪಕೇತುಃ ॥ 


ಜಯದ್ರಥವಧಪರ್ವ -459- 


ತಯೋರಭೂದ್‌ ಯುದ್ಧಮತೀವ ಘೋರಂ 
ಚಿರಂ ವಿಚಿತ್ರಂ ಚ ಮಹದ್‌ ವಿಭೀಷಣಮ್‌ ॥। 


ಸಾತ್ಯಕಿ ಕಲ್ಲಿನ ಮಳೆ ಸುರಿಸುತ್ತಿದ್ದ ಗುಡ್ಡಗಾಡಿನವರನ್ನು ಸಂಹರಿಸಿ ಎಲ್ಲ ಸೈನಿಕರನ್ನು 
ಓಡಿಸಿ ಕೃಷ್ಣಾರ್ಜುನರ ಕಡೆಗೆ ಮುಂದುವರಿದನು. ಆಗ ಬಲಿಷ್ಠನಾದ ಭೂರಿಶ್ರವನು 
ಸಾತ್ಯಕಿಯನ್ನು ತಡೆದನು. ಅವರಿಬ್ಬರಿಗೆ ಅತ್ಯಂತ ಘೋರ, ಮಹಾಭಯಂಕರ, 
ವಿಚಿತ್ರವಾದ ಯುದ್ದವು ಬಹಳಕಾಲ ನಡೆಯಿತು. 


ಪರಸ್ಪರಂ ತೌ ತುರಗಾನ್‌ ನಿಹತ್ಯ 
ನಿಪಾತ್ಯ ಸೂತೌ ಧನುಷೀ ನಿಕೃತ್ಯ ॥ 
ಸಮೀಯತುಶ್ಚರ್ಮವರಾಸಿಧಾರಿಣೌ 
ವಿಚಿತ್ರಮಾರ್ಗಾನ್‌ ಯುಧಿ ಸಂಚರಂತೌ ॥ 


ಸಾತ್ಯಕಿಯು ಭೂರಿಶ್ರವರು ಒಬ್ಬ ಇನ್ನೊಬ್ಬರ ಕುದುರೆಗಳನ್ನು ಕೊಂದು 
ಸಾರಥಿಗಳನ್ನೂ ಬೀಳಿಸಿ ಬಿಲ್ಲುಗಳನ್ನೂ ಕಡಿದು ಕತ್ತಿ ಗುರಾಣಿಗಳನ್ನು ಹಿಡಿದು 
ವಿಚಿತ್ರವಾದ ವರಸೆಗಳನ್ನು ಯುದ್ಧದಲ್ಲಿತೋರುತ್ತ ಹೋರಾಡಿದರು. 


ಸ ಸೌಮದತ್ತಿರ್ಭುವಿ ಸಾತ್ಯಕಿಂ ರಣೇ 
ನಿಪಾತ್ಯ ಕೇಶೇಷು ಚ ಸಂಪ್ರಗೃಹ್ಯ । 
ಪದಾಠಸ್ಯ ವಕ್ಷಸ್ಯಧಿರುಹ್ಯ ಖಡ್ಗ- 
ಮುದಗ್ರಹೀದಾಶು ಶಿರೋ5ಪಹರ್ತುಮ್‌ ॥ 


ಭೂರಿಶ್ರವನು ಯುದ್ಧದಲ್ಲಿ ಸಾತ್ಯ ಕಿಯನ್ನು ನೆಲದಲ್ಲಿಕೆಡವಿ ಕೂದಲುಗಳಲ್ಲಿಹಿಡಿದು 
ಎದೆಯ ಮೇಲೆ ಕಾಲಿನಿಂದ ಮೆಟ್ಟಿ ತ ಶಿರಶ್ಲೇದ ಮಾಡಲು ಬೇಗನೆ 
ಖಡ್ಗವನ್ನೆತ್ತಿದನು. 


ತದ್‌ ವಾಸುದೇವಸ್ತು ನಿರೀಕ್ಷ್ಯ ವಿಶ್ವ 
ಶ್ವಕ್ಷುರ್ಜಗಾದಾಠಶು ಧನಂಜಯಂ ರಣೇ | 
ತ್ರಾಯಸ್ವ ಶೈನೇಯಮಿತಿ ಸ್ಥ ಕ್ಮ ಸೋಪಿ 
ಭಲ್ಲೇನ ಚಿಚ್ಛೇದ ದುಷ ಪರಸ್ಯ ॥ 


-460- ಮಹಾಭಾರತ ದ್ರೋಣಪರ್ವ 


ವಿಶ್ತತಶ್ನಕ್ಸುವಾದ ಶ್ರೀಕೃಷ್ಣನು ಅದನ್ನು ಕಂಡು ಬೇಗನೆ ಅರ್ಜುನನಿಗೆ ಹೇಳಿದ 
"ಯುದ್ಧದಲ್ಲಿ ಸಾತ್ಯಕಿಯನ್ನು ಕಾಪಾಡು' ಎಂದು. ಒಡನೆಯೇ ಅರ್ಜುನನು ಒಂದು 
ಭಲ್ಲದಿಂದ ಭೂರಿಶ್ರವನ ತೋಳನ್ನು ಕತ್ತರಿಸಿದನು. 


ಸ ತೇನ ಚೋತೃತ್ತಸಖಡ್ಗಬಾಹು 

ರ್ವಿನಿಂದ್ಯ ಪಾರ್ಥಂ ನಿಷಸಾದ ಭೂಮೌ । 
ಪ್ರಾಯೋಪವಿಷ್ಟು ಶರಸಂಸ್ತರೇ ಹರಿಂ 

ಧ್ಯಾಯನ್‌ ವಿನಿಂದನ್ನಸುರಪ್ರವೇಶಾತ್‌ ॥ 


ಭೂರಿಶ್ರವನು ತನ್ನ ಕತ್ತಿ ಎತ್ತಿದ್ದಬಾಹು ಕಡಿದು ಹೋದಾಗ ಅರ್ಜುನನನ್ನುನಿಂದಿಸಿ 
ನೆಲದ ಮೇಲೆ ಕುಳಿತನು. ಅಸುರಾವೇಶದಿಂದ ಶ್ರೀಕೃಷ್ಣನನ್ನು ನಿಂದಿಸುತ್ತ ಶ್ರೀಹರಿಯನ್ನು 
ಧ್ಯಾನಿಸುತ್ತ ಬಾಣಗಳ ಹಾಸಿನ ಮೇಲೆ ಪ್ರಾಯೋಪ್ರವೇಶಕ್ಕೆ ಕುಳಿತನು. 


ಗತೇ5ಸುರಾವೇಶ ಉತಾತಿಭಕ್ಕಾ 
ಧ್ಯಾಯತ್ಯಮುಷ್ಠಿನ್‌ ಗರುಡಧ್ವಜಂ ತಮ್‌ । 

ಶೈನೇಯ ಉತ್ಥಾಯ ನಿವಾರ್ಯಮಾಣಃ 
ಕೃಷ್ಣಾರ್ಜುನಾದ್ಯೆ ಆರಹರಚ್ಛಿದೋತಸ್ಯ || 


ಅಸುರಾವೇಶ ಹೋದ ಬಳಿಕ ಒಳ್ಳೆಯ ಭಕ್ತಿಯಿಂದಲೇ ಭೂರಿಶ್ರವ ಶ್ರೀಕೃಷ್ಣನನ್ನು 
ಧ್ಯಾನಿಸುತ್ತಿದ್ದಾಗ ಸಾತ್ಯಕಿಯು ಎದ್ದು, ಶ್ರೀಕೃಷ್ಣ ಅರ್ಜುನ ಮುಂತಾದವರು 
ತಡೆಯುತ್ತಿದ್ದಂತೆಯೇ ಭೂರಿಶ್ರವನ ತಲೆಯನ್ನುಕಡಿದು ಹಾಕಿದನು. 


ತದಾ ಸ್ವಕೀಯಂ ರಥಮೇತದರ್ಥಂ 
ಕ್ಲೃಪ್ತಂ ದದೌ ಸಾತ್ಯಕಯೇ ಸಸೂತಮ್‌ | 
ಕೃಷ್ಣೋಂಥ ಪಾರ್ಥಸ್ಯ ಹಯಾಸ್ಟಷಾಂರ್ದಿತಾ 
ಸ್ತದಾತಸ್ಪಜದ್‌ ವಾರುಣಾಸ್ಟಂ ಸ ಪಾರ್ಥಃ ॥ 
ಸಾತ್ಯಕಿಗಾಗಿಯೇ ಸಿದ್ಧಗೊಳಿಸಲ್ಪಟ್ಟ ತನ್ನ ರಥವನ್ನು ಶ್ರೀಕೃಷ್ಣ ಆಗ ಸಾರಥಿ 
ಸಮೇತವಾಗಿ ಸಾತ್ಯಕಿಗೆ ಕೊಟ್ಟನು. ಆಗ ಅರ್ಜುನನ ಕುದುರೆಗಳು ಬಾಯಾರಿದ್ದವು. 
ಅರ್ಜುನ ವಾರುಣಾಸ್ಪವನ್ನು ಪ್ರಯೋಗಿಸಿದನು. 


ಜಯದ್ರಥವಧಪರ್ವ -461- 


ತೇನೈವ ತೀರ್ಥಂ ಪರಮಂ ಚಕಾರ 
ತಥಾ$ಶ್ಲಶಾಲಾಮಪಿ ಬಾಣರೂಪಾಮ್‌ । 

ತತೋ ವಿಮುಚ್ಯಾತ್ರ ಹಯಾನಪಾಯಯದ್‌ 
ಹರಿಸ್ತದಾ ವಾಸವಿರಾರ್ದಯತ್‌ ಪರಾನ್‌ ॥ 


ವಾರುಣಾಸ್ಪದಿಂದ ಅರ್ಜುನನು ಉತ್ತಮವಾದ ಜಲಾಶಯವನ್ನು ನಿರ್ಮಿಸಿದನು 
ಮತ್ತು ಬಾಣರೂಪ ಅಶ್ವಶಾಲೆಯನ್ನೂ ನಿರ್ಮಿಸಿದನು. ಶ್ರೀಕೃಷ್ಣನು ಕುದುರೆಗಳನ್ನು 
ರಥದಿಂದ ಬಿಚ್ಚಿ ನೀರು ಕುಡಿಸಿದನು. ಅರ್ಜುನನು ಆಗ ನೆಲದ ಮೇಲೆ ನಿಂತೇ 
ಶತ್ರುಗಳೊಡನೆ ಹೋರಾಡುತ್ತಲೇ ಇದ್ದನು. 


ಯುಯೋಜ ಕೃಷ್ಣಸ್ತುರಗಾನ್‌ ರಥೇ ಪುನ- 
ರ್ಗತಶ್ರಮಾನುದ್ದತಸಾಯಕಾನ್‌ ಪ್ರಭುಃ | 
ಪ್ರಚೋದಿತೇ ತೇನ ರಥೇ ಸ್ಥಿತಃ ಪುನ- 
ಸ್ತಥೈವ ಬೀಭತ್ತುರರೀನಯೋಧಯತ್‌ ॥ 


ಪ್ರಭು ಶ್ರೀಕೃಷ್ಣನು ಕುದುರೆಗಳ ಮೈಯಲ್ಲಿ ನೆಟ್ಟಿದ್ದ ಬಾಣಗಳನ್ನು ಕಿತ್ತು ತೆಗೆದು 
ಹಾಕಿ ಮೈದಡವಿ ಅವುಗಳ ಆಯಾಸವನ್ನು ಪರಿಹರಿಸಿ ತಿರುಗಿ ರಥಕ್ಕೆ ಕಟ್ಟಿದ. ಬಳಿಕ 
ಅವನು ರಥವನ್ನು ನಡೆಸಲು ಸಿದ್ಧನಾದಾಗ ಅರ್ಜುನನು ಅದನ್ನೇರಿ ಪುನಃ 
ಹಿಂದಿನಂತೆಯೇ ಜಯದ್ರಥನ ಕಡೆಗೆ ಮುನ್ನುಗ್ಗುತ್ತ ಶತ್ರುಗಳೊಡನೆ ಹೋರಾಡಿದನು. 


ಶಿನಿಪ್ರವೀರೇ ತು ಗತೇ ಯುಧಿಷ್ಠಿರ: 
ಪುನಶ್ಚ ಚಿಂತಾಕುಲಿತೋ ಬಭೂವ ಹ ॥ 
ಜಗಾದ ಭೀಮಂ ಚ ನ ಗಾಂಡಿವದ್ದನಿಃ 
ಸಂಶ್ರೂಯತೇ ಪಾಂಚಜನ್ಯಸ್ಯ ರಾವಃ ॥ 


ಸಾತ್ಯಕಿಯು ಅತ್ತ ಹೋದ ಬಳಿಕ ಪುನಃ ಧರ್ಮರಾಜ ಚಿಂತಾಗ್ರಸ್ಥನಾದನು. 
ಭೀಮನಿಗೆ ಹೇಳಿದ "ಗಾಂಡಿವ ಧ್ವನಿ ಇಲ್ಲ. ಪಾಂಚಜನ್ಯ ಧ್ವನಿ ಮಾತ್ರ ಕೇಳಿ ಬರುತ್ತಿದೆ' 
ಎಂದು. 
ಮಯಾ ನಿಯುಕ್ತಶ್ಚ ಗತ: ಸ ಸಾತ್ಯಕಿ- 
ರ್ಭಾರಂ ಚ ತಸ್ಯಾಧಿಕಮೇವ ಮನ್ಯೇ । 


-462- ಮಹಾಭಾರತ ದ್ರೋಣಪರ್ವ 


ತತ್‌ ಪಾಹಿ ಪಾರ್ಥಂ ಯುಯುಧಾನಮೇವ 
ತ್ವಂ ಭೀಮ ಗತ್ವಾ ಯದಿ ಜೀವತಸ್ತೌ ॥ 


"ನನ್ನ ಆದೇಶ ಪಡೆದು ಸಾತ್ಯಕಿಯು ಅರ್ಜುನನಿಗೆ ಸಹಾಯ ಮಾಡಲು 
ಹೋಗಿದ್ದಾನೆ. ಆದರೆ ಆತನಿಗೆ ಆ ಕಾರ್ಯಭಾರ ಪ್ರಾಯಃ ಅಧಿಕವಾಯಿತೆಂದು 
ನನಗೆ ತೋರುತ್ತಿದೆ. ಅದರಿಂದ ಭೀಮನೇ, ನೀನೇ ಹೋಗಿ ಅರ್ಜುನನನ್ನೂ 
ಸಾತ್ಯಕಿಯನ್ನೂ ಅವರು ಬದುಕಿದ್ದರೆ ಕಾಪಾಡು' ಎಂದು. 


ಇತೀರಿತಃ ಪ್ರಾಹ ವೃಕೋದರಸ್ತಂ 

ನ ರಕ್ಷಿತಂ ವಾಸುದೇವೇನ ಪಾರ್ಥಮ್‌ । 
ಬ್ರಹ್ಮೇಶಾನಾವಪಿ ಜೇತುಂ ಸಮರ್ಥ್‌ 

ಕಿಂ ದ್ರೌಣಿಕರ್ಣಾದಿಧನುರ್ಭತೋತತ್ರ ॥ 


ಹೀಗೆ ಧರ್ಮರಾಜನು ಹೇಳಿದಾಗ ಭೀಮನು ಅವನಿಗೆ ಹೇಳಿದ, "ಕೃಷ್ಣನಿಂದ 
ರಕ್ಷಿತನಾದ ಅರ್ಜುನನನ್ನು ಬ್ರಹ್ಮರುದ್ರರೂ ಕೂಡ ಗೆಲ್ಲಲು ಸಮರ್ಥರಲ್ಲ. ಇನ್ನು ಈ 
ಅಶ್ವತ್ಯಾಮರು, ಕರ್ಣ ಮುಂತಾದ ಧನುರ್ಧಾರಿಗಳ ಬಗ್ಗೆ ಏನು ಹೇಳಬೇಕು? 


ಅತೋ ಭಯಂ ನಾಸ್ತಿ ಧನಂಜಯಸ್ಯ 
ನ ಸಾತ್ಯಕೇಶ್ಚೆವ ಹರೇಃ ಪ್ರಸಾದಾತ್‌ । 
ರಕ್ಷಸ್ತ ಮೇವಾತ್ರ ಮತೋ ಮಮಾದ,್ಯ 
ಬರೆವೆ ಪ್‌ py 
ದ್ರೋಣೋ ಹ್ಯಯಂ ಯತತೇ ತ್ವಾಂ ಗ್ರಹೀತುಮ್‌ ॥ 


ಅದರಿಂದ ಅರ್ಜುನನಿಗೂ ಸಾತ್ಯಕಿಗೂ ಕೃಷ್ಣನ ಅನುಗ್ರಹದಿಂದ ಏನೂ 
ಭಯವಿಲ್ಲ. ನಿನ್ನ ರಕ್ಷಣೆಯೊಂದೇ ನಾನು ಮಾಡಬೇಕಾಗಿರುವ ಕಾರ್ಯವೆಂದು ನಾನು 
ಈಗ ಭಾವಿಸಿದ್ದೇನೆ. ಏಕೆಂದರೆ ದ್ರೋಣರು ನಿನ್ನನ್ನು ಸೆರೆ ಹಿಡಿಯಲು ಯತ್ನಿಸುತ್ತಿದ್ದಾರೆ. 


ಇತೀರಿತಃ ಪ್ರಾಹ ಯುಧಿಷ್ಠಿರಸ್ತಂ 

ನ ಜೀವಮಾನೇ ಯುಧಿ ಮಾಂ ಘಟೋತ್ಕಚೇ | 
ಧೃಷ್ಠದ್ಯುಮ್ನೇ ಚಾಸ್ವವಿದಾಂ ವರಿಷ್ಠೇ. 

ದ್ರೋಣೋ ವಶಂ ನೇತುಮಿಹ ಪ್ರಭುಃ ಕ್ಠಚಿತ್‌ ॥ 


ಜಯದ್ರಥವಧಪರ್ವ -463- 


ಭೀಮ ಹೀಗೆ ಹೇಳಿದಾಗ ಧರ್ಮರಾಜನೆಂದ, "ಘಟೋತ್ಸಚನೂ, ಅಸ್ಪವೇತ್ತರಲ್ಲಿ 
ಅಗ್ರಗಣ್ಯನಾದ ಧೃಷ್ಟದ್ಯುಮ್ನನೂ ಬದುಕಿರುವಾಗ ದ್ರೋಣರು ನನ್ನನ್ನು 
ವಶಪಡಿಸಿಕೊಳ್ಳಲು ಎಂದೂ ಶಕ್ತರಲ್ಲ. 


ಯದಿ ಪ್ರಿಯಂ ಕರ್ತುಮಿಹೇಚ್ಛಸಿ ತಂ 
ಮಮ ಪ್ರಯಾಹ್ಯಾಶು ಚ ಪಾರ್ಥಸಾತ್ಯಕೀ । 
ರಕ್ಷಸ್ತ ಸಂಜ್ಞಾಮಪಿ ಸಿಂಹನಾದಾತ್‌ 
0 ಇ 
ಕುರುಷ್ಟ ಮೇ ಪಾರ್ಥಶೈನೇಯದ್ಳಷ್ಟೌ ॥ 


"ನೀನು ನನಗೆ ಇಷ್ಟವಾದುದನ್ನು ಮಾಡಲು ಬಯಸುವಿಯಾದರೆ ಅರ್ಜುನ, 
ಸಾತ್ಯಕಿಯರ ಬಳಿಗೆ ಹೋಗು. ಅವರನ್ನು ರಕ್ಷಿಸು. ಅವರನ್ನು ಕಂಡೊಡನೆ 
ಸಿಂಹನಾದದಿಂದ ಅದರ ಬಗ್ಗೆನನಗೆ ಸೂಚನೆ ನೀಡು. 


ತಥಾ ಹತೇ ಚೈವ ಜಯದ್ರಥೇ ಮೇ 
ಕುರುಷ್ವ ಸಂಜ್ಞಾಮಿತಿ ತೇನ ಭೀಮಃ । 
ಉಕ್ತಸ್ತು ಹೈಡಿಂಬಮಮುಷ್ಯ ರಕ್ಷಣೇ 
ವ್ಯಧಾಚ್ಚ ಸೇನಾಪತಿಮೇವ ಸಮ್ಯಕ್‌ ॥ 
"ಹಾಗೇ ಜಯದ್ರಥನು ಹತನಾದಾಗಲೂ ನನಗೆ ಸೂಚನೆ ನೀಡು' ಹೀಗೆ 
ಧರ್ಮರಾಜ ಹೇಳಿದಾಗ ಭೀಮನು ಅವನ ರಕ್ಷಣೆಯ ಕಾರ್ಯದಲ್ಲಿ 


ಘಟೋತ್ಸಚನನ್ನೂ, ಸೇನಾಪತಿ ಧೃಷ್ಟದ್ಯುಮ್ನನನ್ನೂ ಚೆನ್ನಾಗಿ ನೇಮಿಸಿದನು. 
ಸ ಚಾತಹ ಸೇನಾಪತಿರತ್ರ ಭೀಮಂ 
ಪ್ರಯಾಹಿ ತೌ ಯತ್ರ ಚ ಕೇಶವಾರ್ಜುನೌ । 
ನ ಜೀವಮಾನೇ ಮಯಿ ಧರ್ಷಿತುಂ ಕ್ಷಮೋ 
ದ್ರೋಣೋ ನೃಪಂ ಮೃತ್ಯುರಹಂ ಚ ತಸ್ಯ ॥ 
ಸೇನಾಪತಿ ಧೃಷ್ಟದ್ಯುಮ್ನನೂ ಭೀಮನಿಗೆ ಹೇಳಿದ "ನೀನು ಕೃಷ್ಣಾರ್ಜುನರಿರುವಲ್ಲಿಗೆ 
ಹೋಗು. ನಾನು ಬದುಕಿರುವಾಗ ನನ್ನ ಬಳಿ ಇರುವ ಯುಧಿಷ್ಠಿರನನ್ನು ಬಲಾತ್ಕರಿಸಲು 
ದ್ರೋಣರು ಸಮರ್ಥರಾಗುವುದಿಲ್ಲ. ಏಕೆಂದರೆ ನಾನು ಅವರಿಗೆ ಮೃತ್ಯು. 


-464- ಮಹಾಭಾರತ ದ್ರೋಣಪರ್ವ 


ಇತಿ ಬ್ರುವಾಣೇ ಪ್ರಣಿಧಾಯ ಭೀಮಃ 
ಪುನಃಪುನಸ್ತಂ ನೃಪತಿಂ ಗದಾಧರಃ । 
ಯಯೌ ಪರಾನೀಕಮಧಿಜ್ಯಧನ್ವಾ 
ನಿರಂತರಂ ಪ್ರವಮನ್‌ ಬಾಣಪೂಗಾನ್‌ ॥ 


ಹೀಗೆ ಧೃಷ್ಟದ್ಯುಮ್ನನು ಮತ್ತೆ ಮತ್ತೆ ಹೇಳಿದಾಗ ಗದಾಧಾರಿಯಾದ ಭೀಮನು 
ಧರ್ಮರಾಜನನ್ನು ಅವನ ರಕ್ಷಣೆಯಲ್ಲಿರಿಸಿ ಬಿಲ್ಲಿಗೆ ಹೆದೆಯೇರಿಸಿ ಒಂದೇ ಸಮನೆ 
ಬಾಣಸಮೂಹಗಳನ್ನು ಚೆಲ್ಲುತ್ತ ಶತ್ರು ಸೈನ್ಯವನ್ನು ಹೊಕ್ಕನು. 


ನ್ಯವಾರಯತ್‌ ತಂ ಶರವರ್ಷಧಾರೋ 

ದ್ರೋಣೋ ವಚಶ್ಚೇದಮುವಾಚ ಭೀಮಮ್‌ । 
ಶಿಷ್ಯಸ್ನೇಹಾದ್‌ ವಾಸವಿಃ ಸಾತ್ಯಕಿಶ್ಚ 

ಮಯಾ ಪ್ರಮುಕ್ತೋ ಭೃಶಮಾನತೌ ಮಯಿ ॥ 


ಭೀಮನನ್ನು ದ್ರೋಣರು ಬಾಣಗಳ ಮಳೆಗೆರೆಯುತ್ತ ತಡೆದರು. ಭೀಮನಿಗೆ ಈ 
ಮಾತನ್ನುಹೇಳಿದರು. "ಶಿಷ್ಯ ವಾತ್ಸಲ್ಯದಿಂದ ನಾನು ಅರ್ಜುನನನ್ನೂಸಾತ್ಯಕಿಯನ್ನೂ 
ಬಿಟ್ಟೆ. ಏಕೆಂದರೆ ಅವರು ನನ್ನಲ್ಲಿ ಬಹಳ ವಿನೀತರಾಗಿದ್ದಾರೆ. 


ಸ್ವೀಯಾ ಪ್ರತಿಜ್ಞಾತಪಿ ಹಿ ಸೈಂಧವಸ್ಯ 
ಗುಪ್ತೌ ಮಯಾ ಪಾರ್ಥಕೃತೇ ವಿಸೃಷ್ಟಾ। 
ದಾಸ್ಯೇ ನ ತೇ ಮಾರ್ಗಮಹಂ ಕಥಂಚಿತ್‌ 
ಪಶ್ಯಾಸ್ತವೀರ್ಯಂ ಮಮ ದಿವ್ಯಮದ್ದುತಮ್‌ ॥ 


ಸೈಂಧವನ ರಕ್ಷಣೆಯ ವಿಷಯದಲ್ಲಿ ನಾನು ಮಾಡಿದ್ದ ಪ್ರತಿಜ್ಞೆಯನ್ನೂ ಕೂಡ 
ಅರ್ಜುನನಿಗಾಗಿ ಬಿಟ್ಟುಬಿಟ್ಟೆ. ಆದರೆ ನಿನಗೆ ನಾನು ಯಾವ ರೀತಿಯಿಂದಲೂ ದಾರಿ 
ಕೊಡಲಾರೆ. ನನ್ನ ಅಲೌಕಿಕ ಅದ್ಭುತ ಅಸ್ತ್ರಸಾಮರ್ಥ್ಯವನ್ನುನೋಡು. 


ಇತ್ಯುಕ್ತವಾಕ್ಯಃ ಸ ಗದಾಂ ಸಮಾದದೇ 

ಚಿಕ್ಷೇಪ ತಾಂ ದ್ರೋಣರಥಾಯ ಭೀಮಃ । 
ಉವಾಚ ಚಾಹಂ ಪಿತೃವನ್ಠ್ಯಾನಯೇ ತ್ಹಾಂ 

ಸದಾ ಮೃದುಸ್ತಾಂ ಪ್ರತಿ ನಾನ್ಯಥಾ ಕ್ವಚಿತ್‌ ॥ 


ಜಯದ್ರಥವಧಪರ್ವ -465- 


ದ್ರೋಣರು ಹೀಗೆ ಹೇಳಿದಾಗ ಭೀಮನು ಗದೆಯನ್ನೆತ್ತಿಕೊಂಡನು. ಅದನ್ನು 
ದ್ರೋಣರ ರಥಕ್ಕೆ ಎಸೆದು ಈ ಮಾತನ್ನು ಹೇಳಿದನು. “ನಾನು ನಿಮ್ಮನ್ನುತಂದೆಯಂತೆ 
ಕಾಣುತ್ತೇನೆ. ಅದರಿಂದ ನಿಮ್ಮೆದುರಿನಲ್ಲಿನಾನು ಸದಾ ಮೃದುವಾಗಿ ಹೋರಾಡುತ್ತೇನೆ 
ಹೊರತು ಎಂದೂ ಕಠಿಣವಾಗಿ ಹೋರಾಡುವುದಿಲ್ಲ. 


ಅಮಾರ್ದವೇ ಪಶ್ಯ ಚ ಯಾದೃಶಂ ಬಲಂ 
ಮಮೇತಿ ತಸ್ಯಾ5ಶು ವಿಚೂರ್ಣಿತೋ ರಥಃ । 

ಗದಾಭಿಪಾತೇನ ವೃಕೋದರಸ್ಯ 
ಸಸೂತವಾಜಿಧ್ದಜಯನ್ನಕೂಬರ:ಃ || 


"ಮೃದುವಾಗಿ ಅಲ್ಲದಿದ್ದರೆ, ನೋಡಿ ನನ್ನ ಬಲ ಯಾವ ರೀತಿಯದು ಎಂದು'. 
ಹೀಗೆ ಭೀಮನು ಹೇಳಿ ಒಡನೆಯೇ ಗದೆ ಏಟಿನಿಂದ ದ್ರೋಣರ ರಥದ ಸಾರಥಿ, 
ಕುದುರೆ, ಧ್ವಜ, ಚಕ್ರ, ನೊಗಗಳಿಂದ ಸಹಿತವಾಗಿ ಪುಡಿಪುಡಿಯಾಯಿತು. 


ದ್ರೋಣೋ ಗದಾಮಾಪತತೀಂ ನಿರೀಕ್ಷ್ಯ 
ತ್ವವಪ್ಪುತೋ ಲಾಘವತೋ ಧರಾತಳೇ । 
ತದೈವ ದುರ್ಯೋಧನಯಾಷಿತಂ ರಥಂ 
ಪರಂ ಸಮಾಸ್ಥಾಯ ಶರಾನ್‌ ವವರ್ಷ ಹ 


ಭೀಮನ ಗದೆಯು ತನ್ನೆಡೆಗೆ ಬರುತ್ತಿದ್ದುದನ್ನುಕಂಡೇ ದ್ರೋಣವರು ತ್ತರಿತದಿಂದ 
ನೆಲದಲ್ಲಿಹಾರಿ ನಿಂತಿದ್ದರು. ತಕ್ಷಣವೇ ದುರ್ಯೋಧನನು ಕಳುಹಿಸಿದ ಇನ್ನೊಂದು 
ರಥವನ್ನೇರಿ ಬಾಣಗಳ ವಳೆಗೆರೆದರು. 
ಶರೈಸ್ತದೀಯೈೆ: ಪರಮಾಸ್ತ್ರಮಂತ್ರಿತೈ: 
ಪ್ರವೃಷ್ಯಮಾಣೋ ಜಗದೀರಣಾತ್ಮಜ: | 
ಶಿರೋ ನಿಧಾಯಾತಶು ಪುರೋ ವೃಷೋ 
ಯಥಾ ತಮಭ್ಯಯಾದೇವ ರಥಾದವಪ್ಪತಃ ॥ 
ಮಹಾ ಅಸ್ತಮಂತ್ರಗಳಿಂದ ಅಭಿಮಂತ್ರಿತವಾದ ದ್ರೋಣರ ಬಾಣಗಳ ಮಳೆಯು 
ತನ್ನಮೇಲೆ ಬೀಳುತ್ತಿದ್ದಂತೆಯೇ ಭೀಮನು ಬೇಗನೆ ರಥದಿಂದ ಕೆಳಗೆ ಹಾರಿ ತಲೆಯನ್ನು 
ಮುಂದೆ ಮಾಡಿಕೊಂಡು ಗೂಳಿಯಂತೆ ದ್ರೋಣರ ಕಡೆಗೆ ಧಾವಿಸಿದನು. 


-466- ಮಹಾಭಾರತ ದ್ರೋಣಪರ್ವ 


ಮನೋಜವಾದೇವ ತಮಾಪ್ಯ ಭೀಮೋ 

ರಥಂ ಗೃಹೀತ್ವಾನಂಬರ ಆಕ್ಷಿಪತ್‌ ಕ್ಷಣಾತ್‌ । 
ಶಕ್ತೋಪ್ಯಹಂ ತ್ವಾಂ ನ ನಿಹನ್ನಿ ಗೌರವಾ 

ದಿತ್ಯೇವ ಸುಜ್ಞಾಪಯಿತುಂ ತದಸ್ಯ ॥ 


ನಾನು ಶಕ್ತನಾದರೂ ಗೌರವ ಭಾವನೆಯಿಂದಲೇ ನಿಮ್ಮನ್ನು ಕೊಲ್ಲದೆ ಬಿಡುತ್ತಿದ್ದೇನೆ 
ಎಂದು ದ್ರೋಣರಿಗೆ ತಿಳಿಸುವುದಕ್ಕಾಗಿ ಭೀಮನು ಮನೋವೇಗದಿಂದ ದ್ರೋಣರ 
ಬಳಿಗೆ ಬಂದು ಕ್ಷಣದಲ್ಲಿರಥವನ್ನೆತ್ತಿ ಆಕಾಶಕ್ಕೆ ಹಾರಿಸಿದನು. 


ಸವಾಜಿಸೂತಃ ಸ ರಥಃ ಕ್ಷಿತೌ ಪತನ್‌ 
ವಿಚೂರ್ಣಿತೋತಸ್ಥಾದ್‌ ಗುರುರಪ್ಯವಪ್ಪತ: । 

ತದಾ ವಿಶೋಕೋತಸ್ಯ ರಥಂ ಸಮಾನಯತ್‌ 
ತಮಾರುಹದ್‌ ಭೀಮ ಉದಾರವಿಕ್ರಮಃ ॥ 


ಕುದುರೆ, ಸಾರಥಿ ಸಹಿತವಾಗಿ ದ್ರೋಣರ ರಥ ನೆಲದಲ್ಲಿ ಬಿದ್ದು ಪುಡಿ 
ಪುಡಿಯಾಯಿತು. ಹಾಗಾಗುವುದರೊಳಗೆ ದ್ರೋಣರು ನೆಲಕ್ಕೆ ಹಾರಿದರು. ಆಗ ವಿಶೋಕ 
ಭೀಮನ ಬಳಿಗೆ ರಥವನ್ನು ತಂದನು. ಮಹಾಪರಾಕ್ರಮಿಯಾದ ಭೀಮನು 
ಅದನ್ನೇರಿದನು. 


ದ್ರೋಣೋತsಪಿ ದುರ್ಯೋಧನದತ್ತಮನ್ಯಂ 
ರಥಂ ಸಮಾಸ್ಟಾಯ ಯುಧಿಷ್ಠಿರಂ ಯಯೌ । 
ಗೃಹೀತುಕಾಮಂ ನೃಪತಿಂ ಪ್ರಯಾಂತಂ 
ನ್ಯವಾರಯತ್‌ ಸಂಯತಿ ವಾಹಿನೀಪತಿಃ ॥ 


ದ್ರೋಣರೂ ದುರ್ಯೋಧನನಿತ್ತ ಇನ್ನೊಂದು ರಥವನ್ನೇರಿ ಯುಧಿಷ್ಠಿರನ ಕಡೆಗೆ 
ಹೊರಟು ಹೋದರು. ಯುಧಿಷ್ಠಿರನನ್ನು ಸೆರೆ ಹಿಡಿಯಲು ಬಯಸಿದ್ದ ಅವರನ್ನು 
ಯುದ್ಧದಲ್ಲಿದೃಷ್ಟದ್ಕುಮ್ನನು ತಡೆದನು. 
ವಿದ್ರಾವಿತಾಂ ದ್ರೋಣಶರೈಃ ಸ್ಪಸೇನಾಂ 
ಸಂಸ್ಥಾಪ್ಯ ಭೂಯೋ ದ್ರುಪದಾತ್ಮಜಃ ಶರೈಃ । 


ಜಯದ್ರಥವಧಪರ್ವ -467- 


ದ್ರೋಣಂ ನಿವಾರ್ಯೈವ ಚಮೂಂ ಪರೇಷಾಂ 
ವಿದ್ರಾವಯಾಮಾಸ ಚ ತಸ್ಯ ಪಶ್ಯತಃ ॥ 


ಧೃಷ್ಟದ್ಯಮನು ದ್ರೋಣರ ಬಾಣಗಳಿಂದ ಓಡಿಸಲ್ಪಡುತ್ತಿದ್ದ ತನ್ನಸ್ಫನ್ಯವನ್ನುತಡೆದು 
ನಿಲ್ಲಿಸಿ ಪುನಃ ಬಾಣಗಳಿಂದ ದ್ರೋಣರನ್ನು ತಡೆದು ಅವರು ನೋಡುತ್ತಿದ್ದಂತೆಯೇ 
ಕೌರವರ ಸೈನ್ಯವನ್ನು ಓಡಿಸಿದನು. 


ತಯೋರಭೂದ್‌ ಯುದ್ಧಮತೀವ ರೌದ್ರಂ 
ಜಯೈಪಿಣೋ: ಪಾಂಡವಧಾರ್ತರಾಷ್ಟಯೋ: | 
ಅತ್ಯದ್ಧುತಂ ಸಂತತಬಾಣವರ್ಷ- 
ಮನಾರತಂ ಸುಚಿರಂ ನಿರ್ವಿಶೇಷಮ್‌ ॥ 


ಪಾಂಡವ-ಕೌರವರ ಜಯೇಚ್ಛುಗಳಾದ ಧೃಷ್ಟದ್ಯುಮ್ನ- ದ್ರೋಣರಿಗೆ ಅತ್ಯಂತ 
ಭೀಕರವಾದ ಯುದ್ಧವು ನಡೆಯಿತು. ಅದು ಅತ್ಯಂತ ಅದ್ಭುತವಾಗಿತ್ತು , ಸತತವಾದ 
ಬಾಣಗಳ ಮಳೆಯಿಂದ ಕೂಡಿದ್ದುತಡೆಯೇ ಇಲ್ಲದೆ ಬಹುಕಾಲ ನಡೆಯಿತು. ಯಾರು 
ಹೆಚ್ಚುಯಾರು ಕಡಿಮೆ ಎನ್ನಲಾಗದಂತಿತ್ತು. 


ತತಃ ಪ್ರಾಯಾದ್‌ ಭೀಮಸೇನೋತಮಿತೌಜಾ 
ಮ್ಹದ್ದನ್‌ ಶರೈಃ ಕೌರವರಾಜಸೇನಾಮ್‌ । 
ವಿಂದಾನುವಿಂದಪ್ರಮುಖಾ ಧಾರ್ತರಾಷ್ಟ್ರಾ- 
ಸ್ವಮಾಸೇದುರ್ದ್ವಾದಶ ವೀರಮುಖ್ಯಾ: ॥ 
ಆಗ ಅಮಿತ ಪರಾಕ್ರಮಿಯಾದ ಭೀಮಸೇನ ಬಾಣಗಳಿಂದ ದುರ್ಯೋಧನನ 
ಸೈನ್ಯವನ್ನು ನಾಶಪಡಿಸುತ್ತ ಮುಂದೆ ನಡೆದನು. ಅವನನ್ನು ವಿಂದ ಅನುವಿಂದರನ್ನು 
ಮುಂದೆ ಮಾಡಿಕೊಂಡು ವೀರರಲ್ಲಿ ಮುಖ್ಯರಾದ ಹನ್ನೆರಡು ಮಂದಿ ಧೃತರಾಷ್ಟ್ರಪುತ್ರರು 
ಎದುರಿಸಿದರು. 
ವಿದ್ದು ಶರೈಸ್ಟೈರ್ಬಹುಭಿರ್ವಕೋದರ: 
ಶಿರಾಂಸಿ ತೇಷಾಂ ಯುಗಪಚ್ಚಕರ್ತ ॥ 
ಹತೇಷು ತೇಷು ಪ್ರವರೇಷು ಧನ್ನಿನಾಂ 
ಸತ್ಯವ್ರತಃ ಪುರುಮಿತ್ರೋ ಜಯಶ್ಚ । 


-468- ಮಹಾಭಾರತ ದ್ರೋಣಪರ್ವ 


ವೃಂದಾರಕ: ಪೌರವಶ್ಚೇತ್ಯಮಾತ್ಯಾ: 
ಸಮಾಸೇದುರ್ಧಾರ್ತರಾಷ್ಟಸ್ಯ ಭೀಮಮ್‌ ॥। 


ಅವರು ಬಹುಬಾಣಗಳಿಂದ ಹೊಡೆಯುತ್ತಿದ್ದಂತೆಯೇ ಭೀಮನು ಅವರೆಲ್ಲರ 
ತಲೆಗಳನ್ನೂ ಒಮ್ಮೆಲೆ ಕತ್ತರಿಸಿದನು. ಬಿಲ್ಲುಗಾರರಲ್ಲಿ ಶ್ರೇಷ್ಠರಾದ ಅವರು ಸತ್ತಾಗ 
ಸತ್ಯವ್ರತ, ಪುರಮಿತ್ರ, ಜಯ, ವೃಂದಾರಕ, ಪೌರವ ಎಂಬ ದುರ್ಯೋಧನನ 
ಮಂತ್ರಿಗಳು ಭೀಮನನ್ನು ಎದುರಿಸಿದರು. 


ಸ ತೈಃ ಪೃಷತ್ತೆ ಶೈ ರವಕೀರ್ಯಮಾಣಃ 

ಶಿತಾನ್‌ ವಿಪಾಠಾನ್‌ ಯುಗಪತ್‌ ಸಮಾದದೇ । 
ಜಹಾರ ತೈರೇವ ಶಿರಾಂಸಿ ತೇಷಾಂ 

ಹತೇಷು ತೇಷ್ಟೇವ ಪರೇ ಪ್ರದುದ್ರುವುಃ ॥ 


ಅವರು ಬಾಣಗಳಿಂದ ಭೀಮನನ್ನು ಮುಚ್ಚುತ್ತಿದ್ದಂತೆಯೇ ಅವನು ಹರಿತವಾದ 
ಬಾಣಗಳನ್ನು ಒಮ್ಮೆಲೆ ಹೂಡಿದನು. ಅವುಗಳಿಂದಲೇ ಅವರ ತಲೆಗಳನ್ನು ಹಾರಿಸಿದನು. 
ಅವರು ಹತರಾದಾಗ ಉಳಿದವರು ಪಲಾಯನಗೈದರು. 


ಸ ಸಿಂಹವತ್‌ ಕ್ಷುದ್ರಮ್ಮಗಾನ್‌ ಸಮಂತತೋ 
ಎದ್ರಾಪ್ಯ ಶತ್ರೂನ್‌ ಹೃದಿಕಾತ್ಮಜಂ ರಣೇ । 
ಅಭ್ಯಾಗಮತ್‌ ತೇನ ನಿವಾರಿತಃ ಶದೈಃ 
ಕ್ಷಣೇನ ಚಕ್ರೇ ವಿರಥಾಶಸೂತಮ್‌ ॥ 


ಸಿಂಹವು ಕ್ಷುದ್ರ ಮೃಗಗಳನ್ನು ಓಡಿಸಿದಂತೆ ಭೀಮನು ಶತ್ರುಗಳನ್ನು ಎಲ್ಲ 
ಕಡೆಗಳಲ್ಲಿಯೂ ಓಡಿಸಿ ಯುದ್ಧರಂಗದಲ್ಲಿ ಕೃತವರ್ಮನ ಕಡೆಗೆ ಮುನುಗ್ಗಿದನು. 
ಕೃತವರ್ಮನು ಬಾಣಗಳಿಂದ ತಡೆದಾಗ ಅವನನ್ನು ಕ್ಷಣದಲ್ಲಿ ರಥ, ಅಶ್ವ, 
ಸಾರಥಿಗಳಿಂದ ರಹಿತನನ್ನಾಗಿ ಮಾಡಿದನು. 


ಸ ಗಾಢವಿದ್ದಸ್ತು ವೃಕೋದರೇಣ 
ರಣಂ ವಿಸ್ಥಜ್ಯಾಪಯಯೌ ಕ್ಷಣೇನ । 
ವಿಜಿತ್ಯ ಹಾರ್ದಿಕ್ಯಮಥಾ5ಶು ಭೀಮೋ 
ವಿದ್ರಾವಯಾಮಾಸ ವರೂಢಿನೀಂ ತಾಮ್‌ । 


ಜಯದ್ರಥವಧಪರ್ವ -469- 


ಸಂಪ್ರೇಷಯನ್‌ ಸರ್ವನರಾಶ್ವಕುಂಜರಾನ್‌ 
ಯಮಾಯ ಯಾತೋ ಹರಿಪಾರ್ಥಪಾರ್ಶಮ್‌ || 


ಕೃತವರ್ಮನು ಭೀಮನಿಂದ ಗಾಢವಾಗಿ ಹೊಡೆಸಿಕೊಂಡು ಕ್ಷಣದಲ್ಲಿ ಯುದ್ಧವನ್ನು 
ತೊರೆದು ಪಲಾಯನ ಮಾಡಿದನು. ಭೀಮನು ವೇಗನೆ ಕೃತವರ್ಮನನ್ನುಗೆದ್ದು ಒಡನೆ 
ಆ ಸೈನ್ಯವನ್ನು ಓಡಿಸಿದನು. ಎಲ್ಲಪದಾತಿಗಳನ್ನೂ, ಕುದುರೆಗಳನ್ನೂ, ಆನೆಗಳನ್ನೂ 
ಯಮನಿಗೆ ಕಳಿಸುತ್ತ ಕೃಷ್ಣಾರ್ಜುನರ ಬಳಿಗೆ ನಡೆದನು. 


ದೃಷ್ಟ್ವೈವ ಕೃಷ್ಣವಿಜಯೌ ಪರಮಪ್ರಹೃಷ್ಟ- 
ಸ್ತಾಭ್ಯಾಂ ನಿರೀಕ್ಷಿತ ಉತ ಪ್ರತಿಭಾಷಿತಶ್ಚ । 
ಸಂಜ್ಞಾಂ ನೃಪಸ್ಯ ಸ ದದಾವಪಿ ಸಿಂಹನಾದಾನ್‌ 
ಶ್ರುತ್ವಾ ಪರಾಂ ಮುದಮವಾಪ ಸ ಚಾಗ್ರ ಬುದ್ಧಿಃ ॥ 


ಭೀಮಸೇನನು ಕೃಷ್ಣಾರ್ಜುನರನ್ನು ಕಂಡೊಡನೆ ಬಹಳ ಆನಂದಿತನಾದನು. 
ಅವರೂ ಭೀಮಸೇನನನ್ನು ಕಂಡರು. ಸಂಭಾಷಣೆ ನಡೆಸಿದರು. ಈ ಬಗ್ಗೆ 
ಸಿಂಹನಾದದಿಂದ ಧರ್ಮರಾಜನಿಗೆ ಸೂಚನೆಯನ್ನು ಭೀಮನು ನೀಡಿದನು. ಉತ್ತಮ 
ಬುದ್ಧಿಶಾಲಿಯಾದ ಧರ್ಮರಾಜನು ಅದನ್ನುಕೇಳಿ ಬಹಳ ಆನಂದ ಹೊಂದಿದನು. 


ಭೀಮಸ್ಯ ನಾನದತ ಏವ ಮಹಾಸ್ಟನೇನ 
ವಿಣ್ಯೂತ್ರಶೋಣಿತಮಥೋ ಮೃತಿಮಾಪುರೇಕೇ । 
ಭೀತೇಷು ಸರ್ವನೃಪತಿಷ್ಟಮುಮಾಪ ತೂರ್ಣಂ 
ಕರ್ಣೋ ವಿಕರ್ಣಮುಖರಾ ಅಪಿ ಧಾರ್ತರಾಷ್ಟ್ರಾ || 


ಭೀಮಸೇನನು ಸಿಂಹನಾದ ಮಾಡುತ್ತಿದ್ದಂತೆ ಆ ಮಹಾನಾದದಿಂದ ಹಲವು ಕೌರವ 
ಸೈನಿಕರು ಮಲಮೂತ್ರ ವಿಸರ್ಜನೆ ಮಾಡಿದರು. ರಕ್ಕಕಾರಿದರು. ಮರಣವನ್ನೂ 
ಹೊಂದಿದರು. ಎಲ್ಲರಾಜರೂ ಭಯಗೊಂಡಿದ್ದಾಗ ಭೀಮನ ಎದುರಿಗೆ ಬೇಗನೆ ಕರ್ಣ 
ಬಂದನು. ವಿಕರ್ಣ ಮುಂತಾದ ಧೃತರಾಷ್ಟ್ರಪುತ್ರರೂ ಬಂದರು. 


ಹತ್ವಾ ವಿಕರ್ಣಮುತ ತತ್ರ ಚ ಚಿತ್ರಸೇನಂ 
ಸಂಚೂರ್ಣಿತಂ ಚ ವಿದಧೇ ರಥಮರ್ಕಸೂನೋಃ ! 


-470- ಮಹಾಭಾರತ ದ್ರೋಣಪರ್ವ 


ಘೋರೈೆಃ ಶರೈಃ ಪುನರಪಿ ಸ್ಥ ಸಮರ್ದ್ಯಮಾನಃ 
ಕರ್ಣೋ 5ಪಯಾನಮಕರೋದ್‌ ದ್ರುತಮೇವ ಭೀಮಾತ್‌ ॥ 


ಭೀಮಸೇನನು ಆ ಯುದ್ಧದಲ್ಲಿವಿಕರ್ಣನನ್ನೂ, ಚಿತ್ರಸೇನನನ್ನೂಕೊಂದು ಕರ್ಣನ 
ರಥವನ್ನು ಪುಡಿಪುಡಿ ಮಾಡಿದನು. ಕರ್ಣನು ಭೀಮನ ಭಯಂಕರ ಬಾಣಗಳಿಂದ 
ಮತ್ತೆ ಮತ್ತೆ ಜರ್ಜರಿತನಾಗಿ ಭೀಮನ ಎದುರಿನಿಂದ ಕೂಡಲೇ ಪಲಾಯನವನ್ನೇ 
ಮಾಡಿದನು. 


ಆಶ್ವಾಸ್ಯ ಚೈವ ಸುಚಿರಂ ಪುನರೇವ ಭೀಮಂ 
ಯುದ್ಧಾಯ ಯಾತಿ ಧೃತರಾಷ್ಟಸುತೈಸ್ತಥಾನೈೆ | 

ತಾಂಶ್ಸೈವ ತತ್ರ ವಿನಿಹತ್ಯ ತಥೈವ ಕರ್ಣೋ 
ವ್ಯಶ್ವಾಯುಧ: ಕೃತ ಉತಾಪಯಯೌ ಕ್ಷಣೇನ ॥ 


ಕರ್ಣನು ದೀರ್ಫಕಾಲ ವಿಶ್ರಾಂತಿ ಪಡೆದು ಧೃತರಾಷ್ಟ್ರನ ಇತರ ಮಕ್ಕಳನ್ನು 
ಕೂಡಿಕೊಂಡು ಪುನಃ ಭೀಮನೊಡನೆ ಯುದ್ದಕ್ಕೆ ಬಂದನು. ಭೀಮನು ಧೃತರಾಷ್ಟ್ರನ 
ಮಕ್ಕಳನ್ನುಕೊಂದು ಹಿಂದಿನಂತೆಯೇ ಕರ್ಣನ ಕುದುರೆಗಳನ್ನೂ, ಆಯುಧಗಳನ್ನೂ 
ನಾಶಪಡಿಸಿದನು. ಕರ್ಣ ಕ್ಷಣದಲ್ಲಿಪಲಾಯನ ಮಾಡಿದನು. 


ವಿಕರ್ಣಚಿತ್ರಸೇನಾದ್ಯಾ ಏವಂ ವೀರತಮಾಃ ಸುತಾಃ । 
ಕರ್ಣಸ್ಯ ಪಶ್ಯತೋ ಭೀಮಬಾಣಕೃತ್ತಶಿರೋಧರಾಃ ॥ 


ನಿಪೇತುರ್ಧ್ಯತರಾಷ್ಟಸ್ಯ ರಥೇಭ್ಯಃ ಪೃಥಿವೀತಳೇ । 
ತ್ರಯೋವಿಂಶತಿರೇವಾತ್ರ ಕರ್ಣಸಾಹಾಯ್ಯಕಾರಿಣಃ 11 


ಹೀಗೆ ಕರ್ಣ ನೋಡುತ್ತಿದ್ದಂತೆಯೇ ಕರ್ಣನಿಗೆ ಸಹಾಯ ಮಾಡಲು ಬಂದಿದ್ದ 
ವಿಕರ್ಣ, ಚಿತ್ರಸೇನ ಮುಂತಾದ ಇಪ್ಪತ್ತಮೂರು ಮಂದಿ ಮಹಾವೀರರಾದ ಧೃತರಾಷ್ಟ್ರ 
ಪುತ್ರರೂ ಕೂಡ ಭೀಮನ ಬಾಣಗಳಿಂದ ಶಿರಶ್ಲೇದ ಹೊಂದಿ ರಥಗಳಿಂದ ನೆಲದಲ್ಲಿ 
ಬಿದರು. 


ಏಕವಿಂಶತಿವಾರಂ ಚ ವ್ಯಶ್ತಸೂತರಥದ್ದಜ: । 
ಗಾಢಮಭ್ಯರ್ಹಿತಸ್ತೀಕ್ಷೈ: ಶರೈರ್ಭೀಮೇನ ಸಂಯುಗೇ ॥ 


ಜಯದ್ರಥವಧಪರ್ವ 471. 


ಪ್ರಾಣಸಂಶಯಮಾಪನ್ನಃ ಸರ್ವೋಕಸ್ಯ ಪಶ್ಯತಃ । 
ರಣಂ ತ್ಯಕ್ತ್ವಾ ಪ್ರದುದ್ರಾವ ರುದನ್‌ ದುಃಖಾತ್‌ ಪುನಃಪುನಃ ॥1 


ಇಪ್ಪತ್ತೊಂದು ಬಾರಿ ಯುದ್ಧದಲ್ಲಿ ಭೀಮನಿಂದ ತೀಕ್ಷ್ಣವಾದ ಬಾಣಗಳಿಂದ 
ಗಾಢವಾಗಿ ಪೀಡಿತನಾದ ಕರ್ಣನು ಕುದುರೆ, ಸಾರಥಿ, ರಥ, ಧ್ವಜಗಳನ್ನು 
ಕಳೆದುಕೊಂಡು ಪ್ರಾಣಕ್ಕೇ ಅಪಾಯ ಬಂದಾಗ ಎಲ್ಲ ಜನ ನೋಡುತ್ತಿದ್ದಂತೆಯೇ 
ದುಃಖದಿಂದ ಮತ್ತೆ ಮತ್ತೆ ಅಳುತ್ತ ಯುದ್ಧವನ್ನು ಬಿಟ್ಟುಓಡಿಹೋದನು. 


ದ್ವಾವಿಂಶತಿಮಯುದ್ದೇ ತು ರಾಮದತ್ತಂ ಸುಭಾಸ್ವರಮ್‌ । 
ಅಭೇದ್ಯಂ ರಥಮಾರುಹ್ಯ ವಿಜಯಂ ಧನುರೇವ ಚ ॥ 


ತದ್ದತ್ತಮೇವ ಸಂಗೃಹ್ಯ ತೂಣೀ ಚಾಕ್ಷಯಸಾಯಕೊೌ । 
ಆಸಸಾದ ರಣೇ ಭೀಮಂ ಕರ್ಣೋ ವೈಕರ್ತನೋ ವೃಷಾ ॥ 


ಇಪ್ಪತ್ತೆರಡನೆ ಯುದದ್ಧದಲ್ಲಿ ಕರ್ಣನು ಚೆನ್ನಾಗಿ ಹೊಳೆಯುವ ಅಭೇದ್ಯವಾದ 
ಪರಶುರಾಮನಿತ್ತ ರಥವನ್ನೇರಿ ಪರಶುರಾಮನು ನೀಡಿದ್ದವಿಜಯ ಎಂಬ ಬಿಲ್ಲನ್ನೂ, 
ಅಕ್ಷಯ ಬಾಣಗಳ ಬತ್ತಳಿಕೆಯನ್ನೂ ಹಿಡಿದು ಯುದ್ಧರಂಗದಲ್ಲಿ ಕೋಪದಿಂದ ಭೀಮನನ್ನು 
ಎದುರಿಸಿದನು. 


ಸುಘೋರ ಆಸೀತ್‌ ಸ ತಯೋರ್ವಿಮರ್ದೋ 
ಭೀಮಸ್ಯ ಕರ್ಣಸ್ಯ ಚ ದೀರ್ಪಕಾಲಮ್‌ ಟ 
ಆಕಾಶಮಾಚ್ಛಾದಯತೋ:ಃ ಶರೌಫಃ 
ಪರಸ್ಪರಂ ಚೈವ ಸುರಕ್ಷನೇತ್ರಯೋಃ ॥ 
ಬಲು ಕೆಂಪಾದ ಕಣ್ಣುಗಳುಳ್ಳ ಆ ಭೀಮ-ಕರ್ಣರೊಳಗೆ ಪರಸ್ಪರವಾಗಿ 
ದೀರ್ಫಕಾಲದವರೆಗೆ ಬಲು ಘೋರವಾದ ಕಾಳಗ ನಡೆಯಿತು.ಅವರು ಬಾಣ 
ಸಮೂಹಗಳಿಂದ ಆಕಾಶವನ್ನು ಮುಚ್ಚಿದರು. 
ತತೋ ಭೀಮೋ ಮಹಾಬಾಹುಃ ಸಹಜಾಭ್ಯಾಂ ಚ ಸಂಯುತಮ್‌ । 
ತ್ವಾಂ ತು ಕುಂಡವರ್ಮಭ್ಯಾಂ ಶಕ್ನುಯಾಂ ಹಂತುಮಂಜಸಾ ॥ 


-472- ಮಹಾಭಾರತ ದ್ರೋಣಪರ್ವ 


ಇತಿ ಜ್ಞಾಪಯಿತುಂ ತಸ್ಯ ಕುಂಡಲೇ ಕವಚಂ ತಥಾ ॥ 
ಶರೈರುತೃತ್ಯ ಸಮರೇ ಪಾತಯಾಮಾಸ ಭೂತಳೇ ॥ 


ಆಗ ಮಹಾಬಾಹುವಾದ ಭೀಮನು "ಕರ್ಣನೇ, ನೀನು ಸಹಜವಾದ ಕುಂಡಲ 
ಕವಚಗಳಿಂದ ಯುಕ್ತನಾಗಿದ್ದರೂ ನಿನ್ನನ್ನು ಕೊಲ್ಲಲು ನಾನು ಬಲು ಸಮರ್ಥನಾಗಿದ್ದೇನೆ' 
ಎಂದು ತಿಳಿಸುವುದಕ್ಕಾಗಿ ಯುದ್ಧದಲ್ಲಿ ಅವನ ಕುಂಡಲಗಳನ್ನೂ, ಕವಚವನ್ನೂ 
ಬಾಣಗಳಿಂದ ಕತ್ತರಿಸಿ ನೆಲದಲ್ಲಿಬೀಳಿಸಿದನು. 


ಏವಂ ತಾನ್ಯಪಕೃಷ್ಯಾಹಂ ಹನ್ಯಾಂ ತ್ವಾಮಿತಿ ವೇದಯನ್‌ । 
ಪುನಶ್ಚ ಬಹುಭಿಸ್ತೀಕ್ಷ್ಲೈ: ಶರೈರೇನಂ ಸಮಾರ್ದಯತ್‌ ॥ 


ನಿನ್ನ ಆ ಸಹಜ ಕವಚ-ಕುಂಡಲಗಳನ್ನೂ ಕೂಡ ಕಿತ್ತು ಹೀಗೆಯೇ ನಿನ್ನನ್ನು ಕೊಲ್ಲಬಲ್ಲಿ 
ಎಂದು ತಿಳಿಸಲು ಭೀಮನು ಪುನಃ ತೀಕ್ಷ್ಣವಾದ ಅನೇಕ ಬಾಣಗಳಿಂದ ಕರ್ಣನನ್ನು 
ಪೀಡಿಸಿದನು. 


ತತಸ್ತು ಭೀಮಸ್ಯ ಬಭೂವ ಬುದ್ದಿ- 
ರಸ್ಪರ್ಧಿನಃ ಸರ್ವಜಯೋ ಹಿ ದತ್ತಃ | 
ಅಮುಷ್ಯ ರಾಮೇಣ ನ ಚ ಸ್ಪಧಾsಯಂ 
ಕರ್ಣೋ ಮಯಾ ಯುದ್ಧೃತಿ ಕೃಚ್ಛಗೋ ಹ್ಯಯಮ್‌ ॥ 


ಬಳಿಕ ಭೀಮನಿಗೆ ಹೀಗೆ ಆಲೋಚನೆಯುಂಟಾಯಿತು. "ಕರ್ಣನಿಗೆ ಪರಶುರಾಮ 
ವರನೀಡಿದ್ದಾರೆ. ಸ್ಪರ್ಧೆ ಮಾಡದಿದ್ದರೆ ಎಲ್ಲರನ್ನೂಗೆಲ್ಲುತ್ತಿ' ಎಂದು. ಈಗಕರ್ಣನು 
ಸ್ಪರ್ಧೆಯಿಂದ ನನ್ನೊಡನೆ ಯುದ್ಧಮಾಡುತ್ತಿಲ್ಲ. ಏಕೆಂದರೆ ಅವನು ಪ್ರಾಣಾಪಾಯಕ್ಕೆ 
ಒಳಗಾಗಿದ್ದಾನೆ. 


ತಥಾಪಿ ಮೇ ಭಗವಾನತ್ಯನುಗ್ರಹಾ- 
ಜ್ವಯಂ ದದಾತ್ಯಾತ್ಮವಚೋಪಹಾಯ । 
ಮಯಾ ತು ಮಾನ್ಯಂ ವಚನಂ ಹರೇಃ ಸದಾ 
ತಸ್ಮಾದ್‌ ದಾಸ್ಯೇ ವಿವರಂ ತ್ವದ್ಯ ಶತ್ರೋಃ ॥ 


ಜಯದ್ರಥವಧಪರ್ವ 473. 


ಆದರೂ ಭಗವಾನ್‌ ಪರಶುರಾಮರು ನನ್ನ ಮೇಲಿನ ಪರಮಾನುಗ್ರಹದಿಂದ 
ತನ್ನವರವನ್ನೂ ಬಿಟ್ಟುಕೊಟ್ಟುನನಗೆ ಜಯ ನೀಡುತ್ತಾರೆ. ಆದರೂ ನಾನು ಹರಿಯ 
ವರವನ್ನು ಸದಾ ಗೌರವಿಸಲೇಬೇಕು. ಅದರಿಂದ ನಾನು ಈಗ ಕರ್ಣನಿಗೆ ಅವಕಾಶ 
ನೀಡುವೆನು. 


ಏವಂ ಸ್ಥತ್ವಾ ತೇನ ರಂಧ್ರೇ ಪ್ರದತ್ತೇ 
ಕರ್ಣೋತಸ್ತವೀರ್ಯೇಣ ಧನುರ್ನ್ಯಕೃಂತತ್‌ । 
ರಶ್ಮೀನ್‌ ಹಯಾನಾಂ ಚ ತತೋ ರಥಂ ಸ 
ತತ್ಯಾಜ ನೈಜಂ ಬಲಮೇವ ವೇದಯನ್‌ ॥ 


ಹೀಗೆ ಆಲೋಚಿಸಿ ಭೀಮನು ಅವಕಾಶ ಕೊಟ್ಟೊಡನೆ ಕರ್ಣ ತನ್ನ ಅಸ್ತ್ರ 
ಸಾಮರ್ಥ್ಯದಿಂದ ಭೀಮನ ಬಿಲ್ಲನ್ನು ಕತ್ತರಿಸಿದನು. ಕುದುರೆಗಳ ಹಗ್ಗವನ್ನೂ 
ತುಂಡರಿಸಿದನು. ಆಗ ಭೀಮನು ತನ್ನ ನೈಜವಾದ ಬಲವನ್ನು ತೋರುವುದಕ್ಕಾಗಿ ರಥವನ್ನು 
ನಮೇ ರಥಾದ್ಯೈರ್ಧನುಪಾತಪಿ ಕಾರ್ಯ- 
ಮಿತ್ಯೇವ ಸಂಜ್ಞಾಪಯಿತುಂ ವೃಕೋದರಃ । 
ಖಮುತ್ತಪಾತೋತ್ತಮವೀರ್ಯತೇಜಾ 
ರಥಂ ಚ ಕರ್ಣಸ್ಯ ಸಮಾಸ್ತಿತಃ ಕ್ಷಣಾತ್‌ ॥ 
ರಥ ಮುಂತಾದವುಗಳಿಂದಾಗಿ ಬಿಲ್ಲಿನಿಂದಲಾಗಲಿ ನಾನು ಯಾವುದೇ ಕಾರ್ಯ 
ಸಾಧಿಸಬೆಕಾಗಿಲ್ಲಎಂದು ತಿಳಿಸಲು ಉತ್ತಮ ವೀರ್ಯ ಪರಾಕ್ರಮ ಉಳ್ಳ ಭೀಮನು 
ಆಕಾಶಕ್ಕೆ ನೆಗೆದನು. ಕ್ಷಣದಲ್ಲಿಕರ್ಣನ ರಥದ ಮೇಲೆಯೇ ಬಂದು ನಿಂತನು. 


ಭೀತಸ್ತು ಕರ್ಣೋ ರಥಕೂಬರೇ ತದಾ 
ವ್ಯಲೀಯತಾತಃ ಸ ವೃಕೋದರೋ ರಥಾತ್‌ । 

ಅವಪ್ಪುತೋ ಜ್ಞಾಪಯಿತುಂ ಸ್ಪಶಕ್ತಿಂ 
ನಿರಾಯುಧತ್ಚೇಪ್ಕರಿನಿಗ್ರಹಾದೌ ॥ 


-474- ಮಹಾಭಾರತ ದ್ರೋಣಪರ್ವ 


ಕರ್ಣನು ಭೀತನಾಗಿ ರಥದ ನೊಗದ ಕೆಳಗೆ ಅಡಗಿ ನಿಂತನು. ಭೀಮನು ತಾನು 
ನಿರಾಯುಧನಾದರೂ ಶತ್ರುನಿಗ್ರಹಾದಿಗಳಲ್ಲಿ ತನಗೆ ಶಕ್ತಿ ಇದೆ ಎಂಬುದನ್ನು 
ತೋರುವುದಕ್ಕಾಗಿ ಕರ್ಣನ ರಥವೇರಿದ್ದನು. ಈಗ ರಥದಿಂದ ಕೆಳಗೆ ಹಾರಿದನು. 


ನೈಚ್ಛದ್‌ ಗೃಹೀತುಂ ವಿನಿಹಂತುಮೇವ ವಾ 
ರಥಂ ಧನುರ್ವಾತಸ್ಯ ರಣೇಪಹರ್ತುಮ್‌ । 
ದ್ರೋಣಸ್ಯ ಯದ್ದತ್‌ ಪೂರ್ವಮತೀವ ಶಕ್ತೋ 
ಪ್ಯಮಾನಯದ್‌ ರಾಮವಚೋಸ್ಯ ಭಕ್ತ್ಯಾ ॥ 


ಭೀಮನು ಅತ್ಯಂತ ಶಕ್ತನಾದರೂ ಶಕ್ತಿಯನ್ನು ಮೆರೆಸುವುದಕ್ಕಾಗಿಯೇ ಕರ್ಣನನ್ನು 
ಸೆರೆಹಿಡಿಯುವುದಕ್ಕಾಗಲಿ ಕೊಲ್ಲುವುದಕ್ಕಾಗಲಿ ಬಯಸಲಿಲ್ಲ. ರಥ ಆಯುಧ 
ರಹಿತನಾದರೂ ರಥವನ್ನಾಗಲಿ ಧನುಸ್ಸನ್ನಾಗಲಿ ಅಪಹರಿಸುವುದಕ್ಕೆ ಬಯಸಲಿಲ್ಲ. 
ಅತ್ಯಂತ ಶಕ್ತನಾದರೂ ಹಿಂದೆ ದ್ರೋಣರ ವಿಷಯದಲ್ಲಿ ಹೇಗೋ ಹಾಗೆ ಕರ್ಣನ 
ವಿಷಯದಲ್ಲಿಯೂ ಪರಶುರಾಮನ ವಚನವನ್ನು ಭಕ್ತಿಯಿಂದ ಮಾನಿಸಿದನು. 


ಸತ್ಯಾಂ ಕರ್ತುಂ ವಾಸವೇಶ್ವ ಪ್ರತಿಜ್ಞಾಂ 
ಸಮ್ಮಾನಯನ್‌ ವೈಷ್ಠವತ್ನಾಚ್ಚ ಕರ್ಣಮ್‌ । 


ದಾತುಂ ರಂಧ್ರಂ ಸೂರ್ಯಜಸ್ಯ ಪ್ರಯಾತಃ 
ಶರಕ್ಷೇಪಾರ್ಥಂ ದೂರಮತಿಷ್ಯದತ್ರ ॥ 


ಅರ್ಜುನನ ಪ್ರತಿಜ್ಞೆಯನ್ನು ಸತ್ಯವನ್ನಾಗಿ ಮಾಡುವುದಕ್ಕೂ, ಕರ್ಣ 
ವಿಷ್ಣುಭಕ್ತನಾದ್ದರಿಂದ ಅವನನ್ನು ಮಾನಿಸುವುದಕ್ಕೂ ಭೀಮನು ಕರ್ಣನನ್ನುಕೊಲ್ಲದೆ 
ಬಿಟ್ಟನು. ಅವನಿಗೆ ತನ್ನಮೇಲೆ ಬಾಣಬಿಡಲು ಅವಕಾಶ ನೀಡುವುದಕ್ಕಾಗಿ ರಥದಿಂದ 
ಸ್ವಲ್ಪದೂರಕ್ಕೆ ಹೋಗಿ ಅಲ್ಲಿನಿಂತನು. 


ತತಃ ಕರ್ಣೋ ದೂರಗತಂ ವೃಕೋದರಂ 
ಸಮ್ಮಾನಯಂತಂ ರಾಮವಾಕ್ಯಂ ವಿಜಾನನ್‌ 1 

ಶಠೈರವಿದ್ದ್ಯತ್‌ ಸ ಚ ತಾನವಾರಯದ್‌ 
ಗಜೈರ್ಮ್ಮತೈಸ್ತಾಂಶ್ಚಚಕರ್ತ ಕರ್ಣ: ॥ 


ಜಯದ್ರಥವಧಪರ್ವ -475- 


ಭೀಮನು ಪರಶುರಾಮರ ವರವನ್ನುಮಾನಿಸುವುದಕ್ಕಾಗಿ ದೂರದಲ್ಲಿನಿಂತಿದ್ದಾನೆ 
ಎಂಬುದನ್ನು ಕರ್ಣನು ತಿಳಿದು ಅವನನ್ನು ಬಾಣಗಳಿಂದ ಹೊಡೆದನು. ಭೀಮನು 
ಅರ್ಜುನನ ಬಾಣಗಳಿಂದ ಸತ್ತಿದ್ದ ಆನೆಗಳನ್ನು ಎತ್ತಿ ಎಸೆದು ಆ ಬಾಣಗಳನ್ನುತಡೆದನು. 
ಆ ಸತ್ತ ಆನೆಗಳನ್ನುಕರ್ಣನು ಕತ್ತರಿಸಿ ಹಾಕಿದನು. 


ವ್ಯಸೂನ್‌ ಗಜಾನ್‌ ಪ್ರಕ್ಷಿಪಂತಂ ಸಮೇತ್ಯ 
ಸಂಸ್ಕೃಶ್ಯ ಚಾಪೇನ ವಚಶ್ಚ ದುಷ್ಠಮ್‌ । 
ಸಂಶ್ರಾವಯಾಮಾಸ ಸುಯೋಧನಸ್ಯ 
ಪ್ರೀತ್ಯೈ ಪ್ರಜಾನನ್ನಪಿ ತಸ್ಯ ವೀರ್ಯಮ್‌ ॥ 
ಸತ್ತ ಆನೆಗಳನ್ನು ಎಸೆಯುತ್ತಿದ್ದ ಭೀಮನ ಬಳಿಗೆ ಕರ್ಣನು ಬಂದು ಬಿಲ್ಲಿನ 
ಕೊನೆಯಿಂದ ತಿವಿದು ಅವನ ಪರಾಕ್ರಮವನ್ನು ತಿಳಿದೂ ದುರ್ಯೋಧನನ 
ಸಂತೋಷಕ್ಕಾಗಿ ಕೆಟ್ಟಮಾತನ್ನಾಡಿದನು. 


ಸಂಶ್ರಾವಯಂತಂ ವಚನಾನಿ ರೂಕ್ಷಾ- 
ಣ್ಯಪಾಹನದ್‌ ಬಾಣವರೈಸ್ತದಾ5ರ್ಜುನಃ । 

ಸ ವರ್ಮಹೀನಃ ಪಾರ್ಥಬಾಣಾಭಿತಪ್ಪೋ 
ವ್ಯಪಾಗಮದ್‌ ಭೀಮ ಆಪಾ5ತ್ಮಯಾನಮ್‌ || 


ಭೀಮನ ಮುಂದೆ ಕೆಟ್ಟ ಮಾತುಗಳನ್ನಾಡುತ್ತಿದ್ದ ಕರ್ಣನನ್ನು ಅರ್ಜುನನು ಬಾಣ 
ಸಮೂಹಗಳಿಂದ ಹೊಡೆದನು. ಆಗ ಕವಚರಹಿತನಾಗಿದ್ದ ಕರ್ಣನು ಅರ್ಜುನನ 
ಬಾಣಗಳಿಂದ ಬಹಳ ನೋವನ್ನು ಅನುಭವಿಸಿ ಸಿ ಪಲಾಯನ ಮಾಡಿದನು. ಭೀಮನು 
ತನ್ನರಥವನ್ನೇರಿದನು. 


ಕರ್ಣೋ ಭೀಮೇ ವಾಸವೀಂ ನೈವ ಶಕ್ತಿಂ 
ವಿಮೋಕ್ತುಮೈಚ್ಛನ್ಸೈವ ಬೀಭತ್ತುತೋಶನ್ಯಾನ್‌ ॥ 
ಹನ್ಯಾಮಿತಿ ಪ್ರಾಹ ಯತಃ ಸ ಕುಂತ್ಯೈ 
ಯದ್ಯಪ್ಯವಧ್ಯಃ ಸ ಸತಯಾಂಪಿ ಭೀಮಃ ॥ 
ಭೀಮನನ್ನು ಶಕ್ತಾಯುಧದಿಂದಲೂ ಕೊಲ್ಲಲು ಸಾಧ್ಯವಿರಲಿಲ್ಲ. ಆದರೂ 
ಅರ್ಜುನನನ್ನು ಹೊರತು ಬೇರೆ ಪಾಂಡವರನ್ನು ಕೊಲ್ಲುವುದಿಲ್ಲವೆಂದು ಕರ್ಣ ಕುಂತಿಗೆ 


476- ಮಹಾಭಾರತ ದ್ರೋಣಪರ್ವ 


ಮಾತುಕೊಟ್ಟಿದ್ದರಿಂದ ಇಂದ್ರನ ಶಕ್ತ್ಯಾಯುಧವನ್ನು ಭೀಮನಲ್ಲಿಪ್ರಯೋಗಿಸಲು ಅವನು 
ಬಯಸಲಿಲ್ಲ. 
ನಾರಾಯಣಾಸ್ವಂ ಶಿರಸಿ ಪ್ರಪಾತಿತಂ 
ನ ಯಸ್ಯ ಲೋಮಾಪ್ಯದಹಚ್ಚಿರಸ್ಥಿತಮ್‌ । 
ಕಿಂ ತಸ್ಯ ಶಕ್ತಿಃ ಪ್ರಕರೋತಿ ವಾಸವೀ 
ತಥಾಠನ್ಯದಪ್ಯಸ್ಪಶಸ್ವಂ ಮಹಚ್ಚ ॥ 


ಅಶ್ವತ್ಥಾಮರು ಹಾಕಿದ ನಾರಾಯಣಾಸ್ಪವೂ ಕೂಡ ಭೀಮನ ತಲೆಯ ಮೇಲೆ 
ಬಹಳ ಹೊತ್ತು ನಿಂತೂ ಅವನ ಒಂದು ರೋಮವನ್ನೂಸುಡಲಿಲ್ಲ. ಅವನಿಗೆ ಇಂದ್ರನ 
ಶಕ್ತ್ಯಾಯುಧ ಏನು ಮಾಡಬಲ್ಲದು? ಇದೇ ರೀತಿ ಬೇರೆ ಮಹಾಶಸ್ತ್ರವೂ ಕೂಡ ಭೀಮನ 
ಮೇಲೆ ಏನು ಪರಿಣಾಮ ಮಾಡಬಲ್ಲದು?) 


ಭೀಮಃ ಕರ್ಣರಥಂ ಪ್ರಾಪ್ತಃ ಶಕ್ತಿಂ ನಾ5ದಾತುಮೈಚ್ಛತ । 
ಅಭಿಪ್ರಾಯಂ ಕೇಶವಸ್ಯ ಜಾನನ್‌ ಹೈಡಿಂಬಮೃತ್ಯವೇ ॥ 
ಭೀಮನು ಕರ್ಣನ ರಥಕ್ಕೆ ಬಂದೂ ಅವನ ಶಕ್ತ್ಯಾಯುಧವನ್ನು ಅಪಹರಿಸಲು 


ಬಯಸಲಿಲ್ಲ. ಏಕೆಂದರೆ ಅದು ಮುಂದೆ ಘಟೋತ್ಕಚನ ವಧೆಗೆ ಕಾರಣವಾಗಲೆಂಬ 
ಕೃಷ್ಣನ ಸಂಕಲ್ಪವನ್ನು ಅವನು ತಿಳಿದಿದ್ದನು. 


ತತಃ ಕರ್ಣೋಠನ್ಯಮಾಸ್ಟಾಯ ರಥಮರ್ಜುನಮಭ್ಯಯಾತ್‌ ।ಟ 
ದಿವ್ಯಂ ರಥಂ ಧನುಶ್ಚೆವ ಕೃಷ್ಣಮುದ್ಧ್ಯಾ5ನರ್ಜುನೋ ಹರೇತ್‌ ॥ 


ಇತಿ ಭೀತಸ್ತು ತಾಂ ಶಕ್ತಿಮಾದಾಯಾರ್ಜುನಮೃತ್ಯವೇ । 
ಯುದ್ಧಾಯಾಯಾದ್‌ ರಥಂ ಚಾಪಂ ಶಕ್ತಿಂ ಚೈಕತ್ರ ನಾಕರೋತ್‌ ॥॥ 


ಏಕಂ ಹೃತಂ ಚೇದನ್ಯತ್‌ ಸ್ಯಾದಿತಿ ಮತ್ವಾ ಭಯಾಕುಲಃ । 
ಬಿಭೇತಿ ಸರ್ವದಾ ನೀತೇಃ ಕೃಷ್ಣಸ್ಯಾಮಿತತೇಜಸಃ ॥ 


ಬಳಿಕ ಕರ್ಣನು ಬೇರೆ ಸಾಮಾನ್ಯ ರಥವನ್ನೇರಿ ಅರ್ಜುನನನ್ನು ಎದುರಿಸಿದನು. 
ಪರಶುರಾಮನಿತ್ತ ದಿವ್ಯರಥವನ್ನೂ ದಿವ್ಯ ಧನುಸ್ನನ್ನೂ ತಂದರೆ ಅವುಗಳನ್ನು ಕೃಷ್ಣನು 


ಜಯದ್ರಥವಧಪರ್ವ 477- 


ಹೇಳಿಕೊಡುವ ಉಪಾಯದಿಂದ ಅರ್ಜುನನು ಅಪಹರಿಸಬಹುದೆಂದು ಭಯಪಟ್ಟ 
ಕರ್ಣನು ಶಕ್ತ್ಯಾಯುಧವನ್ನು ಮಾತ್ರವೇ ಅರ್ಜುನನ ವಧೆಗಾಗಿ ಯುದ್ಧಕ್ಕೆ ಹಿಡಿದು 
ಬಂದಿದ್ದನು. ಮೂರರಲ್ಲಿ ಒಂದನ್ನು ಅರ್ಜುನನು ಅಪಹರಿಸಿದರೂ ಇನ್ನೆರಡಾದರೂ 
ತನಗೆ ಉಳಿದೀತೆಂದು ಭಯಾಕುಲನಾಗಿದ್ದ ಕರ್ಣನು ದಿವ್ಯ ರಥ, ದಿವ್ಯಬಿಲ್ಲು 
ಶಕ್ತಾಯುಧ ಈ ಮೂರನ್ನೂ ಒಂದೇ ಕಡೆ ಎಂದೂ ತರುತ್ತಿರಲಿಲ್ಲ. ಅಪರಿಮಿತ ಶಕ್ಕನಾದ 
ಕೃಷ್ಣನ ಯುದ್ಧನೀತಿಗೆ ಅವನು ಸದಾ ಭಯಪಡುತ್ತಿದ್ದನು. 


ನಿಶ್ಚತೋ ಮರಣಾಯೈವ ಮೃತಿಕಾಲೇ ತು ತಂ ರಥಮ್‌ । 
ಆರುಹ್ಯಾಗಾದ್ದಿ ಪೂರ್ವಂ ತು ನ ಕಾಲಂ ಮನ್ಯತೇ ಮೃತೇಃ ॥ 


ಮರಣ ಕಾಲದಲ್ಲಿಮಾತ್ರ ಕರ್ಣ ಮರಣ ಹೊಂದಲು ನಿಶ್ಚಯಿಸಿಕೊಂಡೇ ಆ 
ದಿವ್ಯ ರಥವೇರಿ ಬಂದ. ಅದಕ್ಕಿಂತ ಪೂರ್ವದಲ್ಲಿ ಆ ಕಾಲವನ್ನು ತನ್ನ ಮರಣ 
ಕಾಲವೆಂದು ಆತ ನಿಶ್ಚಯಿಸಿರಲಿಲ್ಲ. 

ಶಕ್ತಿಂ ತು ತದ್ರಥಗತಾಂ ಪ್ರಸಮೀಕ್ಷ್ಯ ಕೃಷ್ಣ 

ಸಂಸ್ಥಾಪ್ಯ ಪಾರ್ಥಮಪಿ ಸಾತ್ಯಕಿಮೇವ ಯೋದ್ಗುಮ್‌ । 

ದತ್ವಾ ಸ್ಪತೀಯರಥಮೇವ ವಿರೋಚನಸ್ಯ 

ಪುತ್ರೇಣ ಸೋ5ದಿಶದಮುಷ್ಯ ಬಲಂ ಪ್ರದಾಯ ॥ 


ಕರ್ಣನ ರಥದಲ್ಲಿ ಶಕ್ತ್ಯಾಯುಧವನ್ನು ಕಂಡು ಕೃಷ್ಣ ಅರ್ಜುನನನ್ನು ತಡೆದು ಸಾತ್ಯಕಿಗೆ 
ತನ್ನ ರಥವನ್ನು ಕೊಟ್ಟು ಬಲವನ್ನೂ ನೀಡಿ ಕರ್ಣನೊಡನೆ ಹೋರಾಡಲು ಅವನಿಗೆ 
ಆದೇಶ ನೀಡಿದನು. 
ಶಿಷ್ಯಂ ತ್ವಶಕ್ತಮಹ ಮೇ ಪ್ರತಿಯೋಧನಾಯ 
ಪಾರ್ಥೋ ಹ್ಯದಾದಿತಿ ಸ ಸಾತ್ಯಕಿಮೀಕ್ಷಮಾಣಃ | 
ಸಂಸರ್ಧಯ್ಯೆವ ಯುಯುಧೇ ವಿರಥಂ ಚಕಾರ 
ತೇನೈವ ಸಾತ್ಯಕಿರಮುಂ ಹರಿಯಾನಸಂಸ್ಕಃ ॥ 
ಅರ್ಜುನನು ನನ್ನೊಡನೆ ಹೋರಾಡಲು ದುರ್ಬಲನಾದ ತನ್ನ ಶಿಷ್ಯನನ್ನು 
ಕಳಿಸಿಕೊಟ್ಟಿದ್ದಾನೆ ಎಂದು ಕರ್ಣನು ಸಾತ್ಯಕಿಯನ್ನು ದಿಟ್ಟಿಸುತ್ತ ಸರ್ಧೆಯಿಂದಲೇ ಯುದ್ದ 


-478- ಮಹಾಭಾರತ ದ್ರೋಣಪರ್ವ 


ಮಾಡಿದನು. ಅದರಿಂದ ಕೃಷ್ಣನ ರಥದಲ್ಲಿಕುಳಿತಿದ್ದ ಸಾತ್ಯಕಿ ಅವನನ್ನುವಿರಥನನ್ನಾಗಿ 
ಮಾಡಿದನು. 


ನ ಕೇಶವರಥೇ ಶಶ್ಚಿತ್‌ ಸ್ಥಿತೋ ಯಾತಿ ಪರಾಜಯಮ್‌ । 
ಅತಶ್ಹ ಸಾತ್ಯಕಿರ್ನಾsಪ ಕರ್ಣೇನಾತ್ರ ಪರಾಜಯಮ್‌ ॥ 


ಶ್ರೀಕೃಷ್ಣನ ರಥದಲ್ಲಿ ಕುಳಿತವನು ಯಾರೂ ಯುದ್ಧದಲ್ಲಿ ಪರಾಜಯ 
ಹೊಂದುವುದಿಲ್ಲ. ಅದರಿಂದಲೂ ಸಾತ್ಯಕಿ ಕರ್ಣನಿಂದ ಪರಾಜಯ ಹೊಂದಲಿಲ್ಲ. 


ಶಸ್ತಸಂಗ್ರಹಕಾಲೇ ತು ಕುಮಾರಾಣಾಂ ವ್ರತಂ ಭವೇತ್‌ । 
ಇತ್ಯುಕ್ತಂ ಜಾಮದಗ್ನ್ಯೇನ ಧನುರ್ವಿದ್ಯಾಪುರಾಕೃತಾ ॥ 


ಧನುರ್ವಿದ್ಯೆಯ ಪ್ರಥಮ ಆಚಾರ್ಯನಾದ ಪರಶುರಾಮ ಶಿಷ್ಯರಿಗೆ ಹೇಳಿದ್ದ 
"ಶಿಷ್ಯರಿಗೆ ಶಸ್ತ್ರವಿದ್ಯಾಭ್ಯಾಸ ಮಾಡಿಸುವ ಕಾಲದಲ್ಲಿ ನೀವು ಕುಮಾರರಿಂದ ಒಂದು 
ವ್ರತವನ್ನು ಸ್ಟೀಕಾರ ಮಾಡಿಸಬೇಕು. 


ತಚ್ಛತ್ರುವಧರೂಪಂ ಚ ಪೂರ್ವಾಸಿದ್ದಂ ಚ ಗೂಹಿತಮ್‌ । 
ಅವಿರುದ್ದಂ ಚ ಧರ್ಮಸ್ಯ ಕಾರ್ಯಂ ರಾಮಸ್ಯ ತುಷ್ಟಿದಮ್‌ || 


ಅನುಪದ್ರವಂ ಚ ಲೋಕಸ್ಯೇತ್ಯತೋ ಭೀಮೋ ವ್ರತಂ ತ್ಲಿದಮ್‌ । 
ಚಕಾರ ತೂಬರೇತ್ಯುಕ್ತೇ ಹನ್ಯಾಮಿತಿ ರಹಃ ಪ್ರಭುಃ ॥ 


"ಆ ವ್ರತ ಶತ್ರುವಧದ ವ್ರತವಾಗಿರಬೇಕು. ಹಿಂದೆ ಯಾರೂ 
ಮಾಡದಿದ್ದುದಾಗಿರಬೇಕು. ಗೋಪ್ಯವಾಗಿರಬೇಕು. ಧರ್ಮಕ್ಕೆ ಅವಿರುದ್ಧವಾಗಿರಬೇಕು. 
ನನಗೆ ಸಂತೋಷದಾಯಕವಾಗಿರಬೇಕು. ಲೋಕಕ್ಕೆ ಉಪದ್ರವವಾಗದಂತಿರಬೇಕು' 
ಎಂದು. ಅದರಿಂದ ಸರ್ವಶಕ್ತನಾದ ಭೀಮಸೇನ ರಹಸ್ಯವಾಗಿ ಈ ಒಂದು ವ್ರತವನ್ನು 
ತೊಟ್ಟನು. ನನ್ನನ್ನುಯಾರು ತೂಬರ, ಹರಕುಗಡ್ಡದವನೆನ್ನುವನೋ ಅವನನ್ನು ಕೊಲ್ಲುವೆ' 
ಎಂದು. 


ಅನುಪದ್ರವಾಯ ಲೋಕಸ್ಯ ಸುವ್ಯಕ್ತಶ್ಲಶ್ರಮಂಡಲ: । 
ಸುಶ್ಲಶ್ರುಂ ಮಾಂ ನ ಶಶ್ಚಿದ್ಧಿ ತಥಾ ಬ್ರೂಯಾದಿತಿ ಸ್ಲುಟಮ್‌ । 
ತದರ್ಜುನೋ ವಿಜಾನಾತಿ ಸ್ನೇಹಾದ್‌ ಭೀಮೋದಿತಂ ರಹ: ॥ 


ಜಯದ್ರಥವಧಪರ್ವ -479- 


ಸೊಂಪಾಗಿ ಬೆಳೆದ ಗಡ್ಡ ಉಳ್ಳ ಭೀಮನು ಲೋಕಕ್ಕೆ ಉಪದ್ರವವಾಗದಂತೆ ಈ 
ಪ್ರತಿಜ್ಞೆಗೈದನು. ಏಕೆಂದರೆ ಒಳ್ಳೆಯ ಗಡ್ಡ ಉಳ್ಳ ನನ್ನನ್ನು ಯಾರು ಹರಕಲು 
ಗಡ್ಡದವನೆಂದು ಹೇಳಲಾರರು ಎಂದು. ಜೂ ಏಕಾಂತದಲ್ಲಿ ಸ್ವೀಕರಿಸಿದ ಈ 
ಪ್ರತಿಜ್ಞೆಯನ್ನು ಅರ್ಜುನನು ಸೋದರಸೆ ಸ್ನೇಹ ಪ್ರಯುಕ್ತ ತಿಳಿದುಕೊಂಡಿದ್ದಾನೆ. 


ಅರ್ಜುನಸ್ಯಾಪಿ ಗಾಂಡೀವಂ ದೇಹೀತ್ಯುಕ್ತೋ ನಿಹನ್ಠಿತಮ್‌ । 
ಗಾಂಡೀವಸ್ಯಾಂಗಮಂ ಪೂರ್ವಂ ಜಾನಾತ್ಯೇವ ಹಿ ನಾರದಾತ್‌ ॥ 


'ನಿನ್ನ ಗಾಂಡೀವವನನ್ನು ಬೇರೆಯವರಿಗೆ ಕೊಡು' ಎಂದು ಹೇಳಿದರೆ ಅವನನ್ನು 
ಕೊಲ್ಲುವೆನೆಂದು ಅರ್ಜುನನದೂ ಪ್ರತಿಜ್ಞೆ ಇದ್ದಿತು. ಗಾಂಡೀವ ಪ್ರಾಪ್ತಿಯ ಬಗ್ಗೆ 
ನಾರದರ ಮಾತಿನಿಂದ ಅರ್ಜುನ ಮೊದಲೇ ತಿಳಿದಿದ್ದ. 

ಇತಿ ತಚ್ಚ ವಿಜಾನಾತಿ ಭೀಮ ಏಕೋ ನ ಚಾಪರಃ ॥ 

ಹೀಗೆ ಅರ್ಜುನ ಪ್ರತಿಜ್ಞೆ ಮಾಡಿದ್ದನ್ನು ಭೀಮನೊಬ್ಬನೇ ತಿಳಿದಿದ್ದ. ಇನ್ನಾರೂ 
ತಿಳಿದಿರಲಿಲ್ಲ. 

ಪ್ರತಿಜ್ಞಾಂ ಭೀಮಸೇನಸ್ಯ ಬ್ರುವತಃ ಫಲ್ಗುನೇ ರಹ: । 

ದುರ್ಯೋಧನಸ್ತು ಶುಶ್ರಾವ ತಾಂ ಚ ಕರ್ಣಾಯ ಸೋತಬ್ರವೀತ್‌ ॥ 

ಭೀಮಸೇನನು ತನ್ನ ಪ್ರತಿಜ್ಞೆಯನ್ನು ಗೋಪ್ಯವಾಗಿ ಅರ್ಜುನನಿಗೆ ಹೇಳುತ್ತಿದ್ದಾಗ 
ದುರ್ಯೋಧನನು ಅದನ್ನು ಕದ್ದಾಲಿಸಿದ. ಅವನು ಅದನ್ನು ಕರ್ಣನಿಗೆ ಹೇಳಿದನು. 

ಅತೂಬರೋಪಪಿ ತೇನಾಸೌ ತಸ್ಥಾತ್‌ ತೂಬರ ಇತ್ಯಲಮ್‌ । 

ಉಕ್ತಃ ಪ್ರಕೋಪನಾಯೈವ ತಸ್ಥಾದರ್ಜುನಮಬ್ರವೀತ್‌ ॥ 

ಭೀಮನಿಗೆ ಕೋಪ ಬರಿಸಲೆಂದೇ ಕರ್ಣನು ತೂಬರನಲ್ಲದವನನ್ನುತೂಬರ ಎಂದು 
ನಿಂದಿಸಿದನು. ಅದರಿಂದ ಭೀಮನು ಅರ್ಜುನನಿಗೆ ಹೇಳಿದನು. 

ಜಾನಾಸಿ ಮತ್ನತಿಜ್ಞಾಂ ತ್ವಂ ತ್ವಪ್ರತಿಜ್ಞಾಮಹಂ ತಥಾ । 

ತತ್ರ ಹಂತವ್ಯತಾಂ ಪ್ರಾಪ್ತೋ ಮಮ ವೈಕರ್ತನೋತತ್ರ ಹಿ ॥ 


-480- ಮಹಾಭಾರತ ದ್ರೋಣಪರ್ವ 


ಪ್ರತಿಜ್ಞಾತೋ ವಧಶ್ಥಾಸ್ಯ ತ್ವಯಾತಪಿ ಮದನುಜ್ಞಯಾ । 
ಅತಸ್ತಯಾ ಮಯಾ ವಾಯಂ ಹಂತವ್ಯಃ ಸೂತನಂದನಃ ॥ 


ನನ್ನ ಪ್ರತಿಜ್ಞೆಯನ್ನು ನೀನು ತಿಳಿದುರಿವಿ. ನಿನ್ನಪ್ರತಿಜ್ಞೆಯನ್ನುನಾನು ತಿಳಿದಿದ್ದೇನೆ. 
ಈಗ ಕರ್ಣನು ನನಗೆ ವಧ್ಯನೆನಿಸಿದ್ದಾನೆ. ನೀನೂ ಅವನನ್ನು ವಧಿಸುವ ಪ್ರತಿಜ್ಞೆ 
ಮಾಡಿರುವಿ. ಅದು ನನ್ನ ಅನುಜ್ಞೆಯಿಂದ. ಹೀಗಾಗಿ ನೀನು ಅಥವಾ ನಾನು ಕರ್ಣನನ್ನು 
ಕೊಲ್ಲಬೇಕಾಗಿದೆ. 


ಇತ್ಯುಕ್ತೋ ವಾಸವಿಃ ಪ್ರಾಹ ಹಂತವ್ಯೋ5ಯಂ ಮಯೈವ ಹಿ । 
ತ್ವದೀಯೋ5ಹಂ ಯತಸ್ತೇನ ಮತ್ಛತಂ ತ್ವತೃತಂ ಭವೇತ್‌ ॥ 


ನ ತ್ವತ್ಛತಂ ಮತ್ಕತಂ ಸ್ಯಾದ್‌ ಗುರುರ್ಮಮ ಯತೋ ಭವಾನ್‌ । 
ಅತೋ ಮಯ್ಯೆವ ಹಂತವ್ಯ ಇತ್ಯುಕ್ತ್ವಾ ಕರ್ಣಮಬ್ರವೀತ್‌ ॥ 


ಭೀಮನು ಹೀಗೆ ಹೇಳಿದಾಗ ಅರ್ಜುನನೆಂದ "ನಾನೇ ಕರ್ಣನನ್ನು ಕೊಲ್ಲುವುದು 
ಉಚಿತ. ಏಕೆಂದರೆ ನಾನು ನಿನ್ನವನು. ನಾನು ಮಾಡಿದರೆ ನೀನು ಮಾಡಿದಂತೆಯೇ 
ಆಗುತ್ತದೆ. ನೀನು ಮಾಡಿದರೆ ನಾನು ಮಾಡಿದಂತಾಗುವುದಿಲ್ಲ. ಏಕೆಂದರೆ ನೀನು 
ನನಗೆ ಹಿರಿಯ. ಅದರಿಂದ ನಾನೇ ಕರ್ಣನನ್ನುಕೊಲ್ಲಬೇಕು' ಹೀಗೆ ಹೇಳಿ ಅರ್ಜುನನು 
ಕರ್ಣನಿಗೆ ಹೇಳಿದನು. 


ರೂಕ್ಷಾ ವಾಚಃ ಶ್ರಾವಿತೋತsಯಂ ಭೀಮಃ ಕೃಷ್ಣಸ್ಯ ಶೃಣ್ಣತಃ । 

ಯಚ್ಚಾಭಿಮನ್ಕುರ್ಯುಷ್ಠಾಭಿರೇಕಃ ಸಂಭೂಯ ಪಾತಿತಃ ॥ 

"ಕರ್ಣನೇ, ನೀನು ಕೃಷ್ಣ ಕೇಳುತ್ತಿರುವಂತೆಯೇ ಭೀಮನಿಗೆ ಕೆಟ್ಟ 
ಮಾತುಗಳನ್ನಾಡಿರುವಿ ಮತ್ತು ನೀವೆಲ್ಲರೂ ಸೇರಿ ಒಬ್ಬಅಭಿಮನ್ಯುವನ್ನುಕೊಂದಿರುವಿರಿ. 

ಅತಸ್ತ್ವಾಂ ನಿಹನಿಷ್ಯಾಮಿ ತ್ನತ್ತುತ್ತಂ ಚ ತವಾಗ್ರತಃ । 

ಇತ್ಯುಕ್ತೋ5ನ್ಯರಥಂ ಪ್ರಾಪ್ಯ ಕರ್ಣ ಆವೀಜ್ಜಯದ್ರಥಮ್‌ ॥ 

"ಅದರಿಂದ ನಾನು ನಿನ್ನನ್ನು ಕೊಲುತ್ತೇನೆ. ನಿನ್ನ ಸಮ್ಮುಖದಲ್ಲಿಯೇ ನಿನ್ನಮಗನಾದ 


ವೃಷಸೇನನನ್ನೂಕೊಲ್ಲುತ್ತೇನೆ' ಎಂದು ಅರ್ಜುನನು ಹೇಳಿದಾಗ ಕರ್ಣನು ಇನ್ನೊಂದು 
ರಥವನ್ನೇರಿ ಜಯದ್ರಥನ ರಕ್ಷಣೆಗೆ ಹೊರಟು ಹೋದನು. 


ಜಯದ್ರಥವಧಪರ್ವ -481- 


ದ್ರೌಣಿಕರ್ಣಾಭಿಗುಪ್ತಂ ತಂ ನಾಶಕದ್ದಂತುಮರ್ಜುನಃ । 
ತತ್ರ ವೇಗಂ ಪರಂ ಚಕೇ ದ್ರೌಣಿ: ಪಾರ್ಥನಿವಾರಣೇ ॥ 


ಅಶ್ವತ್ಯಾಮರು ಮತ್ತು ಕರ್ಣನಿಂದ ರಕ್ಷಿತನಾಗಿದ್ದ ಜಯದ್ರಥನನ್ನು ಕೊಲ್ಲಲು 
ಅರ್ಜುನನು ಶಕ್ತನಾಗಲಿಲ್ಲ. ಆಗ ಅಶ್ವತ್ಯಾಮರು ಅರ್ಜುನನನ್ನುತಡೆಯಲು ಬಹಳ 
ಪರಾಕ್ರಮ ತೋರಿದರು. 


ನ ಚೈನಮಶಕತ್‌ ತರ್ತುಂ ಯತ್ನವಾನಪಿ ಫಲ್ಗುನಃ । 
ತಯೋರಾಸೀಚ್ಚಿರಂ ಯುದ್ಧಂ ಚಿತ್ರಂ ಲಘು ಚ ಸುಷ್ಠು ಚ ॥ 


ಅರ್ಜುನನು ಎಷ್ಟು ಪ್ರಯತ್ನ ಮಾಡಿದರೂ ಅಶ್ನತ್ನಾಮರನ್ನು ಅತಿಕ್ರಮಿಸಿ ಹೋಗಲು 
ಶಕ್ತನಾಗಲಿಲ್ಲ. ಅವ್ರಿಬ್ಬರೊಳಗೆ ಹಸ್ತ ಚಮತ್ಕಾರದಿಂದ ಕೂಡಿದ ಉತ್ತಮವಾದ ಯುದ್ಧ 
ಬಹುಕಾಲದವರೆಗೆ ನಡೆಯಿತು. 


ತದ್‌ ದೃಷ್ಟ್ವಾ ಭಗವಾನ್‌ ಕೃಷ್ಣೋ ಲೋಹಿತಾಯತಿ ಭಾಸ್ಕರೇ I 
ಅಜಿತೇ ದ್ರೋಣತನಯೇ ತ್ಹಹತೇ ಚ ಜಯದ್ರಥೇ । 
ಅರ್ಜುನಸ್ಯ ಜಯಾಕಾಂಕ್ಷೀ ಸಸರ್ಜ ತಮ ಊರ್ಜಿತಮ್‌ ॥ 


ಅದನ್ನುನೋಡಿ ಭಗವಾನ್‌ ಶ್ರೀಕೃಷ್ಣನು ಸೂರ್ಯ ಕೆಂಪಾಗುತ್ತಿರುವಾಗ ಇನ್ನೂ 
ಅಶಶ್ನಾಮರನ್ನು ಹಿಮ್ಮೆಟ್ಟದಿರುವಾಗ ಜಯದ್ರಥ ಹತನಾಗದಿದ್ದಾಗ ಅರ್ಜುನನ 
ಜಯಾಕಾಂಕ್ಟಿಯಾಗಿ ಶಕ್ತಿಶಾಲಿಯಾದ ಕತ್ತಲನ್ನು ಸೃಷ್ಟಿಸಿದನು. 


ತಮೋವ್ಯಾಪ್ರೇ ಗಗನೇ ಸೂರ್ಯಮಸ್ತಂ 
ಗತಂ ಮತ್ವಾ ದ್ರೌಣಿಪೂರ್ವಾಃ ಸಮಸ್ತಾಃ । 
ವಿಶಶ್ರಮುಃ ಸೈಂಧವಶ್ಚಾರ್ಜುನಸ್ಯ 
ಹತಪ್ರತಿಜ್ಞಸ್ಯ ಮುಖಂ ಸಮ್ಮೆಕ್ಷತ ॥ 
ಆಕಾಶದಲ್ಲಿ ಕತ್ತಲು ಹರಡಿದಾಗ ದ್ರೋಣರು ಮೊದಲಾದವರೆಲ್ಲರೂ 
ಸೂರ್ಯಾಸ್ತವಾಯಿತೆಂದು ತಿಳಿದು ಯುದ್ದನಿಲ್ಲಿಸಿ ವಿಶ್ರಾಂತಿ ಪಡೆದರು. ಅರ್ಜುನನು 
ತನ್ನ ಪ್ರತಿಜ್ಞೆಯನ್ನು ಪೂರೈಸಲಿಲ್ಲ ಎಂದು ಭಾವಿಸಿ ಅವನ ಮುಖವನ್ನು ಜಯದ್ರಥ 
ನೋಡಲು ತೊಡಗಿದನು. 


-482- ಮಹಾಭಾರತ ದ್ರೋಣಪರ್ವ 


ತದಾ ಹರೇರಾಜ್ಞಯಾ ಶಕ್ರಸೂನು- 
ಶ್ಲಕರ್ತ ಬಾಣೇನ ಜಯದ್ರಥಸ್ಯ । 
ಅಗ್ನಿಂ ವಿವಿಕ್ಷನ್ನಿವ ದರ್ಶಿತಃ ಶಿರ- 
ಸ್ತದಾ ವಚಃ ಪ್ರಾಹ ಜನಾರ್ದನಸ್ತಮ್‌ ॥ 


ವಣ್ಟಪ್ರವೇಶ ಮಾಡಲು ಹೊರಟಂತೆ ಕಾಣಿಸಿಕೊಂಡ ಅರ್ಜುನನು ಕೃಷ್ಣನ 
ಆದೇಶದಂತೆ ಜಯದ್ರಥನ ಶಿರವನ್ನು ಬಾಣದಿಂದ ತರಿದನು. ಆಗ ಕೃಷ್ಣನು ಅವನಿಗೆ 
ಈ ಮಾತನ್ನು ಅನುಡಿದನು. 


ನೈತಚ್ಛಿರ: ಪಾತಯ ಭೂತಳೇ ತ್ವ- 
ಮಿತೀರಿತಃ ಪಾಶುಪತಾಸ್ಪತೇಜಸಾ | 
ದಧಾರ ಬಾಣೈರನುಪುಂಖಪುಂಖೈೈಃ 
ಪುನಸ್ತಮೂಚೇ ಗರುಡಧ್ವಜೋ ವಚಃ ॥ 


"ನೀನು ಈ ಶಿರವನ್ನು ನೆಲದಲ್ಲಿ ಬೀಳಗೊಡಬೇಡ' ಕೃಷ್ಣನು ಹೀಗೆ ಹೇಳಿದಾಗ 
ಅರ್ಜುನನು ಪಾಶುಪತಾಸ್ವದ ಪ್ರಭಾವದಿಂದ ಪುಂಖಾನುಪುಂಖವಾಗಿ ಬಾಣಗಳನ್ನು 
ಹೊರಡಿಸಿ ಶಿರಸ್ಸುನೆಲಕ್ಕೆ ಬೀಳದಂತೆ ತಡೆಹಿಡಿದನು. ಆಗ ಪುನಃ ಕೃಷ್ಣನು ನುಡಿದ. 


ಇದಂ ಪಿತುಸ್ತಸ್ಯ ಕರೇ ನಿಪಾತ್ಯತಾಂ 

ವರೋತಸ್ಯ ದತ್ತೋ ಹಿ ಪುರಾಠಮುನಾನಯಮ್‌ । 
ಶಿರೋ ನಿಕೃತ್ತಂ ಭುವಿ ಪಾತಯೇದ್‌ ಯ- 

ಸ್ತವಾಸ್ಯ ಭೂಯಾಚ್ಚ ಶಿರಃ ಸಹಸ್ರಧಾ ॥ 


“ಈ ಶಿರಸ್ಸನ್ನು ಜಯದ್ರಥನ ತಂದೆಯ ಕೈಯಲ್ಲಿಬೀಳಿಸು. ಏಕೆಂದರೆ ಅವನು 
ಜಯದ್ರಥನಿಗೆ ವರ ನೀಡಿದ್ದಾನೆ. "ಯಾರು ಛಿನ್ನವಾದ ನಿನ್ನ ಶಿರವನ್ನು ನೆಲದಲ್ಲಿ 
ಬೀಳಿಸುವನೋ ಅವನ ಶಿರ ಸಾವಿರ ಹೋಳಾಗಲಿ' ಎಂದು. 


ಇತಿ ಸ್ಥ ವಧ್ಯಃ ಸ ಪಿತಾತಪಿ ತೇನೇ- 
ತ್ಯುದೀರಿತೇ ತಸ್ಯ ಸಂಧ್ಯಾಕ್ರಿಯಸ್ಯ । 
ಅಂಕೇ ವ್ಯಧಾತ್‌ ತಚ್ಚಿರ ಆಶು ವಾಸವಿಃ 
ಸ ಸಂಭ್ರಮಾತ್‌ ತದ್‌ ಭುವಿ ಚ ನ್ಯಪಾತಯತ್‌ ॥ 


ಜಯದ್ರಥವಧಪರ್ವ -483- 


"ಈ ರೀತಿ ವರ ನೀಡಿದ್ದರಿಂದ ಜಯದ್ರಥನ ತಂದೆಯೂ ಕೂಡ 
ವಧಾರ್ಹನಾಗಿದ್ದಾನೆ' ಎಂದು ಶ್ರೀಕೃಷ್ಣನು ಹೇಳಿದಾಗ ಸಂಧ್ಯಾವಂದನೆ ಮಾಡುತ್ತಿದ್ದ 
ತಂದೆಯ ತೊಡೆಯ ಮೇಲಿದ್ದಕ್ಕೆಯಲ್ಲಿಜಯದ್ರಥನ ಶಿರವನ್ನು ಬೇಗನೆ ಅರ್ಜುನನು 
ಹಾಕಿದನು. ತಂದೆ ಗಾಬರಿಯಿಂದ ಆ ಶಿರವನ್ನುನೆಲದಲ್ಲಿ ಬೀಳಿಸಿದನು. 


ತತೋತಭವತ್‌ ತಸ್ಯ ಶಿರಃ ಸಹಸ್ರಧಾ 
ಹರಿಶ್ಚ ಚಕ್ರೇ ತಮಸೋ ಲಯಂ ಪುನಃ । 
ತದೈವ ಸೂರ್ಯೇ ಸಕ್ಳೆಶ್ಚ ದೃಷ್ಟೇ 
ಹಾಹೇತಿ ವಾದ: ಸುಮಹಾನಥಾ5ಸೀತ್‌ ॥ 
ಆಗ ತಂದೆಯ ಶಿರಸ್ಸನ್ನು ಸಾವಿರ ಹೋಳಾಯಿತು. ಬಳಿಕ ಕೃಷ್ಣನು ಕತ್ತಲನ್ನು 
ಕರಗಿಸಿದನು. ಒಡನೆಯೇ ಸೂರ್ಯ ಎಲ್ಲರಿಗೂ ಕಾಣಿಸಿಕೊಂಡಾಗ ಕೌರವ ಸೈನ್ಯದಲ್ಲಿ 
ಬಲು ದೊಡ್ಡಹಾಹಾಕಾರ ಉಂಟಾಯಿತು. 


ಭೀಮಸ್ತದಾ ಶಲ್ಯಸುಯೋಧನಾದೀನ್‌ 
ಕೃಪಂ ಚ ಜಿತ್ವಾ ವ್ಯನದತ್‌ ಸುಭೈರವಮ್‌ । 
ಕುರ್ವನ್‌ ಸಾಹಾಯ್ಯಂ ಫಲ್ಲುನಸ್ಯೆೈವ ತುಷ್ಟೋ 
ಬಭೂವ ಶೈನೇಯ ಉತೋ ಹತೇ ರಿಪೌ ॥ 


ಆಗಲೇ ಭೀಮಸೇನನು ಶಲ್ಯದುರ್ಯೋಧನ ಮುಂತಾದವರನ್ನೂ, ಕೃಪರನ್ನೂ 
ಗೆದ್ದು ಭಯಂಕರವಾಗಿ ಸಿಂಹನಾದ ಗೈದನು. ಅರ್ಜುನನಿಗೆ ಸಹಾಯ ಮಾಡಲು 
ಬಂದಿದ್ದಭೀಮನೂ, ಸಾತ್ಯಕಿಯೂ ಶತ್ರು ಹತನಾದನೆಂದು ಸಂತುಷ್ಠರಾದರು. 


ಅಪೂರಯತ್‌ ಪಾಂಚಜನ್ಯಂ ಚ ಕೃಷ್ಣೋ 

ಮುದಾ ತದಾ ದೇವದತ್ತಂ ಚ ಪಾರ್ಥಃ ! 
ಭೀಮಸ್ಯ ನಾದಂ ಸಹಪಾಂಚಜನ್ಯ 

ಘೋಷಂ ಶ್ರುತ್ವಾ ನಿಹತಂ ಸಿಂಧುರಾಜಮ್‌ ॥ 


ಜ್ಞಾತ್ವಾ ರಾಜಾ ಧರ್ಮಸುತೋ ಮುಮೋದ 
ದುರ್ಯೋಧನಶ್ಚಾನಸ ಸುದುಃಖಿತಸ್ತದಾ ॥ 


-484- ಮಹಾಭಾರತ ದ್ರೋಣಪರ್ವ 


ಶ್ರೀಕೃಷ್ಣನು ಸಂತೋಷದಿಂದ ಪಾಂಚಜನ್ಯ ಶಂಖವನ್ನು ಮೊಳಗಿಸಿದನು. 
ಅರ್ಜುನನೂ ದೇವದತ್ತ ಶಂಖವನ್ನುಮೊಳಗಿಸಿದನು. ಪಾಂಚಜನ್ಯನಾದದೊಂದಿಗೆ 
ಭೀಮನು ಸಿಂಹನಾದವನ್ನೂ ಕೇಳಿ ಧರ್ಮರಾಜನು ಜಯದ್ರಥನು ಹತನಾದನೆಂದು 
ತಿಳಿದು ಆನಂದಗೊಂಡನು. ದುರ್ಯೋಧನನು ಬಹಳ ದುಃಖಿತನಾದನು. 


ತತೋ ದ್ರೌಣಿಮುಖಾಂ ಸೇನಾಂ 
ಸರ್ವಾಂ ಭೀಮೋಭ್ಯವರ್ತತ ಟ 

ಪಾರ್ಥಃ ಕರ್ಣಮುಖಾನ್‌ ಶಿಷ್ಟಾನ್‌ 
ತತೋತಭಜ್ಯತ ತದ್‌ ಬಲಮ್‌ ॥ 


ಬಳಿಕ ಅಶ್ವತ್ಥಾಮರ ನೇತೃತ್ವದಲ್ಲಿ ಎದುರಾದ ಸಮಸ್ತ ಸೈನ್ಯವನ್ನು ಭೀಮನು 
ಎದುರಿಸಿದನು. ಕರ್ಣನ ನೇತೃತ್ವದಲ್ಲಿ ಬಂದ ಉಳಿದ ಸೈನ್ಯವನ್ನು ಅರ್ಜುನನು 
ಎದುರಿಸಿದನು. ಆಗ ಕರ್ಣ -ಅಶ್ನತ್ನಾಮರ ಸೈನ್ಯವೇ ಸೋತಿತು. 


ಶೀರ್ಣಾಂ ಸೇನಾಂ ಪ್ರವಿವಿಶುರ್ಧ್ಯಷ್ಠದ್ಯುಮ್ಮಪುರೋಗಮಾಃ । 

ತತಸ್ತಂ ದೇಶಮಾಪುಸ್ತೇ ಯತ್ರ ಭೀಮಧನಂಜಯೌ ॥ 

ಹೀಗೆ ಸೋತ ಕೌರವ ಸೈನ್ಯವನ್ನು ದೃಷ್ಟದ್ಯುಮ್ನ ಮುಂತಾದವರೂ ಹೊಕ್ಕರು. 

ಡ್ನ ಬೆನ್ನ ಕ 

ಭೀಮಾರ್ಜುನರಿದ್ದಲ್ಲಿಗೆ ಬಂದರು. 

ತತ ಏಕೀಕೃತಾಃ ಸರ್ವೇ ಪಾಂಡವಾಃ ಸಹಸೋಮಕಾಃ | 

ಪರಾನ್‌ ವಿದ್ರಾವಯಾಮಾಸುಸ್ತೇ ಭೀತಾಃ ಪ್ರಾದ್ರವನ್‌ ದಿಶಃ ॥ 

ಬಳಿಕ ಪಾಂಡವರೂ ಪಾಂಚಾಲರೂ ಎಲ್ಲರೂ ಒಂದಾಗಿ ಶತ್ರುಗಳನ್ನು ಓಡಿಸಿದರು. 
ಶತ್ರುಗಳು ಹೆದರಿ ಎಲ್ಲದಿಕ್ಕುಗಳಿಗೆ ಪಲಾಯನ ಮಾಡಿದರು. 

ವಿದ್ರಾವ್ಯಮಾಣಂ ಸೈನ್ಯಂ ತಂ ದೃಷ್ಟ್ವಾ ದುರ್ಯೋಧನೋ ನೃಪಃ ! 

ಜಯದ್ರಥವಧಾಚ್ಛೆವ ಕುಷಪಿತೋರಭ್ಯದ್ರವತ್‌ ಪರಾನ್‌ ॥ 

ತನ್ನ ಸೈನ್ಯವು ಹೀಗೆ ಓಡಿಸಲ್ಪಡುವುದನ್ನು ಕಂಡು ರಾಜಾ ದುರ್ಯೋಧನನು 


ಕುಪಿತನಾದನು. ಜಯದ್ರಥನ ವಧೆಯಿಂದ ಮೊದಲೇ ಕುಪಿತನಾಗಿದ್ದಆತ ಶತ್ರುಗಳಿಗೆ 
ಎದುರಾದರು. 


ಜಯದ್ರಥವಧಪರ್ವ -485- 


ಸ ಭೀಮಸೇನಂ ಚ ಧನಂಜಯಂ ಚ 
ಯುಧಿಷ್ಠಿರಂ ಮಾದ್ರವತೀಸುತೌ ಚ । 

ಧೃಷ್ಟದ್ಯುಮ್ನಂ ಸಾತ್ಯಕಿಂ ದ್ರೌಪದೇಯಾನ್‌ 
ಸರ್ವಾನೇಕಃ ಶರವರ್ಪೈರ್ವವರ್ಷ ॥ 


ಭೀಮಸೇನ, ಅರ್ಜುನ, ಯುಧಿಷ್ಠಿರ, ನಕುಲ, ಸಹದೇವ, ಧೃಷ್ಟದ್ಯುಮ್ನ , ಸಾತ್ಯಕಿ, 
ದ್ರೌಪದೀಪುತ್ರರು ಇವರೆಲ್ಲರ ಮೇಲೆ ದುರ್ಯೋಧನನೊಬ್ಬನೇ ಬಾಣಗಳ 
ಮಳೆಗರೆದನು. 


ತೇ ವಿವ್ಯಧುಸ್ತಂ ಬಹುಭಿಃ ಶಿಲೀಮುಖೈ: 

ಸ ತಾನನಾದೃತ್ಯ ಚಕರ್ತ ಬಾಣ: । 
ಧನೂಂಷಿ ಚಿತ್ರಾಣಿ ಮಹಾರಥಾನಾಂ 

ಚಕಾರ ಸಂಖ್ಯೇ ವಿರಥೌ ಯಮೌ ಚ ॥ 


ಭೀಮಾರ್ಜುನ ಮುಂತಾದವರು ಬಹಳ ಬಾಣಗಳಿಂದ ದುರ್ಯೋಧನನನ್ನು 
ಹೊಡೆದರು. ಅವನು ಅವುಗಳನ್ನು ಲೆಕ್ಕಿಸದೆ ಬಾಣಗಳಿಂದ ಮಹಾರಥರ ನಾನಾ ಬಗೆಯ 
ಧನುಸ್ಸುಗಳನ್ನೂ ಕತ್ತರಿಸಿದನು. ನಕುಲ, ಸಹದೇವರನ್ನುವಿರಥರನ್ನಾಗಿ ಮಾಡಿದನು. 


ಆದಾಯ ಚಾಪಾನಿ ಪರಾಣಿ ತೇಠಪಿ 
ದುರ್ಯೋಧನಂ ವವೃಷುಃ ಸಾಯಕೌಫೈ: । 
ಅಚಿಂತಯಿತ್ಹೈವ ಶರಾನ್‌ ಸ ಏಕೋ 
ನ್ಯವಾರಯತ್‌ ತಾನಖಿಲಾಂಶ್ಹ ಬಾಣೈಃ ॥ 
ಮಹಾರಥರೂ ಕೂಡ ಬೇರೆ ಬಿಲ್ಲುಗಳನ್ನೆತ್ತಿಕೊಂಡು ದುರ್ಯೋಧನನ ಮೇಲೆ 
ಬಾಣಗಳ ಮಳೆಗರೆದರು. ಒಬ್ಬನೇ ದುರ್ಯೋಧನ ಅವುಗಳನ್ನೂ ಲೆಕ್ಕಿಸದೆ ಎಲ್ಲವನ್ನೂ 
ಬಾಣಗಳಿಂದ ತಡೆದನು. 
ತಂ ಗಾಹಮಾನಂ ದ್ವಿಷತಾಂ ಬಹೂನಾಂ 
ಮಧ್ಯೇ ದ್ರೋಣದ್ರೌಣಿಕೃಪಪ್ರಧಾನಾಃ | 
ದೃಷ್ಟ್ವಾ ಸರ್ವೇ ಜುಗುಪುಃ ಸ್ವಾತ್ರಚಾಪಾ 
ಅನಾರತಂ ಬಾಣಗಣಾನ್‌ ಸೃಜಂತಃ ॥ 


-486- ಮಹಾಭಾರತ ದ್ರೋಣಪರ್ವ 


ಬಹುಮಂದಿ ಶತ್ರುಗಳ ನಡುವೆ ದುರ್ಯೋಧನನು ಮುಳುಗುತ್ತಿದ್ದುದನ್ನುಕಂಡು 
ದ್ರೋಣ-ಅಶ್ವತ್ಯಾಮ-ಕೃಪ ಮುಂತಾದವರೆಲ್ಲರೂ ಬಿಲ್ಲನ್ನು ಧರಿಸಿ ಎಡೆಬಿಡದೆ ಬಾನ 
ಸಮೂಹಗಳನ್ನೆಸೆಯುತ್ತ ದುರ್ಯೋಧನನನ್ನು ಕಾಪಾಡಿಕೊಂಡರು. 

ಸುಯೋಧನ: ಕರ್ಣಮಾಹ ಜಹಿ ಭೀಮಮಿಮಂ ಯುಧಿ । 

ಸ ಆಹ ನೈಷ ಶಕ್ಯೋ ಹಿ ಜೇತುಂ ದೇವೈಃ ಸವಾಸವೈಃ ॥ 

"ದುರ್ಯೋಧನನು ಕರ್ಣನಿಗೆ ಹೇಳಿದ, "ಈ ಭೀಮನನ್ನು ಯುದ್ಧದಲ್ಲಿ 
ಸಂಹರಿಸು'. ಅದಕ್ಕೆ ಕರ್ಣನು "ಭೀಮನನ್ನು ಗೆಲ್ಲಲು ಇಂದ್ರಾದಿ ದೇವತೆಗಳಿಂದಲೂ 
ಶಕ್ಯವಿಲ್ಲ. 

ದೈವಾಜ್ಜೀವಾಮ್ಯಹಂ ರಾಜನ್‌ ಯುದ್ದ್ಯನೇನಾತಿಪೀಡಿತಃ । 

ಅತೋ ಘಟಾಮಹೇ ಶಕ್ಕಾ ಜಯೋ ದೈವೇ ಸಮಾಹಿತಃ ॥ 


"ರಾಜನೇ, ನಾನು ಭೀಮನೊಡನೆ ಯುದ್ಧಮಾಡುತ್ತ ಬಹಳ ಪೀಡಿತನಾಗಿ ದೃವಾತ್‌ 
ಬದುಕಿ ಉಳಿದಿದ್ದೇನೆ. ಅದರಿಂದ ಇನ್ನುಮುಂದೆ ಶಕ್ತ್ಯಾಯುಧದಿಂದ ಹೋರಾಡುತ್ತೇನೆ. 
ಜಯ ದೈವಾಧೀನ' ಎಂದು ಹೇಳಿದನು. 

Xk 
ನೂರ ಒಂದನೆಯ ಅಧ್ಯಾಯ 
ಸಾತ್ಯಕಿಯಿಂದ ಜಲಸಂಧನ ವಧೆ. 

ಸಂಜಯಃ 

ಶೃಣುಷ್ಟೈಕಮನಾ ರಾಜನ್‌ ಯನ್ಮಾಂ ತ್ಹಂ ಪರಿಪೃಚ್ಛಸಿ । 

ದ್ರಾವ್ಯಮಾಣೇ ಬಲೇ ತಸ್ಮಿನ್‌ ಹಾರ್ದಿಕ್ಕೇನ ಮಹಾತ್ಮನಾ ।| ೧ 

ಲಜ್ಜಯಾ5ವನತೇ ಚಾಪಿ ಪ್ರಹೃಷ್ಟೈಕ್ಷೆವ ತಾವಕೈಃ । 

ದ್ವೀಪೋ ಯ ಆಸೀತ್‌ ಪಾಂಡೂನಾಮಗಾಧೇ ಗಾಧಮಿಚ್ಛತಾಮ್‌ HS 


ಸಂಜಯ- ಎಲೈ ರಾಜನೇ, ಮಹಾಬಲನಾದ ಕೃತವರ್ಮನಿಂದ ಪಾಂಡವರ 
ಸೈನ್ಯವು ಚದುರಿಸಲ್ಪಟ್ಟು ಪಾಂಡವಯೋದಧರು ನಾಚಿಕೆಯಿಂದ ತಲೆತಗ್ಗಿಸಿರಲು ಮತ್ತು 


ಜಯದ್ರಥವಧಪರ್ವ -487- 


ನಿನ್ನಯೋಧರು ಸಂತೋಷಗೊಂಡಿರಲು ಅಗಾಧವಾದ ಸಮಾಗಮದಲ್ಲಿ ನೆಲೆಯನ್ನು 
ಬಯಸುವ ಪಾಂಡವರಿಗೆ ಯಾರು ರಕ್ತಕರಾದರು ಎಂದು ಕೇಳುತ್ತಿರುವಿಯಷ್ಟೆ? ಅದನ್ನು 
ಒಂದೇ ಮನಸ್ಸಿನಿಂದ ಕೇಳುವವನಾಗು. 


ಶ್ರುತ್ವಾ ತು ನಿನದಂ ಭೀಮಂ ತಾವಕಾನಾಂ ಮಹಾಹವೇ । 
ಶೈನೇಯಸ್ತರಿತೋ ರಾಜನ್‌ ಕೃತವರ್ಮಾಣಮಭ್ಯಯಾತ್‌ WA Nn 


ಎಲೈ ರಾಜನೇ, ಆ ದೊಡ್ಡ ಯುದ್ಧದಲ್ಲಿ ನಿನ್ನವರ ಭಯಂಕರವಾದ ಹರ್ಷ 
ನಾದವನ್ನು ಕೇಳಿ ಸಾತ್ಯಕಿಯು ಶೀಘ್ರವಾಗಿ ಕೃತವರ್ಮನ ಮೇಲೆ ಧಾವಿಸಿ ಬಂದನು. 


ಕೃತವರ್ಮಾ ತು ಹಾರ್ದಿಕ್ಯ: ಶೈನೇಯಂ ನಿಶಿತೈಃ ಶರೈಃ । 

ಅವಾಕಿರತ್‌ ಸುಸಂಕ್ರುದ್ಧಸ್ತತೋತಕ್ರುದ್ವ್ಯತ್‌ ಸ ಸಾತ್ಯಕಿ: 1 ೪॥ 

ಹೃದಿಕನ ಪುತ್ರನಾದ ಕೃತವರ್ಮನು ಬಹಳ ಕೋಪಗೊಂಡು ಸಾತ್ಯಕಿಯ ಮೇಲೆ 
ಹರಿತವಾದ ಬಾಣಗಳ ಮಳೆಯನ್ನು ಸುರಿಸಿದನು. ಆಗ ಸಾತ್ಯಕಿಯು 
ಕೋಪಗೊಂಡನು. 


ತತಃ ಸುನಿಶಿತಂ ಭಲ್ಲಂ ಶೈನೇಯಃ ಕೃತವರ್ಮಣೇ । 
ಪ್ರೇಷಯಾಮಾಸ ಸಮರೇ ಶರಾಂಶ್ಚ ಚತುರೋತಪರಾನ್‌ | ೫ । 


ತೇ ತಸ್ಯ ಜಫ್ಲಿರೇ ವಾಹಾನ್‌ ಭಲ್ಲೇನಾಸ್ಯಾಚ್ಚಿನದ್‌ ಧನುಃ । 
ಪೃಷ್ಠರಕ್ಷಂ ತಥಾ ಸೂತಮವಿಧ್ಯನಿಶಿತೈಃ ಶರೈಃ: Wt 

ಆಗ ಸಾತ್ಯಕಿಯು ಕೃತವರ್ಮನನ್ನು ತೀಕ್ಷ್ಣವಾದ ಭಲ್ಲದಿಂದಲೂ ಮತ್ತು ಬೇರೆ 
ನಾಲ್ಕುಬಾಣಗಳಿಂದಲೂ ಹೊಡೆದನು. ಆ ಬಾಣಗಳು ಕೃತವರ್ಮನ ರಥದ ನಾಲ್ಕು 
ಅಶ್ವಗಳನ್ನು ಕೊಂದವು. ಭಲ್ಲವು ಅವನ ಧನುಸನ್ನು ಕತ್ತರಿಸಿತು. ಸಾತ್ಯಕಿಯು ಬೇರೆ 
ಬಾಣಗಳನ್ನುಪ್ರಯೋಗಿಸಿ ಹಿಂದಿನಿಂದ ಅವನಿಗೆ ರಕ್ಷಣೆಯನ್ನು ಕೊಡುವವನನ್ನುಮತ್ತು 
ಅವನ ರಥದ ಸೂತನನ್ನು ಹೊಡೆದು ಕೊಂದನು. 

ತತಸ್ತಂ ವಿರಥಂ ಕೃತ್ವಾ ಸಾತ್ಯಕಿ: ಸತ್ಯವಿಕ್ರಮ: । 


ಸೇನಾಮಸ್ಯಾರ್ದಯಾಮಾಸ ಶರೈ: ಸನ್ನತಪರ್ವಭಿಃ || ೭ 1 


-488- ಮಹಾಭಾರತ ದ್ರೋಣಪರ್ವ 


ಸತ್ಯಪರಾಕ್ರಮವುಳ್ಳ ಸಾತ್ಯಕಿಯು ಆಗ ಕೃತವರ್ಮನನ್ನು ರಥಹೀನನ್ನಾಗಿ ಮಾಡಿ, 
ಬಾಗಿದ ತುದಿಯುಳ್ಳ ಬಾಣಗಳಿಂದ ಅವನ ಸೈನ್ಯವನ್ನು ಪೀಡಿಸಿದನು. 


ಸಾಭಜ್ಯತಾಥ ಪೃತನಾ ಶೈನೇಯಶರಪೀಡಿತಾ । 

ತತಃ ಪ್ರಾಯಾದ್‌ ವೈ ತ್ಹರಿತಃ ಸಾತ್ಯಕಿಃ ಸತ್ಯವಿಕ್ರಮಃ WS ॥ 
ಶೃಣು ರಾಜನ್‌ ಯದಕರೋತ್ತವ ಸೈನ್ಯೇಷು ವೀರ್ಯವಾನ್‌ । 

ಅತೀತ್ಯ ಸ ಮಹಾರಾಜ ದ್ರೋಣಾನೀಕಮಹಾರ್ಣವಮ್‌ | ೯॥ 


ಸಾತ್ಯಕಿಯ ಬಾಣಗಳಿಂದ ಪೀಡಿತವಾದ ಆ ಸೈನ್ಯವು ಭಗ್ಗವಾಯಿತು. ಎಲೈ 
ರಾಜನೇ, ಸತ್ಯಪರಾಕ್ರಮವುಳ್ಳ ಶೂರನಾದ ಸಾತ್ಯಕಿಯು ಅಲ್ಲಿಂದ ಹೊರಟು ದ್ರೋಣರ 
ಸೈನ್ಯದ ಮಹಾಸಮುದ್ರವನ್ನು ದಾಟಿ ನಿನ್ನ ಸೈನ್ಯದಲ್ಲಿ ಏನು ಮಾಡಿದನೆಂಬುದನ್ನು 
ಕೇಳು. 


ಪರಾಜಿತ್ಯ ಚ ಸಂಹೃಷ್ಟ ಕೃತವರ್ಮಾಣಮಾಹವೇ । 
ಯಂತಾರಮಬ್ರವೀಚ್ಛೂರಃ ಶನೈರ್ಯಾಹೀತ್ಯಸಂಭ್ರಮಮ್‌ ॥ ೧೦॥ 


ಶೂರನಾದ ಸಾತ್ಯಕಿಯು ಯುದ್ಧದಲ್ಲಿ ಕೃತವರ್ಮನನ್ನು ಸೋಲಿಸಿ 
ಸಂತೋಷಗೊಂಡು ತನ್ನಸಾರಥಿಯನ್ನುಕುರಿತು ಗಾಬರಿಯಿಲ್ಲದೆ ನಿಧಾನವಾಗಿ ಹೋಗು 
ಎಂದು ಹೇಳಿದನು. 


ದೃಷ್ಟ್ವಾ ತು ತವ ತತ್‌ ಸೈನ್ಯಂ ರಥಾಶ್ಚದ್ದಿಪಸಂಕುಲಮ್‌ । 

ಪದಾತಿಜನಸಂಪೂರ್ಣಮಬ್ರವೀತ್‌ ಸಾರಥಿಂ ಪುನಃ 11 ೧೧ ॥ 

ರಥಾಶ್ಚ-ಗಜ-ಪದಾತಿಗಳಿಂದ ತುಂಬಿದ್ದನಿನ್ನಆ ಸೃನ್ಯವನ್ನುನೋಡಿ ಪುನಃ ತನ್ನ 
ಸಾರಥಿಯನ್ನುಕುರಿತು ಹೇಳಿದನು. 

ಯದೇತನ್ಮೇಘಸಂಕಾಶಂ ದ್ರೋಣಾನೀಕಸ್ಯ ಸವ್ಯತಃ । 

ಸುಮಹತ್‌ ಕುಂಜರಾನೀಕಂ ಯಸ್ಯ ರುಗ್ಗರಥೋ ಮುಖಮ್‌ ॥ ೧೨1 


ಏತೇ ಹಿ ಬಹವಃ ಸೂತ ದುರ್ನಿವಾರ್ಯಾಶ್ಚ ಸಂಯುಗೇ ಟ 
ದುರ್ಯೋಧನಸಮಾದಿಷ್ಟಾ ತದರ್ಥೇ ತ್ಯಕ್ಷಜೀವಿತಾಃ | 
ರಾಜಪುತ್ರಾ ಮಹೇಷ್ವಾಸಾಃ ಸರ್ವೇ ವಿಕ್ರಾಂತಯೋಧಿನಃ 11 ೧೩ 1 


ಜಯದ್ರಥವಧಪರ್ವ -489- 


ತ್ರಿಗರ್ತಾನಾಂ ರಥೋದಾರಾಃ ಸುವರ್ಣವಿಕೃತದ್ದಜಾ: । 
ಮಾಮೇವಾಭಿಮುಖಾ ವೀರಾ ಯೋತ್ಸ್ಯಮಾನಾ ವ್ಯವಸ್ಥಿತಾಃ ॥। ೧೪ ॥ 


ದ್ರೋಣರ ಸೈನ್ಯದ ಎಡಭಾಗದಲ್ಲಿ ರುಗ್ಗರಥನನ್ನು ಮುಂದಿಟ್ಟುಕೊಂಡಿರುವ 
ಮೋಡಗಳನ್ನು ಹೋಲುವ ದೊಡ್ಡ ಗಜಸೇನೆ ಇದೆಯಷ್ಟೆ? ಎಲೈ ಸೂತನೇ, 
ಇವರೆಲ್ಲರೂ ಮಹಾಧನುರ್ಧಾರಿಗಳಾದ ರಾಜಪುತ್ರರು. ಪರಾಕ್ರಮದಿಂದ ಯುದ್ಧವನ್ನು 
ಮಾಡುವವರು. ಯುದ್ಧದಲ್ಲಿತಡೆಯಲು ಕಷ್ಟಸಾಧ್ಯರಾದವರು. ದುರ್ಯೋಧನನ 
ಆಜ್ಞೆಯಂತೆ ಅವನ ಸಲುವಾಗಿ ಪ್ರಾಣಗಳನ್ನು ಬಿಡಲು ಸಿದ್ಧರಾದವರು. 
ಸುವರ್ಣಾಲಂಕೃತವಾದ ಧ್ವಜಗಳನ್ನು ಹೊಂದಿರುವ ಇವರು ತ್ರಿಗರ್ತರ ರಥಶ್ರೇಷ್ಠರು. 
ವೀರರಾದ ಇವರು ನನ್ನ ಜೊತೆಯಲ್ಲಿಯೇ ಯುಗ್ಧಮಾಡಲು ನನಗೆ ಅಭಿಮುಖವಾಗಿ 
ನಿಂತಿದ್ದಾರೆ. 

ಅತ್ರ ಮಾಂ ಪ್ರಾಪಯ ಕ್ಷಿಪ್ರಮಶ್ವಾಂಶ್ಟೋದಯ ಸಾರಥೇ । 

ತ್ರಿಗರ್ತೈಃ ಸಹ ಯೋತ್ಪ್ಯಾಮಿ ಭಾರದ್ದಾಜಸ್ಯ ಪಶ್ಯತಃ ।1 ೧೫ ॥ 

ಎಲ್ಫೆ ಸಾರಥಿಯೇ, ಅಲ್ಲಿಗೆ ಅಶ್ವಗಳನ್ನು ಪ್ರಚೋದಿಸಿ, ನನ್ನನ್ನು ಬೇಗ ಕರೆದುಕೊಂಡು 
ಹೋಗು. ದ್ರೋಣರು ನೋಡುತ್ತಿರುವಂತೆಯೇ ನಾನು ತ್ರಿಗರ್ತರ ಜೊತೆಯಲ್ಲಿ 
ಯುದ್ಧವನ್ನು ಮಾಡುವೆನು (ಎಂದು ಹೇಳಿದನು). 

ಸಂಜಯಃ 

ತತಃ ಪ್ರಾಯಾಚ್ಛನೈ: ಸೂತಃ ಸಾತ್ತತಸ್ಯ ಮತೇ ಸ್ಥಿತಃ । 

ರಥೇನಾದಿತ್ಯವರ್ಣೇನ ಭಾಸ್ವರೇಣ ಪತಾಕಿನಾ ॥1 ೧೬ ॥ 

ಸಂಜಯ- ಆಗ ಸಾರಥಿಯು ಪ್ರಕಾಶಮಾನವಾದ ಸೂರ್ಯವರ್ಣದ 
ಪತಾಕೆಗಳಿಂದ ಕೂಡಿದ ರಥವನ್ನು ಸಾತ್ಯಕಿಯ ಅಭಿಪ್ರಾಯದಂತೆ ನಿಧಾನವಾಗಿ 
ಮುಂದೆ ತೆಗೆದುಕೊಂಡು ಹೋದನು. 

ತಮೂಹುಃ ಸಾರಥೇರ್ವಶ್ಯಾ ವಲ್ಲಮಾನಾ ಹಯೋತ್ತಮಾಃ | 


ವಾಯುವೇಗಸಮಾ: ಸಂಖೇ ಕುಂದೇಂದುರಜತಪ್ರಭಾ: 11 ೧೭ 1 


-490- ಮಹಾಭಾರತ ದ್ರೋಣಪರ್ವ 


ವಾಯುವೇಗಕ್ಕೆ ಸಮಾನವಾದ ವೇಗವನ್ನು ಹೊಂದಿದ, ಕುಂದ ಪುಷ್ಪಗಳ, ಚಂದ್ರನ 
ಮತ್ತು ರಜತದ ಕಾಂತಿಯನ್ನು ಹೊಂದಿದ, ಸಾರಥಿಯ ವಶವಾದ ಅವನ ಶ್ರೇಷ್ಠವಾದ 
ಕುದುರೆಗಳು ರಣರಂಗದಲ್ಲಿಕೆನೆಯುತ್ತಾ ಅವನನ್ನುಎಳೆದುಕೊಂಡು ಹೋದವು. 


ಆಪತಂತಂ ರಥಂ ತಂ ತು ಶಂಖವರ್ಣ್ಣೆರ್ಹಯೋತ್ತಮೈ: । 
ಪರಿವವುಸ್ತತಃ ಶೂರಾ ಗಜಾನೀಕೇನ ಸರ್ವತಃ । 
ಕಿರಂತೋ ವಿವಿಧಾಂಸ್ತೀಕ್ಷಾನ್‌ ಸಾಯಕಾಲ್ಲಘುವೇಧಿನ: 11 ೧೮ 1 


ಶಂಖವರ್ಣದ ಶ್ರೇಷ್ಠ ಅಶ್ಚಗಳಿಂದ ಕೂಡಿದ ಆ ರಥವು ತಮ್ಮ ಕಡೆಗೆ 
ಬರುತ್ತಿರುವುದನ್ನುನೋಡಿ, ಶೂರರೂ, ಕ್ಷಿಪ್ರವಾಗಿ ಬಾಣಗಳನ್ನುಪ್ರಯೋಗಿಸುವವರೂ 
ಆದ ನಿನ್ನಯೋಧರು ಅನೇಕ ವಿಧವಾದ ತೀಕ್ಷ್ಣವಾದ ಬಾಣಗಳನ್ನುಪ್ರಯೋಗಿಸುತ್ತಾ 
ಗಜಸೇನೆಯ ಜೊತೆಯಲ್ಲಿಎಲ್ಲಕಡೆಗಳಲ್ಲಿಯೂ ಅವನನ್ನುಸುತ್ತುವರಿದರು. 


ಸಾತ್ವತೋತಪಿ ಶಿತೈರ್ಬಾಣೈರ್ಗಜಾನೀಕಮಯೋಧಯತ್‌ । 
ಪರ್ವತಾನಿವ ವರ್ಷೇಣ ತಪಾಂತೇ ಜಲದೋ ಮಹಾನ್‌ ॥ ೧೯ ॥ 


ಬೇಸಿಗೆಯು ಕಳೆದು ಮಳೆಗಾಲವು ಬಂದಾಗ ದೊಡ್ಡಮೋಡವು ಪರ್ವತಗಳ 
ಮೇಲೆ ಮಳೆಯನ್ನುಸುರಿಸುವಂತೆ ಸಾತ್ಯಕಿಯೂ ಕೂಡ ಹರಿತವಾದ ಬಾಣಗಳಿಂದ 
ಗಜಸೇನೆಯನ್ನು ಹೊಡೆದನು. 


ವಜ್ರಾಶನಿಸಮಸ್ಪರ್ಶೈರ್ವಧ್ಯಮಾನಾಃ ಶರೈರ್ಗಜಾಃ । 

ಪ್ರಾದ್ರವನ್‌ ರಣಮುತ್ತ್ಸಜ್ಯ ಶಿನಿವೀರ್ಯಸಮೀರಿತೈ: I ೨೦ ॥ 

ಸಾತ್ಯಕಿಯಿಂದ ಶ್ರೇಷ್ಠ ಬಲದಿಂದ ಪ್ರಯೋಗಿಸಲ್ಪಟ್ಟು ವಜ್ರಾಯುಧಕ್ಕೆ ಮತ್ತು 
ಸಿಡಿಲಿಗೆ ಸಮಾನವಾದ ಸ್ಪರ್ಶವುಳ್ಳ ಬಾಣಗಳಿಂದ ಹೊಡೆಯಲ್ಪಟ್ಟಗಜಗಳು ಯುದ್ಧ 
ಭೂಮಿಯನ್ನು ಬಿಟ್ಟುಓಡಿಹೋದವು. 

ಶೀರ್ಣದಂತಾ ವಿರುಧಿರಾ ಭಿನ್ನಮಸ್ತಕಪಿಂಡಕಾಃ I 

ವಿಶೀರ್ಣಕರ್ಣಾಸ್ಯಕರಾ ವಿನಿಯನ್ವಪತಾಕಿನಃ || ೨೧ 11 

ಸಂಭಿನ್ನವರ್ಮಘಂಟಾಶ್ಚ ಸನ್ನಿಕೃತ್ರಮಹಾದಧ್ಧಜಾಃ | 

ಹತಾರೋಹಾ ದಿಶೋ ರಾಜನ್‌ ಭೇಜಿರೇ ಭ್ರಷ್ಠ್ಛಕಂಬಳಾಃ ॥ ೨೨ ॥ 


ಜಯದ್ರಥವಧಪರ್ವ -40[- 


ತಮ್ಮ ದಂತಗಳು ಮುರಿಯಲ್ಪಟ್ಟು ಶಿರಸ್ಸುಗಳು ಮತ್ತು ಶರೀರವು ಭೇದಿಸಲ್ಪಟ್ಟು 
ಕರ್ಣಗಳು, ಸೊಂಡಿಲು ಮತ್ತು ಮುಖಗಳು ಭಗ್ಗಗೊಳಿಸಲ್ಪಟ್ಟು ಸಾರಥಿ ಮತ್ತು 
ಪತಾಕೆಗಳಿಂದ ಹೀನಗಳಾಗಿ, ಕವಚಗಳು ಮತ್ತು ಗಂಟೆಗಳು ಭೇದಿಸಲ್ಪಟ್ಟು ಬೆನ್ನಿನ 
ಮೇಲೆ ಹಾಸಿದ ಕಂಬಳಿಗಳು ಜಾರಿಹೋಗಿ, ಧ್ವಜಗಳು ಕತ್ತರಿಸಲ್ಪಟ್ಟು ಗಜಾರೋಹಿಗಳು 
ಮೃತರಾಗಿ, ಆ ಗಜಗಳು ದಿಕ್ಕುದಿಕ್ಕುಗಳಿಗೆ ಓಡಿಹೋದವು. 


ರುವಂತೋ ವಿವಿಧಾನ್‌ ರಾವಾನ್‌ ಜಲದೋಪಮನಿಸ್ಟನಾಃ । 
ನಾರಾಚೈರ್ವತ್ನದಂತೈಶ್ಚ ಸಾತ್ವತೇನ ವಿದಾರಿತಾಃ ॥ 

ಕ್ಷರಂತೋಸ್ಟಕ್‌ ತಥಾ ಮೂತ್ರಂ ಪುರೀಷಂ ಚ ಪ್ರದುದ್ರುವುಃ | 
ಬಭ್ರಮುಶ್ವಾಸ್ಟಲಂಶ್ಚಾನ್ಯೇ ಮಮ್ರುಶ್ಚೆವ ತಥಾಪರೇ ॥ 

ಏವಂ ತತ್ಕುಂಜರಾನೀಕಂ ಯುಯುಧಾನೇನ ಪಾತಿತಮ್‌ ।ಟ 
ಶರೈರಗ್ನ್ಯರ್ಕಸಂಕಾಶೈಃ ಪ್ರದುದ್ರಾವ ಸಮಂತತಃ (1 ೨೩ ॥ 


ಸಾತ್ವತ ಕುಲದ ಸಾತ್ಯಕಿಯಿಂದ ನಾರಾಚಗಳಿಂದಲೂ ಮತ್ತು ವತ್ಸದಂತಗಳಿಂದಲೂ 
ಸೀಳಲ್ಪಟ್ಟ ಮೇಘಗರ್ಜನೆಯಂತಹ ಘೋಷವನ್ನು ಹೊಂದಿದ ಆ ಗಜಗಳು 
ವಿಧವಿಧವಾಗಿ ಕಿರುಚುತ್ತಾ ರಕ್ತವನ್ನು ಮಲ-ಮೂತ್ರಗಳನ್ನೂ ಸ್ರವಿಸುತ್ತಾ ಓಡಿ 
ಹೋದವು. ಕೆಲವು ಅಲ್ಲಿಯೇ ತಿರುಗಾಡಿದವು, ಇನ್ನು ಕೆಲವು ಎಡವಿದವು, ಇನ್ನು 
ಕೆಲವು ಮೃತವಾದವು. ಹೀಗೆ ಸಾತ್ಯಕಿಯಿಂದ ಅಗ್ನಿ-ಸೂರ್ಯರಿಗೆ ಸಮನಾದ 
ಕಾಂತಿಯುಳ್ಳ ಬಾಣಗಳಿಂದ ಹೊಡೆಯಲ್ಪಟ್ಟಆ ಗಜಸೇನೆಯು ಎಲ್ಲಕಡೆಯಲ್ಲಿಯೂ 
ಓಡಿಹೋಯಿತು. 

ತಸ್ಮಿನ್‌ ದ್ರುತೇ ಗೆಜಾನೀಕೇ ಜಲಸಂಧೋ ಮಹಾರಥ: | 

ಯತ್ತಃ ಸಂಪ್ರಾಪಯನ್ನಾಗಂ ರಜತಾಶ್ನರಥಂ ಪ್ರತಿ ॥| ೨೪ ॥ 

ಆ ಗಜಸೇನೆಯು ಆ ರೀತಿಯಲ್ಲಿ ಓಡಿಹೋಗುತ್ತಿರಲು ಮಹಾರಥನಾದ 
ಜಲಸಂಧನು ರಜತಬಣ್ಣದ ಅಶ್ವಗಳನ್ನು ಹೂಡಿದ ರಥವನ್ನು ಹೊಂದಿದ್ದಸಾತ್ಯಕಿಯ 
ಮೇಲೆ ಪ್ರಯತ್ನಪೂರ್ವಕವಾಗಿ ತನ್ನಗಜವನ್ನು ಪ್ರೇರಿಸಿದನು. 


ರುಗ್ಗವರ್ಣಕರ:ಃ ಶೂರಸ್ತಪನೀಯಾಂಗದಃ ಶುಚಿಃ | 


ಕುಂಡಲೀ ಮುಕುಟೀ ಶಂಖೀ ರಕ್ತಚಂದನರೂಷಿತಃ 11 ೨೫ 1 


-492- ಮಹಾಭಾರತ ದ್ರೋಣಪರ್ವ 


ಶಿರಸಾ ಧಾರಯನ್‌ ದೀಪ್ತಾಂ ತಪನೀಯಮಯೀಂ ಸ್ರಜಮ್‌ । 
ಉರಸಾ ಧಾರಯನ್ನಿಷ್ಠಂ ಕಂಠಸೂತ್ರಂ ಚ ಭಾಸ್ಪರಮ್‌ || ೨೬ ॥ 


ಚಾಪಂಚ ರುಗೃವಿಕೃತಂ ವಿಧುನ್ಷನ್‌ ಗಜಮೂರ್ಧನಿ । 
ಅಶೋಭತ ಮಹಾರಾಜ ಸವಿದ್ಯುದಿವ ತೋಯದಃ 11 ೨೭ 1 


ಸುವರ್ಣಮಯವಾದ ಕವಚವನ್ನು ಧರಿಸಿದ, ಸುವರ್ಣಮಯವಾದ 
ಅಂಗದವನ್ನುಧರಿಸಿದ, ಕುಂಡಲಗಳನ್ನೂ ಕಿರೀಟವನ್ನೂ ಧರಿಸಿ ರಕ್ತಚಂದನದಿಂದ 
ಲೇಪಿತನಾದ, ಕೈಯಲ್ಲಿ ಶಂಖವನ್ನು ಹಿಡಿದ, ಶುಚಿಯಾದ, ಶಿರಸ್ಸಿನಲ್ಲಿ 
ಸುವರ್ಣಮಯವಾದ ಪ್ರಕಾಶಮಾನವಾದ ಮಾಲೆಯನ್ನು ಧರಿಸಿದ, ಎದೆಯಲ್ಲಿ 
ನಿಷ್ಠಗಳನ್ನೂ ಮತ್ತು ಪ್ರಕಾಶಮಾನವಾದ ಕಂಠಸೂತ್ರವನ್ನೂ ಧರಿಸಿದ, ಶೂರನಾದ 
ಜಲಸಂಧನು ಎಲೈ ಮಹಾರಾಜನೇ, ತನ್ನಗಜದ ಶಿರಸಿನಲ್ಲಿಸುವರ್ಣಾಲಂಕೃತವಾದ 
ಧನುಸ್ಸನ್ನು ಕಂಪಿಸುತ್ತಾ, ಮಿಂಚುಗಳಿಂದ ಕೂಡಿದ ಮೋಡದಂತೆ ಶೋಭಿಸಿದನು. 


ತಮಾಪತಂತಂ ಸಹಸಾ ಮಾಗಧಸ್ಯ ಗಜೋತ್ತಮಮ್‌ । 
ಸಾತ್ಯಕಿರ್ವಾರಯಾಮಾಸ ವೇಲೇವೋದ್ವತ್ರಮರ್ಣವಮ್‌ || ೨೮ ॥ 


ವೇಗವಾಗಿ ಬರುತ್ತಿದ್ದ ಮಗಧರಾಜನ ಶ್ರೇಷ್ಠವಾದ ಆ ಗಜವನ್ನು ಕ್ರುದ್ಧವಾದ 
ಸಮುದ್ರವನ್ನುತೀರವು ತಡೆದಂತೆ ಸಾತ್ಯಕಿಯು ತಡೆದನು. 


ನಾಗಂ ನಿವಾರಿತಂ ದೃಷ್ಟ್ವಾ ಶೈನೇಯಸ್ಯ ಶರೋತ್ತಮೈ: । 
ಅಕ್ರುದ್ಧೃತ ರಣೇ ರಾಜನ್‌ ಜಲಸಂಧೋ ಮಹಾಬಲಃ W ೨೯ 1 


ಸಾತ್ಯಕಿಯ ಶ್ರೇಷ್ಠಬಾಣಗಳಿಂದ ತನ್ನಗಜವು ತಡೆಯಲ್ಪಟ್ಟುದನ್ನುನೋಡಿ ಎಲೈ 
ರಾಜನೇ, ಮಹಾಬಲನಾದ ಜಲಸಂಧನು ರಣರಂಗದಲ್ಲಿಕೋಪಗೊಂಡನು. 

ತತಃ ಕ್ರುದ್ಹೋ ಮಹೇಷ್ವಾಸೋ ಮಾರ್ಗಣೈರ್ಭಾರಸಾಧನೈ: । 

ಅವಿದ್ಯತ ಶಿನೇಃ ಪೌತ್ರಂ ಜಲಸಂಧೋ ಮಹೋರಸಿ ॥ 

ಸ ವಾರ್ಯಮಾಣೋ ಬಾಣೌಫೈ: ಶೈನೇಯೇನಾಥ ವೀರ್ಯವಾನ್‌ ॥ 


ಸಾತ್ಯಕಿಯು ಪ್ರಯೋಗಿಸಿದ ಬಾಣಗಳ ಸಮೂಹದಿಂದ ತಡೆಯಲ್ಲಟ್ಟ 
ಪರಾಕ್ರಮಶಾಲಿಯಾದ ಮಹಾಧನುರ್ಧಾರಿಯಾದ ಜಲಸಂಧನು ಕೋಪಗೊಂಡು 


ಜಯದ್ರಥವಧಪರ್ವ -493- 


ಗುರುತರಕಾರ್ಯವನ್ನು ಮಾಡುವ ತನ್ನ ಬಾಣಗಳಿಂದ ಸಾತ್ಯಕಿಯನ್ನು ಅವನ 
ವಿಶಾಲವಾದ ವಕ್ಸಸ್‌ಸ್ನಲದಲ್ಲಿ ಹೊಡೆದನು. 


ತತೋಪರೇಣ ಭಲ್ಲೇನ ಪೀತೇನ ನಿಶಿತೇನ ಚ । 
ಅಸ್ಯತೋ ವೃಷ್ಟಿದೀರಸ್ಯ ನಿಚಕರ್ತ ಶರಾಸನಮ್‌ 11 ೩೧ ॥ 


ಅನಂತರ ನೀರನ್ನುಕುಡಿಸಿ ತೀಕ್ಷ್ಣಗೊಳಿಸಿದ ಇನ್ನೊಂದು ಭಲ್ಲದಿಂದ ಬಾಣವನ್ನು 
ಪ್ರಯೋಗಿಸಲು ಉದ್ಯುಕ್ತನಾಗಿದ್ದವೃಷ್ಟಿವೀರನಾದ ಸಾತ್ಯಕಿಯ ಧನುಸ್ಸನ್ನು ಕತ್ತರಿಸಿದನು. 


ಸಾತ್ಯಕಿಂ ಛಿನ್ನಧನ್ವಾನಂ ಪ್ರಹಸನ್ನಿವ ಭಾರತ । 

ಅವಿಧ್ಯನ್ನಾಗಧೋ ವೀರಃ ಪಂಚರ್ಭಿರ್ನಿಶಿತೈ: ಶರೈಃ: 11 ೩೨ ॥| 

ಎಲ್ಫೆ ಭಾರತನೇ, ಧನುಸ್ಸು ಕತ್ತರಿಸಲ್ಪಟ್ಟ ಸಾತ್ಯಕಿಯ ಮೇಲೆ ವೀರನಾದ, 
ಮಗಧರಾಜನಾದ ಅವನು ನಗುವವನಂತೆ ತೀಕ್ಷೋ್ಯರಾದ ಐದು ಬಾಣಗಳನ್ನು 
ಪ್ರಯೋಗಿಸಿದನು. 

ಸ ವಿದ್ಲೋ ಬಹುಭಿರ್ಬಾಣೈರ್ಜಲಸಂಧೇನ ವೀರ್ಯವಾನ್‌ । 

ನಾಕಂಪತ ಮಹಾಬಾಹುಸ್ತದದ್ದುತಮಿವಾಭವತ್‌ I ೩೩ ॥ 


ಜಲಸಂಧನಿಂದ ಅನೇಕ ಬಾಣಗಳಿಂದ ಹೊಡೆಯಲ್ಪಟ್ಟರೂ ಪರಾಕ್ರಮಶಾಲಿಯೂ 
ಮಹಾಬಾಹುವೂ ಆದ ಸಾತ್ಯಕಿಯು ಅಲುಗಾಡಲಿಲ್ಲ. ಅದು ಅದ್ಭುತವಾಗಿದ್ದಿತು. 


ಅಚಿಂತಯನ್‌ ವೈ ಸ ಶರಾನ್ನಾತ್ಯರ್ಥಂ ಸಂಭ್ರಮಾದ್‌ ಬಲೀ ॥ 
ಧನುರನ್ಯತ್‌ ಸಮಾದಾಯ ತಿಷ್ಠ ತಿಷ್ಕೇತ್ಯುವಾಚ ಹ HW ೩೪ ॥ 


ಬಲಿಷ್ಠನಾದ ಸಾತ್ಯಕಿಯು ಆ ಬಾಣಗಳನ್ನು ಗಣನೆಗೇ ತೆಗೆದುಕೊಳ್ಳದೆ ಬಹಳ 
ಗಾಬರಿಯನ್ನು ಹೊಂದದೆ, ಇನ್ನೊಂದು ಧನುಸನ್ನು ತೆಗೆದುಕೊಂಡು ಜಲಸಂಧನನ್ನು 
ಕುರಿತು ನಿಲ್ಲು, ನಿಲ್ಲುಎಂದು ಹೇಳಿದನು. 


ಏತಾವದುಕ್ತ್ಯಾ ಶೈನೇಯೋ ಜಲಸಂಧಂ ಮಹೋರಸಿ । 


ವಿವ್ಯಾಧ ಷಷ್ಟ್ಯಾ ಸುಭೃಶಂ ಶರಾಣಾಂ ಪ್ರಹಸನ್ನಿವ 1 ೩೫ 1 


-494- ಮಹಾಭಾರತ ದ್ರೋಣಪರ್ವ 


ಹೀಗೆ ಹೇಳಿ ಸಾತ್ಯಕಿಯು ನಗುವವನಂತೆ ಅರವತ್ತು ತೀಕ್ಷ್ಣವಾದ ಬಾಣಗಳಿಂದ 
ಜಲಸಂಧನನ್ನು ಅವನ ಎದೆಯಲ್ಲಿಹೊಡೆದನು. 


ಕ್ಷುರಪ್ರೇಣ ಚ ಪೀತೇನ ಮುಷ್ಟಿದೇಶೇ ಮಹದ್ದನು: । 
ಜಲಸಂಧಸ್ಯ ಚಿಚ್ಛೇದ ವಿವ್ಯಾಧ ಚ ತ್ರಿಭಿಃ ಶರೈಃ || ೩೬ I 


ನೀರನ್ನು ಕುಡಿಸಿ ಹದಮಾಡಿದ ಒಂದು ಕ್ಷುರಪ್ರದಿಂದ ಜಲಸಂಧನ ದೊಡ್ಡ 
ಧನುಸ್ಸನ್ನು ಮುಷ್ಟಿದೇಶದಲ್ಲಿಕತ್ತರಿಸಿ ಅವನನ್ನುಮೂರು ಬಾಣಗಳಿಂದ ಹೊಡೆದನು. 


ಜಲಸಂಧಸ್ತು ತತ್‌ ತ್ಯಕ್ತ್ವಾ ಸಶರಂ ವೈ ಶರಾಸನಮ್‌ । 


ವ 
ತೋಮರಂ ವ್ಯಸೃಜತ್‌ ತೂರ್ಣಂ ಸಾತ್ಯಕಿಂ ಪ್ರತಿ ಮಾರಿಷ ॥ ೩೭ ॥ 
ಎಲೈ ಪೂಜ್ಯನೇ, ಜಲಸಂಧನು ಆ ಧನುಸ್ಸನ್ನು ಮತ್ತು ಬಾಣವನ್ನು ಬಿಟ್ಟು 
ತೋಮರವನ್ನು ತೆಗೆದುಕೊಂಡು, ಅದನ್ನು ಸಾತ್ಯಕಿಯ ಮೇಲೆ ಶೀಘ್ರವಾಗಿ 
ಪ್ರಯೋಗಿಸಿದನು. 


ಸ ನಿರ್ಭದ್ಯ ಭುಜಂ ಸವ್ಯಂ ಮಾಧವಸ್ಯ ಮಹಾರಣೇ । 
ಅಭ್ಯಗಾದ್‌ ಧರಣೀಂ ಘೋರಃ ಶ್ವಸನ್ನಿವ ಮಹೋರಗಃ 11 ೩೮ ॥ 


ಘೋರವಾದ ಆ ತೋಮರವು ದೊಡ್ಡರಣರಂಗದಲ್ಲಿಮಧುಕುಲದಲ್ಲಿಜನಿಸಿದ 
ಸಾತ್ಯಕಿಯ ಎಡಭುಜವನ್ನು ಭೇದಿಸಿಕೊಂಡು ಭುಸುಗುಟ್ಟುವ ದೊಡ್ಡ ಸರ್ಪದಂತೆ 
ಭೂಮಿಯೊಳಗೆ ಇಳಿಯಿತು. 


ನಿರ್ಭಿನ್ನೇ ತು ಭುಜೇ ಸವ್ಯೇ ಸಾತ್ಯಕಿಃ ಸತ್ಯವಿಕ್ರಮಃ | 
ತ್ರಿಂಶದ್ದಿರ್ವಿಶಿಖೈಸ್ತೀಕ್ಷೈರ್ಜಲಸಂಧಮತಾಡಯತ್‌ | ೩೯ ॥ 


ತನ್ನ ಭುಜವು ಬಹಳ ಗಾಯಗೊಳ್ಳುತ್ತಿರಲು ಸತ್ಯವಿಕ್ರಮನಾದ ಸಾತ್ಯಕಿಯು 
ಮೂವತ್ತು ತೀಕ್ಷ್ಣವಾದ ಬಾಣಗಳಿಂದ ಜಲಸಂಧನನ್ನುಹೊಡೆದನು. 


ಪ್ರಗೃಹ್ಯ ತು ತತಃ ಖಡ್ಗಂ ಜಲಸಂಧೋ ಮಹಾಬಲಃ । 
ಆರ್ಷಭಂ ಚರ್ಮ ಚ ಮಹಚ್ಛತಚಂದ್ರಮಲಂಕೃತಮ್‌ । 
ತತ ಆವಿಧ್ಯ ತಂ ಖಡ್ಗಂ ಸಾತ್ವತಾಯೋತ್ಸಸರ್ಜ ಹ u ೪೦ ॥ 


ಜಯದ್ರಥವಧಪರ್ವ 495. 


ಆಗ ಮಹಾಬಲನಾದ ಜಲಸಂಧನು ಖಡ್ಗವನ್ನು ಮತ್ತು ವೃಷಭಚರ್ಮದ 
ಹಿಡಿಯುಳ್ಳ ಶತಚಂದ್ರಚಿಹ್ನೆಗಳಿಂದ ಅಲಂಕೃತವಾದ ದೊಡ್ಡ ಗುರಾಣಿಯನ್ನು 
ತೆಗೆದುಕೊಂಡು, ಖಡ್ಗವನ್ನು ತಿರುಗಿಸಿ ಅದನ್ನು ಸಾತ್ಯಕಿಯ ಮೇಲೆ ಎಸೆದನು. 


ಶೈನೇಯಸ್ಯ ಧನುಶ್ಲಿತ್ತಾ ಸ ಖಡ್ಲೋ ನ್ಯಪತನ್ನಹೀಮ್‌ । 

ಅಲಾತಚಕ್ರವಚ್ಚೈವ ವ್ಯರೋಚತ ಮಹೀಂ ಗತಃ ॥ ೪೧ ॥ 

ಆ ಖಡ್ಗವು ಸಾತ್ಯಕಿಯ ಧನುಸ್ಸನ್ನು ಕತ್ತರಿಸಿ ಭೂಮಿಯ ಮೇಲೆ ಬಿದ್ದಿತು. 
ಭೂಮಿಯ ಮೇಲೆ ಬಿದ್ದಆ ಖಡ್ಗವು ಅಲಾತಚಕ್ರದಂತೆ ಶೋಭಿಸಿತು. 

ಅಥಾನ್ಯದ್ಧನುರಾದಾಯ ಸರ್ವಕಾಯಾವದಾರಣಮ್‌ । 

ಸಾಲಸ್ಕಂಧಪ್ರತೀಕಾಶಮಿಂದ್ರಾಶನಿಸಮಸ್ಟನಮ್‌ । 

ವಿಸ್ನಾರ್ಯ ವಿವ್ಯಧೇ ಕ್ರುದ್ದೋ ಜಲಸಂಧಂ ಶರೇಣ ಹ IW ೪೨ ॥ 

ಆಗ ಸಾತ್ಯಕಿಯು ಎಲ್ಲ ಶರೀರವನ್ನೂ ಭೇದಿಸುವ, ಸಾಲವೃಕ್ಷದ ಸ್ಪಂಧದಂತೆ 
ಸ್ಥೂಲವಾಗಿದ್ದ ಇಂದ್ರನ ವಜ್ರಾಯುಧಕ್ಕೆ ಸಮವಾದ ಘೋಷವುಳ್ಳ ಇನ್ನೊಂದು 
ಧನುಸನ್ನು ತೆಗೆದುಕೊಂಡು ಕ್ರುದ್ಧನಾಗಿ ಅದನ್ನು ಎಳೆದು ಜಲಸಂಧನನ್ನು ಬಾಣದಿಂದ 
ಹೊಡೆದನು. 

ತತಃ ಸಾಭರಣೌ ಬಾಹೂ ಕ್ಷುರಾಭ್ಯಾಂ ಪರಿಘೋಪಮೌ । 

ಸಾಂಗದೌ ಜಲಸಂಧಸ್ಯ ಚಿಚ್ಛೇದ ಪ್ರಹಸನ್ನಿವ ॥1 ೪೩ 1 


ಅನಂತರ ನಗುತ್ತಲೇ ಎರಡು ಕ್ಷುರಗಳಿಂದ ಆಭರಣಗಳಿಂದ ಅಲಂಕೃತವಾಗಿದ್ದ, 
ಭುಜಕೀರ್ತಿಯನ್ನು ಹೊಂದಿದ್ದ ಕಬ್ಬಿಣದ ಒನಕೆಯಂತಿದ್ದ ಜಲಸಂಧನ ಎರಡು 


ಬಾಹುಗಳನ್ನು ಕತ್ತರಿಸಿದನು. 
ತೌ ಬಾಹೂ ಪರಿಘಪ್ರಖ್ಕೌ ಪೇತತುರ್ಗಜಸತ್ತಮಾತ್‌ । 
ವಸುಂಧರಧರಾದ್‌ ಭ್ರಷ್ಟ್‌ ಪಂಚಶೀರ್ಷಾವಿವೋರಗೌ 11 ೪೪ ॥ 
ಪರ್ವತದಿಂದ ಬಿದ್ದಐದು ಹೆಡೆಯ ಎರಡು ಸರ್ಪಗಳಂತೆ ಒನಕೆಗಳಂತಿದ್ದಆ 
ಬಾಹುಗಳು ಆ ಶ್ರೇಷ್ಠವಾದ ಗಜದಿಂದ ಕೆಳಗೆ ಬಿದ್ದವು. 


-496- ಮಹಾಭಾರತ ದ್ರೋಣಪರ್ವ 


ತತಃ ಸುದಂಷ್ಟಂ ಸುಹನು ಚಾರುಕುಂಡಲಮುನ್ನಸಮ್‌ | 
ಕ್ಷುರೇಣಾಸ್ಯ ತೃತೀಯೇನ ಶಿರಶ್ಚಿಚ್ಛೇದ ಸಾತ್ಯಕಿಃ 11 ೪೫ I 


ಅನಂತರ ಸಾತ್ಯಕಿಯು ಮೂರನೆಯ ಕ್ಷುರವನ್ನುಪ್ರಯೋಗಿಸಿ ಒಳ್ಳೆಯ ದಂತಗಳನ್ನು 
ಹೊಂದಿದ್ದ, ಒಳ್ಳೆಯ ಗಲ್ಲವನ್ನು ಹೊಂದಿದ್ದ, ಮನೋಹರವಾದ ಕುಂಡಲಗಳನ್ನು 
ಧರಿಸಿದ, ಎತ್ತರವಾದ ಮೂಗನ್ನುಹೊಂದಿದ್ದ ಜಲಸಂಧನ ಶಿರಸ್ಸನ್ನು ಕತ್ತರಿಸಿದನು. 


ತತ್ವಾತಿತತಿರೋಬಾಹು ಕಬಂಧಂ ಭೀಮದರ್ಶನಮ್‌ । 
ದ್ವಿರದಂ ಜಲಸಂಧಸ್ಯ ರುಧಿರೇಣಾಭ್ಯಷಿಂಚತ 11 ೪೬ ॥ 


ಶಿರಸ್ಸು ಮತ್ತು ಬಾಹುಗಳು ಕತ್ತರಿಸಲ್ಪಟ್ಟ ಘೋರದರ್ಶನವಾದ ಜಲಸಂಧನ 
ರುಂಡವು ಅವನ ಗಜವನ್ನು ರಕ್ತದಿಂದ ತೋಯಿಸಿತು. 


ಜಲಸಂಧಂ ನಿಹತ್ಯಾಜೌ ತ್ವ್ಪರಮಾಣಸ್ತು ಸಾತ್ವತಃ । 
ನೈಷಾದಿಂ ಪಾತಯಾಮಾಸ ಗಜಸ್ಫಂಧಾದ್‌ ವಿಶಾಂಪತೇ I ೪೭ ॥ 


ಎಲೈ ರಾಜನೇ, ಸಾತ್ಯಕಿಯು ತ್ವರೆಮಾಡುತ್ತಾ ಯುದ್ಧದಲ್ಲಿಜಲಸಂಧನನ್ನುಕೊಂದು 
ನಿಷಾದಾಧಿಪತಿಯನ್ನು ಆನೆಯ ಕತ್ತಿನಿಂದ ಕೆಳಗೆ ಉರುಳಿಸಿದನು. 


ರುಧಿರೇಣಾವಸಿಕ್ತಾಂಗೋ ಜಲಸಂಧಸ್ಯ ಕುಂಜರ: । 
ವಿಲಂಬಮಾನಮವಹತ್‌ ಕಬಂಧಂ ಶ್ಲಿಷ್ಟಮಾಸನೇ | ೪೮ 1 


ಜಲಸಂಧನ ಗಜವಾದರೋ ತನ್ನಎಲ್ಲಶರೀರವೂ ರಕ್ತದಿಂದ ತೋಯಿಸಲ್ಪಟ್ಟು 
ಬೆನ್ನಿನ ಮೇಲೆ ಆಸನದಲ್ಲಿ ಚೆನ್ನಾಗಿ ಕಟ್ಟಲ್ಪಟ್ಟ ಜಲಸಂಧನ ರುಂಡವು ನೇತಾಡುತ್ತಿರುವಂತೆ 
ಅವನನ್ನು ಹೊರಗೆ ಕರೆದುಕೊಂಡು ಹೋಯಿತು. 

ಶರಾರ್ದಿತಃ ಸಾತ್ತತೇನ ಮರ್ದಮಾನಃ ಸ್ವವಾಹಿನೀಮ್‌ । 


ಘೋರಮಾರ್ತಸರಂ ಕೃತ್ವಾ ವಿದುದ್ರಾವ ಮಹಾಗಜಃ ೪೯ ॥ 


ಆ ಮಹಾಗಜವು ಸಾತ್ಯಕಿಯ ಬಾಣಗಳಿಂದ ಪೀಡಿತವಾಗಿ ಘೋರವಾದ 
ಆರ್ತನಾದವನ್ನುಮಾಡುತ್ತಾ, ತನ್ನಸೈನ್ಯವನ್ನೇ ತುಳಿದುಕೊಂಡು ಓಡಿಹೋಯಿತು. 

ಹಾಹಾಕಾರೋ ಮಹಾನಾಸೀತ್ತವ ಸೈನ್ಯಸ್ಯ ಮಾರಿಷ ॥ 

ಜಲಸಂಧಂ ಹತಂ ದೃಷ್ಟ್ವಾ ವೃಷ್ಟೀನಾಮೃಷಭೇಣ ಹ ॥| ೫೦ ॥ 


ಜಯದ್ರಥವಧಪರ್ವ -497- 


ಎಲೈ ಪೂಜ್ಯನೇ, ವೃಷ್ಠಿಗಳಲ್ಲಿ ಶ್ರೇಷ್ಠನಾದ ಸಾತ್ಯಕಿಯಿಂದ ಜಲಸಂಧನು 
ಹತನಾದುದನ್ನುನೋಡಿ ನಿನ್ನಸೈನ್ಯದಲ್ಲಿದೊಡ್ಡಹಾಹಾಕಾರವು ಉಂಟಾಯಿತು. 


ವಿಮುಖಾಶ್ಚಾಭ್ಯಧಾವಂತ ತವ ಯೋಧಾಃ ಸಮಂತತಃ । 

ಪಲಾಯನೇ ಕೃತೋತ್ಸಾಹಾ ನಿರುತ್ತಾಹಾ ದ್ವಿಷಜ್ಜಯೇ 11 ೫೧ ॥ 

ನಿನ್ನ ಯೋಧರು ಶತ್ರುಜಯದ ವಿಷಯದಲ್ಲಿ ಉತ್ಸಾಹವನ್ನು ಕಳೆದುಕೊಂಡು 
ಪಲಾಯನ ಮಾಡುವುದರಲ್ಲಿ ಉತ್ಸಾಹಭರಿತರಾಗಿ ಯುದ್ಧವಿಮುಖರಾಗಿ ಎಲ್ಲ 
ಕಡೆಗಳಲ್ಲಿಯೂ ಓಡಿಹೋದರು. 


ಏತಸ್ಥಿನ್ನಂತರೇ ರಾಜನ್‌ ದ್ರೋಣಃ ಶಸ್ತ್ರಬ್ಛತಾಂ ವರಃ । 

ಅಭ್ಯಯಾಜ್ಞವನೈರಶ್ಟೆ ರ್ಯುಯುಧಾನಂ ಮಹಾರಥಮ್‌ 1 ೫೨ 1 

ಎಲ್ಫೈ ರಾಜನೇ, ಈ ಮಧ್ಯದಲ್ಲಿ ಶಸ್ತ್ರಧಾರಿಗಳಲ್ಲಿ ಶ್ರೇಷ್ಠರಾದ ದ್ರೋಣರು 
ವೇಗಶಾಲಿಗಳಾದ ಅಶ್ಚಗಳಿಂದ ಮಹಾರಥನಾದ ಯುಯುಧಾನನ ಮೇಲೆ ಎರಗಿದರು. 


ತಮುದೀರ್ಣಂ ತಥಾ ದೃಷ್ಟ್ವಾ ಶೈನೇಯಂ ಕುರುಪುಂಗವಾಃ । 
ದ್ರೋಣೇನೈವ ಸಹ ಕ್ರುದ್ಧ ಸಾತ್ಯಕಿಂ ಪರ್ಯವಾರಯನ್‌ ॥ ೫೩ ॥ 
ಸಾತ್ಯಕಿಯು ಹಾಗೆ ಬಲದಿಂದ ಅಭಿವೃದ್ಧಿಯನ್ನು ಹೊಂದಿದುದನ್ನು ನೋಡಿ 
ಕುರುಪುಂಗವರು ಕೋಪಗೊಂಡು ದ್ರೋಣರ ಜೊತೆಯಲ್ಲಿಯೇ ಸಾತ್ಯಕಿಯನ್ನು 
ಸುತ್ತುವರಿದರು. 
ತತಃ ಪ್ರವವೃತೇ ಯುದ್ಧಂ ಕುರೂಣಾಂ ಸಾತ್ಮತಸ್ಯ ಚ | 
ದ್ರೋಣಸ್ಯ ಚ ರಣೇ ರಾಜನ್‌ ಘೋರಂ ದೇವಾಸುರೋಪಮಮ್‌ ॥ 
ಎಲೈ ರಾಜನೇ, ಅನಂತರ ಕೌರವರಿಗೂ, ದ್ರೋಣರಿಗೂ ಮತ್ತು ಸಾತ್ಯಕಿಗೂ 
ದೇವಾಸುರರಿಗೆ ಸದೃಶವಾದ ಘೋರವಾದ ಯುದ್ಧವು ನಡೆಯಿತು. 
॥। ಇತಿ ಶ್ರೀಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ದ್ರೋಣಪರ್ವಣಿ ಏಕಾಧಿಕಶತತಮೋಧ್ಯಾಯಃ ॥ 
॥ ಜಯದ್ರಥವಧಪರ್ವಣಿ ಪಂಚವಿಂಶೋಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ದ್ರೋಣಪರ್ವದಲ್ಲಿ ನೂರ ಒಂದನೆಯ ಅಧ್ಯಾಯ ಮುಗಿಯಿತು. 
LN 


